











ದಾಸ್ತಾನು, ಮನೆ, ಜಾನುವಾರು 
ಹಾಗೂ 

ಮನುಷ್ಯರಿಗೆ ಬೀಳುವ ಕೀಟಗಳು 
ಹಾಗೂ 

ಅವುಗಳ ಹತೋಟಿ 


ಡಾ| ಎ೦ ಪುಟ್ಟರುದ್ರಯ್ಕ 


ಮ್‌ 





1979 
ಕನ್ನಡ ಅಧ್ಯಯನ ವಿಭಾಗ 
ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು-24 


ಕ್ರಕಟಣೆ : 100 


ದಾಸ್ತಾನು, ಮನೆ, ಜಾನುವಾರು ಹಾಗೂ 
ಮನುಷ್ಯರಿಗೆ ಬೀಳುವ ಕೀಟಿಗಳು ಹಾಗೂ 
ಅವುಗಳ ಹತೋಟ 


ಡಾ। ಎಂ. ಪುಟ್ಟ ರುದ್ರಯ್ಯ 





1979 


ಕನ್ನಡ ಅಧ್ಯಯನ ನಿಭಾಗ 
ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು-560065 


ದಾಸ್ತಾನು, ಮನೆ, ಜಾನುವಾರು ಹಾಗೂ ಮನುಷ್ಯರಿಗೆ ಬೀಳುವ ಕೀಟಗಳು 

ಇಗೊ ಅವುಗಳ ಹತೋಟ- (ಕೃಷಿ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ 

ವಿಭಾಗದಿಂದ ಸಿದ್ಧಗೊಂಡು ಸಂವಹನ ಸಮಿತಿ ಪ್ರಕಾಶಿತ) ಪ್ರಥಮಮುದ್ರಣ 1979 
ಪುಟಗಳು : xiv + 374 ಬೆಲೆ ರೂ. 35-90 


© ಕೃಷಿ ನಿಶ್ವನಿದ್ಯಾನಿಲಯ, ಬೆಂಗಳೂರು-560 065 


ಪ್ರಧಾನ ಸಂಪಾದನೆ 
ಪ್ರಾ। ನೀ. ಚ. ಹಿತ್ತಲಮನಿ 
ಕನ್ನಡ ಪ್ರಾಧ್ಯಾಪಕರು 


ಸಕ್‌ ಸಂಪಾದನೆ 
ಉಷಾಕಿರಣ 

ಸಿ, ಮಾಧವರಾವ್‌ 
ಸಂಶೋಧನಾ ಸಹಾಯಕರು 


ತಾಂತ್ರಿಕ ಪರಿಸಿ:ಲನೆ 
ಡಾ| ಜಿ. ತೆ. ನೀರೇಶ 


ಕೀಟಶಾಸ್ತ್ರ ಪ್ರಾಧ್ಯಾಪಕರು 


ಕಲೆ 
ಕೆ. ವಿದ್ಯಾಥರಯ್ಯ 


ಕುಲಪತಿಗಳ ಹಾರೈಕೆ 


ಶಿಕ್ಷಣ ಮಾಧ್ಯಮ ಪ್ರಾದೇಶಿಕ ಭಾಷೆಗಳಲ್ಲಿ ನಡೆಯಬೇಕೆಂದು ಸಂಸತ್ತು 
1964ರಲ್ಲಿಯೇ ನಿರ್ಣಯ ತೆಗೆದುಕೊಂಡು ಇದನ್ನು ಅನುಷ್ಠಾನಕ್ಕೆ ತರುವ ಪ್ರಯತ್ನ 
ರಾಷ್ಟ್ರದಲ್ಲಿ ನಡೆದಿದೆ. ಈ ಪ್ರಯತ್ನದ ಅಂಗವಾಗಿ ನಮ್ಮ ವಶ ಶವಿದ್ಯಾನಿಲಯವೂ 


ಕೂಡ ಕಾರ್ಯ ನಿರತವಾಗಿದೆ. ಕನ್ನಡವನ್ನು ಕಷಿ ಶಿಕ್ಷಣ ಮಾಧ್ಯ ಮವಾಗುವಂತೆ 


ತ್ಮ “ಇಲ 
ಮಾಡುವ ಪ್ರಥಮ ಹೆಜ್ಜೆ ಯಾಗಿ ಕೃಷಿ ವಿಜ್ಞಾನದ ವಿವಿಧ ವಿಭಾಗಗಳಲ್ಲಿ ಪಠ್ಯ ಪುಸ್ತಕ 
ಗಳ ನಿರ್ಮಾಣ ನಡೆಯುತ್ತಿದೆ. ಪುಸ್ತಕಗಳು ವಿದ್ಯಾರ್ಥಿಗಳ ಉಪಯೋಗದ 


ಗಡಿಯನ್ನೂ ವೂರಿ ಪ್ರಗತಿಶೀಲ ರೈತರೇ ಮೊದಲಾದ ಕೃಷಿ ವಿಜ್ಞಾನವನ್ನು 
ಶಾಸ್ತ್ರೋಕ್ತವಾಗಿ ತಿಳಿಯಬಯಸುವವರಿಗೂ ಉಪಯುಕ್ತವಾಗಬೆ ಕಕೆಂಬ ಅಂಶ 
ಗಮನದಲ್ಲಿರಿಸಿಕೊ ಡು ಪುಸ್ತಕ ರಚನೆಯಾಗಬೇಕೆಂದು ನಮ್ಮ ಬಯಕೆ. 


ಈಗ ಪ್ರಕಟವಾಗುತ್ತಿರುವ ದಾಸ್ತಾನು, ಮನೆ, ಜಾನುವಾರು ಹಾಗೂ 
ಮನುಷ್ಯರಿಗೆ ಬೀಳುವ ಕೀಟಿಗಳೆ ಹಾಗೂ ಆವುಗಳ ಹತೋಟ ಪುಸ್ತಕದ 
ಪ್ರಯೋಜನವನ್ನು ಸಂಬಂಧಪಟ್ಟವರೆಲ್ಲರೂ ಪಡೆದುಕೊಳ್ಳುವರೆಂದು ಹಾರೈಸುತ್ತೇನೆ 


ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ 
ಕೃಷಿ ವಿಶ್ವವಿದ್ಯಾ ನಿಲಯ ಆರ್‌. ದ್ವಾರಕೀನಾಥ್‌ 
ಬೆಂಗಳೂರು-500065 ಕುಲಪತಿಗಳು 


ಸಂಪಾದಕರ ಮಾತು 


“ಚಿಳೆ ಕೀಟಿಗಳು ಮತ್ತು ಅವುಗಳ ಹಕೋಔ' ಬೃಹತ್‌ ಗ್ರಂಥದ ಲೇಖಕ 
ರಾದ ಸುಪ್ರಸಿದ್ಧ ಕೀಟವಿಜ್ಞಾನಿ, ಶಿಕ್ಷಣ ತಜ್ಞರಾದ ಡಾ! ಎಂ. ಪುಟ್ಟರುದ್ರಯ್ಯ 
ಅವರ ಮತ್ತೊಂದು ಹಿರಿಯ ಗ್ರಂಥವಿದು. ಬೆಳೆಗಳಿಗೆ ಬೀಳುವ ಕೀಟಗಳಿಗಿಂತಲೂ 
ದಾಸ್ತಾನು ಧಾನ್ಯಗಳಿಗೆ ಬೀಳುವ ಕೀಟಗಳದ್ದು ಹೆಚ್ಚಿನ ನಷ್ಟ. ಮನೆಯಲ್ಲಿಯೂ 
ಹಲವಾರು ಕೀಟ ಹಾಗೂ ಇತರ ಪೀಡೆಗಳ ತೊಂದರೆ ಇದ್ದೇ ಇರುತ್ತವೆ. ಜಾನುವಾರು 
ಹಾಗೂ ಮನುಷ್ಯರಿಗೂ ಈ ತೊಂದರೆ ತಪ್ಪಿದ್ದಲ್ಲ. 

ಈ ಗ್ರಂಥದಲ್ಲಿ ದಾಸ್ತಾನು ಮನೆ, ಜಾನುವಾರು ಹಾಗೂ ಮನುಷ್ಯರಿಗೆ ಬೀಳುವ 
ಕೀಟಗಳ ಜಾತಿಗೆ ಕೆಲವು ಮುಖ್ಯ ಇತರ ಹೀಡೆಗಳ ಸಾಮಾನ್ಯ ವಿವರ, ಜೀವನ 
ಚರಿತ್ರೆ, ಹಾವಳಿ, ಸ್ವಾಭಾವಿಕ ಶತೃಗಳು, ಹತೋಟಿ ಈ ವಿಷಯಗಳ ಬಗೆಗೆ ಅಭ್ಯಾಸ 
ಪೂರ್ಣ ಮಾಹಿತಿ ಇದೆ. ಹಲವು ಮುಖ್ಯ ಕೀಟಗಳ ಚಿತ್ರಗಳಿವೆ. 

ಈ ಪುಸ್ತಕದ ಪ್ರಕಟಣೆಯಲ್ಲಿ ಹಲವಾರು ಜನರು ನೆರವಾಗಿದ್ದಾರೆ. ಕರಡೋದು 
ವಿಕೆಯನ್ನು ನಮ್ಮ ವಿಭಾಗದ ಕರಡೋದುಗಾರರಾದ ಶ್ರೀ ಬಿ. ಐ. ದೇವರಮನಿ 
ಅವರು ನೇರವೇರಿಸಿದ್ದಾರೆ. ಅಚ್ಚಿಗೆ ಸ್ವಚ್ಛ ಪ್ರತಿಯನ್ನು ಶ್ರೀ ಎಚ್‌. ವಿ. ಸುಬ್ಬರಾವ್‌ 
ಅವರು ತಯಾರಿಸಿದ್ದಾರೆ. ಮುಖ ಚಿತ್ರವನ್ನು ವಿಭಾಗದ ಕಲಾವಿದ ಶ್ರೀ ಕೆ. ವಿದ್ಯಾ 
ಧರಯ್ಯ ಚಿತ್ರಿಸಿದ್ದಾರೆ. ಇವರೆಲ್ಲರಿಗೆ ನಮ್ಮ ಕೃತಜ್ಞತೆಗಳು. 

ಈ ಪುಸ್ತಕದ ಪ್ರಯೋಜನವನ್ನು ಕೃಷಿ ವಿದ್ಯಾರ್ಥಿಗಳು, ಬೋಧಕರು, 
ವಿಜ್ಞಾನಿಗಳು ಹಾಗೂ ಸಾರ್ವಜನಿಕರೆಲ್ಲರು ಮಾಡಿಕೊಳ್ಳುವುರೆಂದು ನಂಬುತ್ತೇನೆ. 


ಆಶ್ವೀಜ ಮಾಸ ವೀ. ಚೆ. ಹಿತ್ತಲಮನಿ: 
ಸಿದ್ದಾರ್ಥಿನಾಮ ಸಂವತ್ಸರ "ಕನ್ನಡ ಪ್ರಾಧ್ಯಾಪಕರು 
ಶಾಲಿವಾಹನ ಶಕೆ 1901 ಹಾಗೂ 

ಕೃಷಿ ವಿಶ್ವವಿದ್ಯಾನಿಲಯ ಕ. ಅ, ಸ. ಕಾರ್ಯದರ್ಶಿಗಳು 


ಬೆಂಗಳೂರು 


_ ಲೇಖಕರ ನುಡಿ 
( 

ಸಾಮಾನ್ಯವಾಗಿ ಆರ್ಥಿಕ ಕೀಟವಿಜ್ಞಾ ನದಲ್ಲಿ, ಬೆಳೆಕೀಟಗಳು ಮತ್ತು ಅವುಗಳ 
ಹತೋಟಿಯೊಡನೆಯೇ, ದಾಸ್ತಾನಿನ ಕೀಟಗಳು, ಮನೆಕೀಟಗಳು, ಜಾನುವಾರುಗಳ 
ಪೀಡೆಗಳು ಮತ್ತು ರೋಗವಾಹಕ ಕೀಟಗಳ ವಿಷಯವನ್ನು ಸೇರಿಸುತ್ತಾರೆ. ಈಗಾ 
ಗಲೇ ಬರೆದಿರುವ "ಬೆಳೆಕೀಟಗಳು. ಮತ್ತು ಅವುಗಳ ಹತೋಟಿ" ಪುಸ್ತಕವೇ ಹೆಚ್ಚು 
ಗಾತ್ರವಾಗಿರುವುದರಿಂದ, ದಾಸ್ತಾನಿನ ಕೀಟಗಳು ಮುಂತಾದವನ್ನು ಸೇರಿಸಿ ಬೇರೊಂದು 
ಪುಸ್ತಕವನ್ನು ಮಾಡಿದೆ. ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ವಿದ್ಯಾರ್ಥಿಗಳ ಹಾಗೂ 
ಪಶುವೈದ್ಯಕೀಯ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೂ ಹೈನು ಮತ್ತು ಸಾರ್ವಜನಿಕ 
ಆರೋಗ್ಯಕ್ಕೂ ತಿಳಿದಿರಬೇಕಾದ ವಿಷಯಗಳನ್ನು ಇಲ್ಲಿ ಬರೆದಿವೆ. 

ವೃವಸಾಯೋತ್ಪನ್ನಗಳನ್ನು ಬೆಳೆಯುವುದೆಷ್ಟು ಮುಖ್ಯವೋ. ಅವನ್ನು ಹುಳು 
ಹುಪ್ಪಟಿಗಳಿಗೆ ಸಿಕ್ಕದೆ, ಕೆಡದಂತೆ, ದಾಸ್ತಾನು ಮಾಡುವುದು ಆಷ್ಟೇ ಮುಖ್ಯ ಮತ್ತು 
ಅವಶ್ಯಕ. ತನುವು. ಇಲಿಗಳು ಹಾಗೂ ಕೀಟಗಳು ದಾಸ್ತಾನಿನ ಶತೃಗಳು. ಇವುಗಳಿಂದ 
ಬೆಳೆದ್ದರ ಶೇಕಡಾ 5ರಷ್ಟು ಹಾಳಾಗುತ್ತದೆಂದೂ ಪ್ರತಿವರ್ಷ 30,000 ಟನ್‌ ಧಾನ್ಯ 
ನಷ್ಟವೆಂದೂ ಅದನ್ನು ಉಳಿಸಿದರೆ. ಭಾರತದ ಪ್ರಜಾಕೋಟಿಗೆ 16 ದಿನಗಳಿಗಾಗುವಷ್ಟು 
ಆಹಾರವಾಗುತ್ತದೆಂದೂ ಒಂದು ಅಂದಾಜು. 

ತೇವವಿದ್ದರೆ, ಧಾನ್ಯ ಮುಗ್ಗಿ, ಹೆಪ್ಪು ಕಟ್ಟಿ ಕೆಡುತ್ತದೆ; ಹುಳುಗಳು ಬಿದ್ದು 
ಹೆಚ್ಚಲು ಅವಕಾಶ. ಇದಕ್ಕಾಗಿ, ರೈತರು ಸುಗ್ಗಿಯ ನಂತರ ಧಾನ್ಯಗಳನ್ನು ಒಣಗಿಸಿ ತೇವ 
ಶೇಕಡಾ 810ರಷ್ಟು ಮಾತ್ರವಿರುವಂತೆ (ಕಡಿದರೆ "ಕಟ್‌' ಎಂಬ ಶಬ್ದಬರುವಂತೆ) 
ನೋಡಿ, ದಾಸ್ತಾನು ಮಾಡಬೇಕು. ಒಣಗಿಸುವ ಪದ್ಧತಿ ಇದ್ದರೂ, ಅದನ್ನು ಕ್ರಮ 
ವಾಗಿ ಕಾರಣವನ್ಯ ನಿತು ವಹಡುಪುದಲ್ಲದೆ, ಉಗ್ಫ್ಪಾಳದಲ್ಲಿದ್ದ ಧಾನ್ಯಗಳನ್ನೂ ಆಗಾಗ್ಗೆ 
ಬಿಸಿಲಿನಲ್ಲಿ ಒಣಗಿಸಿ, ಶುಚಿಮಾಡಿ, ಪುನಃ ತುಂಬಿಡಬೇಕು. 

ಇಲಿಗಳ ಕಾಟವಂತೂ ಅಸಾಧ್ಯ. ಧಾನ್ಯವನ್ನು ತಿಂದು, ಚೆಲ್ಲಿ, ಓಕ್ಕೆಗಳಿಂದ 
ಮಲಿನಗೊಳಿಸುತ್ತವೆ. ಚೀಲ, ಮರದಪೆಟ್ಟಿಗೆ, ಮೂಟೆ ಮೊದಲಾದ್ದನ್ನು ಕಡಿದು 
ಚೂರು ಮಾಡುತ್ತವೆ. 100 ಇಲಿಗಳು 1 ವರ್ಷದಲ್ಲಿ 3? ಮಣ ಧಾನ್ಯವನ್ನು 
ತಿನ್ನುತ್ತವಂತೆ. ಇನ್ನು ಅವು ವಂಶೋತ್ಪತ್ತಿ ಮಾಡಿದರಂತೂ ಹೇಳಬೇಕಾದ್ದಿಲ್ಲ. 
ಒಂದು ಜತೆ ಇಲಿಗಳಿದ್ದರೆ ಒಂದು ವರ್ಷದಲ್ಲಿ 200 ಇಲಿಗಳಾಗುತ್ತವೆ. ಹೀಗೆ ಹೆಚ್ಚುತ್ತ 
ಹೋದರೆ, ಆಗುವ ನಷ್ಟ ಅಪಾಗ 


vi 


ದಾಸ್ತಾನಿನ ಕೀಟಗಳು ಹಲವಾರು; ಬಗೆ ಬಗೆ ದುಂಬಿಗಳು, ಅವುಗಳ ಮರಿ 
ಗಳು. ಪತಂಗಗಳ ಮರಿಗಳು, ನುಶಿಗಳು ಇತ್ಯಾದಿ. ನಷ್ಟ ವಿಶೇಷ. ಮೂತಿಹುಳು 
ಗಳು ಮಾತ್ರವೇ 100 ಕೋಟೆ ರೂಪಾಯಿಗಳ ' ಬೆಲೆಯಷ್ಟು ಧಾನ್ಯವನ್ನು ನಾಶ 
ಮಾಡುತ್ತವಂತೆ. ಎಲ್ಲ ಕೀಟಗಳ ವಿಷಯವನ್ನು ತಿಳಿಸುವುದು ಸುಲಭವಲ್ಲ. ಮುಖ್ಯ 
ಕೀಟಗಳ ವಿಷಯವನ್ನು ಮಾತ್ರ ಹೇಳಿದೆ. ಮನೆ ಕೀಟಗಳಿನಿದಾಗುವ ಹಿಂಸೆ, ಕಿರಿಕಿರಿ, 
ಇನ್ನಾವ ಕೀಟಗಳಿಂದಾಗಲಾರದು. ಆಹಾರ, ಬಟ್ಟೆ, ಇತರ ವಸ್ತುಗಳು, ಜನರ, 
ಮೇಲೂ ಇರುತ್ತವೆ. ಜಿರಲೆ, ಇರುವೆ, ಗೆದ್ದಲು. ಇತ್ಯಾದಿಗಳ ಅನುಭವ ಎಲ್ಲರಿಗೂ 
ಇದೆ. ಇವೆಲ್ಲವನ್ನೂ ಎಚ್ಚರಿಕೆಯಿಂದ ಹತೋಟಿಗೊಳಿಸಬೇಕು, | 
ಜಾನುವಾರುಗಳ ಕೀಟಗಳು ವಿಶೇಷ ರಚನೆಗಳಿಂದ ಸುಪ್ರಸಿದ್ಧವಾಗಿವೆ. ಅವುಗಳ 
ಮೇಲೂ, ಒಳಗೂ ಇದ್ದು, ರಕ್ತಹೀರಿ ಹಿಂಸಿಸುವುದೇ ಅಲ್ಲದೆ. ರೋಗಗಳನ್ನೂ 
ಹರಡುತ್ತವೆ. ಉಪಯುಕ್ತ ಪ್ರಾಣಿಗಳಿಗಾಗುವ ನಷ್ಟ ವಿಶೇಷವನ್ನು ಅಂದಾಜು 
ಮಾಡಲಾಗಿಲ್ಲ. ಹಾಲು, ಮಾಂಸ, ಚರ್ಮ, ಇತ್ಯಾದಿಗಳಿಗಳೆಲ್ಲ ನಷ್ಟವುಂಟಾಗುತ್ತದೆ. 
ರೋಗವಾಹಕ ಕೀಟಗಳಿಂದ ಸಾಂಕ್ರಾಮಿಕವಾಗಿ, ಪ್ರಜೆಗಳು ಸ 
ನಾಗಿ, ಮಾನವ ಪ್ರಯತ್ನಗಳೇ ನಿಂತು, ದೇಶಗಳು ಹಾಳಾಗಿವೆ. 
ರಿಣಾಮ ಸಹಿತ, ಕೀಟಿಗಳನ್ನೆ ವಲಂಬಿಸಿರುವುದುಂ ಸಿ, 
ಪ್ಲೇಗು, ಕಾಲರ, ಟೈಫಾಯಿಡ್‌, ಮಲೇರಿಯ ಇತ್ಯಾದಿ ಭಯಂಕರ ರೋಗ 
ಗಳೆಲ್ಲ ಕೀಟಗಳಿಂದ ಹರಡುತ್ತವೆ. ಇಂಥ ರೋಗಗಳ ಭಯ ಪ್ರಪಂಚದಲ್ಲೆಲ್ಲ ಇದೆ. 
ವ್ಯವಸಾಯದ ಬೆಳೆಗಳಿಗೆಷ್ಟು ನಷ್ಟಮೋ, ಸಾರ್ವಜನಿಕ ಅರೋಗ್ಯಕ್ಕೂ ಅಷ್ಟೇ ಅಥವಾ 
ಇನ್ನೂ ಹೆಚ್ಚು ನಷ್ಟ. 
“ಬೆಳೆಕೇಟಗಳು ಮತ್ತು ಹಶೋಟಿ' ಎಂಬ ಪುಸ್ತಕದಲ್ಲಿರುವ ನ್ಯೂನತೆಗಳಿಲ್ಲ 
ಇದರಲ್ಲೂ ಇವೆ. ಎಷ್ಟೋ ಕೀಟಗಳ ವಿಷಯ ಬಿಟ್ಟು ಹೋಗಿರಬಹುದು. ಬರೆ 
ದಿರುವ ವಿಷಯದಲ್ಲೂ ವ್ಯತ್ಯಾಸಗಳಿರಬಹುದು. ಕತೋಟಿ ಕ್ರಮಗಳಲ್ಲಂತೂ, 
ಅದರಲ್ಲೂ ಕೀಟನಾಶಕಗಳ ಉಪಯೋಗ, ತಾತ್ಕಾಲಿಕ. ನವೀನ ಕೀಟನಾಶಕಗಳೆಷ್ಟೋ 
_ ಇವೆ. ಹೊಸ ಕೀಟಗಳು ಮತ್ತು ಈಗ ತಿಳಿಸಿರುವ ಕೀಟಗಳ ಬಗ್ಗೆ ಹೆಚ್ಚು ಸಂಶೋ 
ಧನೆ ನಡೆದಿರಬಹುದು. ಇವೆಲ್ಲ ನ್ಯೂನತೆಗಳೇ. ಆದ್ದರಿಂದ ಓದುವ ಮಹನೀಯರು, 
ವಿದ್ಯಾರ್ಥಿಗಳು ಸೂಕ್ತೆ ಸಲಹೆಗಳನ್ನಿತ್ತು. ಉತ್ತಮಪಡಿಸಲು ಸಹಾಯ ಮಾಡ 
ಬೇಕಾಗಿ ಪ್ರಾ ರ್ಥನೆ, 
ಇದರಲ್ಲಿರುವ ವಿಷಯಗಳನ್ನು ಸಂಗ್ರಹಿಸಲು. ಆಧಾರವಾದ ಪುಸ್ತಕಗಳ ಪಟ್ಟಿ 
ಯನ್ನು ಪ್ರತ್ಯೇಕವಾಗಿ ಕೊಟ್ಟಿದೆ. ಆ ಗ್ರಂಥಕರ್ತರು, ಪ್ರಕಾಶಕರು, ಎಲ್ಲರಿಗೂ ನನ್ನ 
ಕೃತಜ್ಞತೆಗಳು. 


೩ 
tk 
೧". 
a] 
[28 
fe 
ki 


[al 


vii 
ಇದನ್ನು ಬರೆಯಲು ಸೂಕ್ತ ಸಲಹೆಗಳನ್ನು ಕೊಟ್ಟ ಕೀಟವಿಜ್ಞಾ ನ ಪ್ರೊಫೆಸರ್‌ 
21 ಜಿ. ಪಿ. ಚೆನ್ನಬಸವಣ್ಣ ನವರು ಹಾಗೂ ಬೆಂಗಳೂರು. ಕೃಷಿ ವಿಶ್ವವಿದ್ಯಾನಿಲಯದ 
ಅಗಿ ಕಲ್ಚರಲ್‌ ಕಾಲೇಜಿನ ಕೀಟವಿಜ್ಞಾನ ವಿಭಾಗದ ಉಪಾಧ್ಯಾಯರುಗಳಿಲ್ಬರೂ 


ಚ 


ಸೂಕ್ತ ಸಲಹೆಗಳನ್ನು ನೀಡಿದ್ದಾರೆ. ಶ್ರೀ ಕೆ. ಎ. ಜಾಧವ್‌ ಸ್ವಚ್ಛಪ್ಪತಿಯನ್ನು 
ಬರೆದು ಕೊಟ್ಟಿದ್ದಾರೆ. ನ್ನು ಕರಡುಪ್ರತಿಯೊಂದಿಗೆ ಶ್ರೀ ಆರ್‌. ಗೋವಿಂದನ್‌ 


ಅವರು ಹೋಲಿಸಿ ಡ್‌ ಕೀಟ ವಿಜ್ಞಾ ನದ ಅಸಿಸ್ಟೆಂಟ್‌ ಪ್ರಾಧ್ಯಾಪಕರಾದ 
ಶ್ರೀ ಟಿ ಎಸ್‌. ವಿಶ್ವನಾಥ್‌ರವರು ಚಿತ್ರ ಗಳನ್ನು ಸೂಚಿಸಿ ಒದಗಿಸಿಕೊಟ್ಟಿದ್ದಾರೆ. 
ಕೃಷಿ ವಿಶ್ವವಿದ್ಯಾನಿಲಂ ುದ ಕನ್ನಡ ಪ್ರ ಧ್ಯಾ ಪಕರಾದ ಪ್ರಾ| ವೀ. ಚ. ಒತ್ತ. ಲಮನಿ 
ಅವರು ಪ ಪ್ರೇಟಿಸಿದ್ದಾರೆ. ಇವರೆಲ್ಲರಿಗೂ ನನ್ನ ಅನಂತ ವಂದನೆಗಳು. 


`ಹರಿನಿಡಿ 
ಕುಲಪತಿಗಳ ಹಾರೈಕೆ iii 


ಸಂಪಾದಕರ ಮಾತು iv 
ಲೇಖಕರ ನುಡಿ ¥ 
ಪರಿವಿಡಿ ix 
ಚಿತ್ರಗಳ ಪಟ್ಟ x 


ಭಾಗ-1. ದಾಸ್ತಾನು ಕೀಟಗಳು ಹಾಗೂ ಅವುಗಳ ಹತಕೋಟ 
ಅಧ್ಯಾಯ 1. ದಾಸ್ತಾನು ಕೀಟಿಗಳ ಸಾಮಾನ್ಯ ಮಾಹಿತಿ 1 


ಅಧ್ಯಾಯ 2. ದಾಸ್ತಾನು ಧಾನ್ಯಗಳ ಕೀಟಗಳು 6 
ಅಧ್ಯಾಯ 3. ದಾಸ್ತಾನು ಬೆಳೆಕಾಳುಗಳ ಕೀಟಗಳು 5) 
ಅಧ್ಯಾಯ 4. ಸಂಮಿಶ್ರ ದಾಸ್ತಾನು ಕೀಟಿಗಳು 59 
ಆಧ್ಯಾಯ 5. ದಾಸ್ತಾನು ಕೀಟಗಳ ಸ್ವಾಭಾವಿಕ ಶತೃಗಳು 83 

ಭಾಗ-2. ಮನೆ ಕೀಟಿಗಳು ಇತರ ಪೀಡೆಗೆಳು ಮತ್ತು ಅವುಗಳ ಹತೋಟ 
ಆಧ್ಯಾಯ 1. ಮನೆ ಕೀಟಗಳು 86 
ಅಧ್ಯಾಯ 2. ಕೀಟಿಗಳಲ್ಲದ ಕೆಲವು ಸಂಧಿಪದಿಗಳು 137 
ಅಧ್ಯಾಯ 3. ಇಲಿಗಳು 140 


ಆಧ್ಯಾಯ 4. ಉಗ್ರಾಣದಲ್ಲಿ ಕೀಟಗಳು ಬಿದ್ದು ಹೆಬ್ಬುಲು ಕಾರಣ 148 
ಅಧ್ಯಾಯ 5. ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡುವ ವಿಧಗಳು 155 
ಅಧ್ಯಾಯ 6. ದಾಸ್ತಾನು ಕೀಟಗಳು ಹತೋಟ 174 
ಅಧ್ಯಾಯ 7. ಬಿತ್ತನೆ ಬೀಜಗಳ ದಾಸ್ತಾನು 213 


ಭಾಗ-3. ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು 


ಹಾಗೂ ಅವುಗಳ ಹಕೋಟ [. ' 
\ 


ಅಧ್ಯಾಯ 1. ದನಗಳಿಗೆ ಬೀಳುವ ಕೀಟಗಳು 226 
ಅಧ್ಯಾಯ 2. ಕುರಿ, ಮೇಕೆಗಳ ಕೀಟಗಳು ಸ 246 
ಅಧ್ಯಾಯ 3. ಹಂದಿಗಳಿಗೆ ಬೀಳುವ ಕೀಟಿಗಳು 258 


ಅಧ್ಯಾಯ 4. ಕುದುರೆ, ಹೇಸರಗತ್ತೆ ಮುತ್ತು ಕತ್ತೆಗಳ ಕೀಟಿಗಳು 263 
ಅಧ್ಯಾಯ 5. ನಾಯಿ, ಬೆಕ್ಕು ಮೊಲ ಹಾಗೂ ನರಿಗಳ ಕೆಲವು 
ಕೀಟಿಗಳು 280 


ಅಧ್ಯಾಯ 6. ಕುಕ್ಕುಟಿ ಪಕ್ಷಿಗಳ ಕೀಟಗಳು 282 
ಅಧ್ಯಾಯ 7. ರೋಗವಾಹಕ ಕೀಟಿಗಳು 297 
ಆಧಾರ ಗ್ರಂಥಗಳ ಪಟ್ಟ 365 


ಪಾರಿಭಾಷಿಕ ಶಬ್ದಕೋಶ 366 


ಭಾಗ-1 

ಚಿತ್ರ 1- 1; 
ಚಿತ್ರ 1- 2; 
ಚಿತ್ರ 1- 3; 
ಚಿತ್ರ 1 
ಚಿತ್ರ [ 
ಚಿತ್ರ 1- 
ಚಿತ್ರ 1- 
ಚಿತ್ರ 1- 
ಚಿತ್ರ 1- 9: 
ಚಿತ್ರ 1-10: 
ಚಿತ್ರ 1-11: 
ಚಿತ್ರ 1-12; 
ಚಿತ್ರ 1-13: 
ಚಿತ್ರ 1-14; 
ಚಿತ್ರ 1-15: 
ಚಿತ್ರ 1-16; 
ಚಿತ್ರ 1-17: 
ಚಿತ್ರ 1-18: 
ಚಿತ್ರ 1-19: 
ಚಿತ್ರ 1-20; 
ಚಿತ್ರ 1-21: 


೦೦ 2 ೦. ಟಾ ಜಾ 


ಚಿತ್ರ 1-22: 
ಭಾಗ-2 

ಚಿತ್ರ 2- 1: 
ಚಿತ್ರ 2- 2: 
ಚಿತ್ರ 2- 
ಚಿತ್ರ 2- 
ಚಿತ್ರ 2- 
ಚಿತ್ರ 2- 6; 
ಚತ್ರ 2-7: 
ಚಿತ್ರ 2- 8; 
ಚಿತ್ರ 2- 9; 
ಚಿತ್ರ 2-10: 
ಚಿತ್ರ 2-11; 


ಬಾಸು ಓಟು 


ಚಿತ್ರಗಳ ಪಟ್ಟ 


ಅಕ್ಕಿ ಮೂತಿ ಹುಳು (ಸೈಟೊಫಿಲಸ್‌ ಒಕ್ಕೆಜಿ ಜೋಳದ ಮೇಲೆ) 
ಕಣಜದ ಮೂತಿ ಹುಳು (ಸೈಟೊಫಿಲಸ್‌ ಗ್ರೆ ನೇರಿಯಸ*) 
ಭತ್ತ ಕೊರೆಯುವ ದುಂಬಿ (ರೈಜೊಪೆರ್ತ ಡಾಮಿನಿಕ) 


; ಖಾರ್ಥ ಟ್ರೋಗಡೆರ್ಮ (ಗ್ರನೇರಿಯ) 
: ಕೆಂಪು ಹಿಟ್ಟಿನ ದುಂಬಿ (ಟ್ರಿ ಬೋಲಿಯಂ ಕ್ಯಾಸ್ಟ್ರೇನಿಯಂ) - 


ಟ್ರಿ 


$ಬೋಲಿಯಂ ಕನ್‌ ಫೂಸಂ 

ಲಾಡೆಟಕಸ್‌ ಒರೈಜಿ 

ಅಟ್ಟಜೀನಸ್‌ ಪೈಸಿಯಸ್‌ 

ಗರಗಸದ ಹಲ್ಲಿನ ದುಂಬಿ (ಒಕ್ಕೆ ಜಿಫೈಲಸ್ಸ ಸೂರಿನಾಮೆನ್ಸಿಸ್‌) 
ಚಪ್ರಟಿ ಧಾನ್ಯದ ದುಂಬಿ (ಲಿಮೊಪ್ಲಿ ಯರ್ಸ ಮೈ ನೂಟರಿ) 
ಕ್ಯಾಡೆಲ್‌ (ಟೆನಿಬ್ರಾಯಿಡಿಸ್‌ ಮಾರಿಟಾನಿಕಸ) 

ಹಳದಿ ಒಟ್ಟನ ಹುಳು (ಟಿನಿಬ್ರಿಯೊ ಮಾಲಿಟರ್‌) 

ಕಪ್ಪು ಬೂಷ್ಟೆ ದುಂಜಿ (ಆಲ್ಫಿಟೋಬಿಯರ್ಸ್‌ ಪೈಸಿಯಸ*) 
ಗೂನುದುಂಬಿ (ಗಿಬ್ಬಿಯಂ ನಿಲ್ಲಾಯ್ಡಿ ಸೀ) 

ಭತ್ತದ ಹೂಜಿ (ಸೈಟೊಟ್ರೋಗ ಸೀರಿಯಲೆಲ್ಲ) 

ಅಕ್ಕಿ ಪತಂಗ (ಕಾರ್ಸ್ಳೆರ ಕೆಫರೋನಿಕ) 

ಮೆಡಿಟರೇನಿಯನ್‌ ಹಿಟ್ಟಿನ ಪತಂಗ (ಎಫೆಸ್ಟಿಯ ಕ್ಕುನಿಯೆಲ್ಲ) 
ಇಂಡಿಯನ್‌ ಮೀಲ್‌ ಮಾಥ್‌ (ಪ್ಲೋಡಿಯ ಇಂಟರ್‌ ಪಂಕೈಲ್ಲ) 
ದ್ವಿದಳ ಕಾಳುಗಳ ಬ್ರೂಕಸ್‌ ದುಂಬಿಗಳು 

ಸಿಗಾರೆಟ೯ ಬೀಟಲ್‌ ದುಂಬಿಗಳು 

ಗಂಗಿಗೆ ಸಾಮಾನಿ(ಡ್ರಗ್‌ ಸ್ಟೋರ್‌) ದುಂಬಿ 


8 
11 
15 
17 
19 
20 
೨2 
23 
24 
25 
28 
30 
31 
33 
39 
41 
44 
46 
43 
61 


ಸ್ಟಿಗೋಬಿಯಂ ಖ್ಯಾನಿಸಿಯೆಂ) 62 


ಜಮಖಾನ ದುಂಬಿ (ಆಂತ್ರೆನಸ್‌ ಸ್ಯ ಪ್ರಲೇಂಯ) ಕ 


ಜಿರಲೆಗಳು 
ಕ್ರಿಕೆಟ್‌ (ಅಕಿಟ್‌ ಡೊಮೆಸ್ಟಿ ಕಸ್‌) 


: ಮನೆ ಸಣ್ಣಿರುಷೆ (ಮಾನೊಮೋರಿಯಂ ಗ್ರಾಸಿಲ್ಲಿಮಂ) 
; ಮನೆ ಕೆಂಪಿರುವೆ (ಸೊಲೆನಾಪ್ಸಿಸ್‌ ಜನ್ಮುನೇಟ) 
2 ಬೆಳ್ಳಿ ಮೀನು (ಲೆಟಿಸ್ಮ ಸ್ಯಾಕ ರೈನ) 


ಮನೆ ಕಂಬಳಿ ಹುಳು ಮತ್ತು ಪತಂಗ (ಅಸುರ ಕಾನ್‌ಫರ್ಟ) 
ಗೆದ್ದಲು 

ಕಟ್ಟಯಿಂದ ಧಾನ್ಯವನ್ನು ತೆಗೆಯುವುದು 

ಅಮೃತಸರದ *ಪೆಟ್ಟ? 

ಬಿಹಾರಿನ “ಬುಖಾರಿ” ಒಳಭಾಗ 

ಧಾನ್ಯವನ್ನು ಶೇಖರಿಸುವ ಮಣ್ಣಿನ ಹರವಿಗಳು 


64 


89 
115 
121 
121 
123 


"128 


131 
156 
160 
161 
165 


ಭಾಗ-3 


ಚಿತ್ರ 3- 1; ಸ್ತಿ ನರ್ಮ್‌ ನೊಣ (ಕ್ಯಾಲಿಟ್ರೋಗ ಹೊಮಿನಿವೊರಾಕ್ಸ್‌) 234 
ಚಿತ್ರ 3- 2; ದನಗಳ ಹೇನು (ಬೋಪಿಕೋಲ ಬೋವಿಸ್‌) 237 
ಚಿತ್ರ 3- 3; ದನಗಳ ಉಣ್ಣೆ (ಬೂಫೈಲಸ್‌ ಅನ್ಯುಲೇಜಸ್‌) 242 
ಚಿತ್ರ 3- 4: ತೊಣಚಿ ನೊಣ (ಹಿಪ್ಪೊಬಾಸ್ಕ್ಯ ಕೆಪೆನ್ಸಿ ಸ್‌) 251 
ಚಿತ್ರ 3- 5; ಕುರಿ ಕಜ್ಜಿ ನುಸಿ (ಸೊರಾನ್ವಿಸ್‌ ಇಕ್ಟಿಹಿವಿಸ್‌) 253 
ಚಿತ್ರ 3- 6: ಕುರಿ ಬಾಟ್‌ ನೊಣ ಮತ್ತು ಮ್ಯಾಗಟ5 (ಈಸ್ಟ್ರಸ್‌ ಓನಿಸ್‌) 255 
ಚಿತ್ರ 3- 7: ಹಂದಿಗಳ ಉಣ್ಣೆ (ಹಿಮ್ಯಾ ಟೊಪೆ. ನಸ ಸೂಯಿಸ್‌) 260 
ಚಿತ್ರ 3- 8: ಕುದುರೆ ನೊಣ (ಟಿಬಾನಸ್‌ ಸ್ಪ ಸ ಯೇಟಿಸ್‌) 268 
ಚಿತ್ರ 3- 9: ಲಾಯದ ನೊಣ (ಸ್ಟ್ರೂ ಮಾಕ್ಸ ಕ್ಯಾಲ್ಸಿಟ್ರಾನ್ಸ್‌) 269 
ಚಿತ್ರ 3-10; ಕುದುರೆ ಹೇನು (ಬೋನಿಕೋಲ ಇಕ್ಚಿ) MM 
ಚಿತ್ರ 3-11: ಕುದುರೆ ಹೇನು (ಹಿಮಾಟೊಪೈೈ ನಸ್‌ ಅಸಿನಿ) 272 
ಚಿತ್ರ 3-12; ಗಂಟಲು ಬಾಟ್‌ ನೊಣ (ಗ್ಯಾಸ್ಟೊಫೈಲಸ್‌ ನೇಸಾಲಿಸ) 276 
ಚಿತ್ರ 3-13; ಪಕ್ಷಿಗಳ ಹೇನು (ಮೀನೊಸಾನ್‌ ಗ್ಯಾಲಿನಿ) ` 288 
ಚಿತ್ರ 3-14; ಕೋಳಿ ಉಣ್ಣೆ (ಅರ್ಗಾಸ್‌ ಪರ್ಸಿಕೆಸ್‌) ( 291 
ಚಿತ್ರ 3-15: ಕೋಳಿ ನುಶಿ (ಡೆರ್ಮಾನಿಸಸ್‌ ಗ್ಯಾಲಿಸಿ) 293 
ಚಿತ್ರ 3-16; ಹುಂಜದ ಕಾಲಿನ ಮೇಲೆ ಇರುವ ನುಶಿಗಳು (ನೆನಿಡೊಕೋಪ್ಟಿಸ್‌ 

ಮು  ಬಾನ್ಸ್‌) 295 
ಚಿತ್ರ 3-17: ಸೊಳ್ಳೆ ಗಳು ೩ ಮಲೇರಿಯ ಸೊಳ್ಳೆ ಅನೊಫೆಲಿಸ್‌ 

B- ಕ್ಯೂಲೆಕ್ಸ್‌ 312 

ಚಿತ್ರ 3-18: ಸ್ಕಾಂಡ್‌ ಫ್ಲೈ (ಶ್ಲಿಬೊಟೋಮರ್ಸ ಮೈೈನ್ಯೂಟಸ್‌) 320 
ಚಿತ್ರ 3-19; ಮನೆ ನೊಣ (ಮಸ್ತ ಡೊಮೆಸ್ಟಿ ಕ) 325 
ಚಿತ್ರ 3-20: ಕಣ್ಣಿನ ನೊಣ (ಸೈಪೊನೆಲ್ಲ ಫ್ಯುನಿಕೋಲ) 327 
ಚಿತ್ರ 3-21: ಕಪ್ಪು ನಿಶಂತು ಜೇಡ (ಲ್ಯಾಕ್ರೊಡೆಕ್ಟ ಸ್‌ ಮ್ಯಾಕ್ಟ್ರಾನ್ಸ್‌) 349 
ಚಿತ್ರ 3-22: ಮಸೆ ತಿಗಣಿ (ಸೈಮೆಕ್ಸ್‌ ಸಕು 5 ದೇರಿಯೆಸ್‌) 332 
ಚಿತ್ರ 3-23; ಮೂಗುಳ್ಳ ತಿಗಣಿ (ಕನೇನೊತ್ತೈನರ್ಸ್‌ ರೂಬ್ರೊಫೇಸಿಯೇಟರ೯) 334 
ಚತ್ರ 3-24; ಚಿಕ್ಕಟ 338 
ಚಿತ್ರ 3-25; ರಾಕಿ ಪರ್ವತದ ಮಠದ ಉಣ್ಣೆ (ಡೆರ್ಮೆಸೆಂಟಿರ್‌ ಅಂಡರ್ಸೊೋನಿ) . 343 
ಚಿತ್ರ 3-26: ಕಜ್ಜಿ ನುಶಿ (ಸಾರ್ಕೊಪ್ಪಿ ಸ್‌ ಸ್ಯಾ ಖ್ರಬೀ) 354 
ಚಿತ್ರ 3-27: ಮನುಷ್ಯ ರ ಮೈಹೇನು (ಕೆಡಕು ಲಸ್‌ ಹ್ಕು ಮಾನಸ್‌ ಹ್ಯಮಾನಸ್‌) 357 
ಚಿತ್ರ 3-28 : ಮನುಷ್ಯ ರ ತರೆಹೆ: ಷು (ಪೆಡಿಕ್ಕು ಲಸ್‌ ಹ ಮಾನಸ್‌ ಕ್ಯಾಪಿಟಿಸ) 358 
ಚಿತ್ರ 3-29: ಏಡಿಹೇನು (ಸೈರಸ್‌ ಪ್ರೂಬಿಸ್‌) 361 


ದಾಸ್ತಾನು ಮನೆ, ಜಾನುವಾರು ಹಾಗೂ 
ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 


ಭಾಗ-8 
ದಾಸ್ತಾನು ಕೀಟಗಳು ಹಾಗೂ ಅವುಗಳ ಹತೋಟಿ 


ಅಧ್ಯಾಯ 1 
ದಾಸ್ತಾನು ಕೀಟಿಗಳ ಸಾಮಾನ್ಯ ಮಾಹಿತಿ 


` ಬೆಳೆಯನ್ನು ರಕ್ಷಿಸುವಷ್ಟೇ, ಬೆಳೆದದ್ದನ್ನು ರಕ್ಷಿಸುವುದು ಅವಶ್ಯಕ. ಬೆಳೆದದ್ದನ್ನು 

ಕೊಡಿಡುವುದು ತಪ್ಪಿದ್ದೇ ಅಲ್ಲ. ಮುಂದಿನ ಬಿತ್ತನೆಗಾದರೂ ಕೂಡಿಡಬೇಕು. ರೈತ 
ತಾನು, ತನ್ನವರಿಗೇ ಅಲ್ಲದೆ ಇತರರಿಗೂ ಬೆಳೆಯಬೇಕಾಗಿದೆ. ಹಾಗೆ ಬೆಳೆದದ್ದನ್ನು 
ತಾತ್ಕಾಲಿಕ ಉಪಯೋಗಕ್ಕಲ್ಲದೆ ಕೆಲವು ಕಾಲ ಸಂಗ್ರಹಿಸಿಡಬೇಕಾಗಿದೆ. ಅದರಲ್ಲೂ, 
ಯಾವುದಾದರೊಂದು ಕಾರಣದಿಂದ ಪ್ರತಿ ವರ್ಷವೂ ಆಹಾರದ ಕೊರತೆ ಇರುವ, 
ಪ್ರಜಾಸಂಖ್ಯೆ ಸಿಡಿಯುತ್ತಲೇ ಇರುವ ನಮ್ಮ ದೇಶದಲ್ಲಿ ರೈತರು ಬೆಳೆದದ್ದನ್ನು 
ಸಂಗ್ರಹಿಸಿಡಬೇಕಾಗಿರುವುದಲ್ಲದೇ. ಸರ್ಕಾರವೂ ರೈತರಿಂದ ಕೊಂಡು ದವಸ ಧಾನ್ಯ 
ಗಳನ್ನು ಕೂಡಿಡಬೇಕಾಗಿದೆ. ಹಾಗೆ ಕೂಡಿಟ್ಟ ವಸ್ತುಗಳಿಗೆ ಹಲವು ಕೀಟ, ಶಿಲೀಂದ್ರ, 
ಬ್ಯಾಕ್ಟೀರಿಯಾ ಮತ್ತು ಇಲಿಗಳ ಕಾಟದಿಂದ ಬಹಳ ನಷ್ಟವಾಗುತ್ತದೆ. 

ಸುರಕ್ಷಿತವಾಗಿ ಕೂಡಿಡಬೇಕಾದ ವಸ್ತುಗಳಲ್ಲಿ ಮುಖ್ಯವಾದವು- ಧಾನ್ಯ, 
ದ್ವಿದಳೆ ಕಾಳು, ಎಣ್ಣಿಬೀಜ ಒಣಹಣ್ಣು, ಹೊಗೆಸೊಪ್ಪು, ಗೇರು, ಏಲಕ್ಕಿ, 
ಆಲೂಗಡ್ಡೆ, ಶುಂಠಿ, ಅರಿಶಿನ ಇತ್ಯಾದಿ. ಇವುಗಳಿಗೆ ಬೀಳುವ ಕೀಟಗಳು ಬಹು 
ಮಟ್ಟಿಗೆ ಮುಖ್ಯವಾಗಿ ದುಂಬಿ ಮತ್ತು ಪತಂಗಗಳ ಗುಂಪಿಗೆ ಸೇರಿವೆ. ದುಂಬಿಗಳು 
ಪ್ರಾಯದಲ್ಲೂ ಮತ್ತು ಮರಿಗಳಾಗಿದ್ದಾಗಲೂ ತಿನ್ನುವುದರಿಂದ ಹೆಚ್ಚು ನಷ್ಟಪಡಿಸು 
ತ್ತವೆ, ಪತಂಗಗಳಲ್ಲಿ ಮರಿಗಳು ಮಾತ್ರ ತಿನ್ನುತ್ತವೆ. ದಾಸ್ತಾನಿನ ಕೀಟಗಳ 
ಜೀವನ ಚರಿತ್ರೆ, ನಡತೆ ಇತ್ಯಾದಿಗಳು ಸಾಮಾನ್ಯವಾಗಿ ಒಂದೇ ತರಹ ಆದ್ದರಿಂದ 
ಹತೋಟಿ ಕ್ರಮಗಳು ಎಲ್ಲಕ್ಕೂ ಅನ್ವಯಿಸುತ್ತವೆ. 
ಮುಖ್ಯ ದುಂಬಿ ಮತ್ತು ಪತಂಗಗಳ ಕೀಟಗಳನ್ನು ಗುರ್ತಿಸಲು ಸೂಚಿಪಟ್ಟ 

ಸಿ) ಧಾನ್ಯ, ಧಾನ್ಯದಿಂದಾದ ವಸ್ತು, ಒಜಾಹಣ್ಣು ಇತ್ಯಾದಿಗಳಿಗೆ 
ಬೀಳುವ ಕ:ಟಿಗೆಳು. 

1) ತಾಯಿ ಕೀಟಗಳು ಗಟ್ಟ ಚಿಪ್ಪುಳ್ಳ ದುಂಬಿಗಳು; ಮರಿಗಳಿಗೆ 
ಹುಸಿಕಾಲುಗಳಿಲ್ಲ; ರೇಷ್ಮೆ ದಾರವನ್ನು ಹೆಣೆಯುವುದಿಲ್ಲ. 

1. ಕಪ್ಪು ಬೂದು ವರ್ಣದ ಉದ್ದಮೂತಿ ದುಂಬಿಗಳು } ಅಂಗುಲ ಉದ್ದ 
ಸಂಗ್ರಹಿಸಿಟ್ಟ ಧಾನ್ಯಗಳ ಮೇಲೆ ಮತ್ತು ಅವುಗಳ ಮುಖಾಂತರ ಹರಿದಾಡುತ್ತವೆ. 


2 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟಿ 


ಧಾನ್ಯ ಬಿಸಿಯಾಗುತ್ತದೆ, ಮೆತ್ತಗಾಗಿ ಮೊಳಕೆಗಳಿಂದ ಬೊಂತೆಗಟ್ಟುತ್ತದೆ.ಒಂದೊಂದು 
ಕಾಳಿನೊಳಗೂ ಸಣ್ಣ, ಪುಷ್ಕಳವಾದ. ಕಾಲಿಲ್ಲದ ಬಿಳಿಗ್ರಬ್‌ಗಳಿರುತ್ತವೆ.... ಅಕ್ಕಿ 


ಮೂತಿಹುಳು (ರೆಸ್‌ ಫೀನಿಲ್‌)- ಸೈಟಾಫಿಲಸ್‌ ಒರೈಜ ಮತ್ತು ಸ್ರೇನರಿ ಖೀನಿಲ್‌- 


ಸ್ಕೈ ಗ್ರನೇರಿಯಸ್‌, ರ್‌ 

2. ಸಣ್ಣ ಗಾತ್ರದ ಕಪ್ಪಕೆಂಪಿನ ಕಿರಿದಾದ ದುಂಬಿಗಳು. ಕ್ಕ ಅಂಗುಲ 
ಉದ್ದ. ಧಾನ್ಯಗಳ ಮೇಲೆ ವೇಗವಾಗಿ ಓಡುತ್ತವೆ, ಆಗಾಗ ಹಿಟ್ಟು ಮತ್ತು ಹಿಟ್ಟಿ 
ನಂತ ವಸ್ತುಗಳಲ್ಲಿರುತ್ತವೆ. ಧಾನ್ಯದೊಳಗೆ ಅಥವಾ ಮೇಲೆ ಸಣ್ಣ ಮರಿಗಳು, 
ಬೂದುಬಿಳುಪು. 6 ಕಾಲುಗಳು, ಸುಮಾರು § ಅಂಗುಲ ಉದ್ವ.... ಇಂಪು 
ಹಿಟ್ಟಿನ ದುಂಬಿ. ಟ್ರೈ ಬೋಲಿಯಂ ಕ್ಯಾಸ್ಟ್ರೇನಿಯಂ ಮತ್ತು ಟ್ರಿ. ಕನ್‌ಫೂಸಂ, 

3. ಸಣ್ಣ ದುಂಬಿಗಳು. ಬಣ್ಣ ಕಪ್ಪುಕೆಂಪು. ಬಹಳ ಕೃಶ, ಚಪ್ಪಟೆ, ಒಣ 
ಹಣ್ಣು, ಧಾನ್ಯ. ಧಾನ್ಯದ ವಸ್ತುಗಳು, ಕಾಯ್ಕಿ ಬೀಜ ಮೊದಲಾದ್ದನ್ನು ತಿನ್ನುತ್ತದೆ. 


ಎದೆಯ ಪಕ್ಕಗಳಲ್ಲಿ 6 ಸೂಕ್ಷ್ಮವಾದ ಗರಗಸದ ಹಲ್ಲಿನಂತ ಚಾಚುಗಳಿವೆ. ಬಹಳ 
ಮಟ್ಟಿಗೆ ಕೂದಲುಗಳಿಲ್ಲ. ಸ್ವಲ್ಪ ಚಪ್ಪಟಿ....... ಗರಗಸದ ಹಲ್ಲಿನ ದುಂಬಿ... 


ಬು w 
ಒರೈಜಿಫೈಲಸ್‌ ಸೊರಿನಾಮೆನ್ಸಿಸ್‌, 


4. ಬಹಳ ಸಣ್ಣ. ಕಪ್ಪುಬೂದು ದುಂಬಿಗಳು. ಕುಡಿಮೀಶೆ ಉದ್ದ, 
ಪ್ರಾಧಾನ್ಯ, ಎದೆಯ ಮುಂಭಾಗದ ಕೋನಗಳಲ್ಲಿ ಸ್ವಲ್ಪ ಉಬ್ಬು. ಒಣಹಣ್ಣು, 
ಧಾನ್ಯ, ಬೀಜಗಳನ್ನು ತಿನ್ನುತ್ತವೆ. ಓಟ್ಸ್‌ ಮತ್ತು ಬಾರ್ಲಿ ಕಡಿಕೆಗಳಲ್ಲಿ ಹೆಚ್ಚು... 
ಕೆಥಾರ್ಟಿಸ್‌ ಅಡ್ಡೇನ. K 

5. ಬಹಳ ಸಣ್ಣವಾದ ಬೂದುಕಪ್ಪು ದುಂಬಿಗಳು. ಆಕಾರ ಬಹುಮಟ್ಟಿಗೆ 
ವರ್ತುಳ, ತಲೆ, ಎದೆಯಿಂದ ಮುಚ್ಚಿದೆ. $3 ಅಂಗುಲ ಉದ್ದೆ. ಶರೀರ ಬಗ್ಗಿದೆ. 
ಗ್ರಬ್‌ನಂತ ಬಿಳಿ ಲಾರ್ವಿ, ಮುಂಭಾಗ ದಪ್ಪ. ತಲೆ ಸಣ್ಣ; 6 ಸಣ್ಣಕಾಲುಗಳು. 
ಗೋದಿ ಮತ್ತಿತರ ಬೀಜಗಳೊಳಗಿದ್ದು ಪೂರ್ತಿಟೊಳ್ಳು ಮಾಡಿರುತ್ತವೆ. ಬೀಜಗಳನ್ನು 
ಸಂಗ್ರಹಿಸಿರುವ ಮರ ಅಥವಾ ಕಾಗದದ ಪೆಟ್ಟಿಗಳ ಮೇಲಿ ರಂಧ್ರಗಳಾಗಿರುತ್ತವೆ.... 
ಕಿರುಧಾನ್ಯ ಕೊರಕ (ಲೆಸ್ಸರ್‌ ಗ್ರೇನ್‌ ಜೋರರ್‌)- ಕ್ವೈಜೊಪೆರ್ತ ಡಾಮಿಸಿೆ, 

6, ಕ್ರೈಜೊಪೆರ್ತ ದುಂಬಿಯಂತೆಯೇ. ಅದರೆ ಸ್ವಲ್ಪ ದೊಡ್ಡದು, ಸ್ಥೂಲ, 
ಮೃದು, ಹೊಳಪು. ಮುಖ್ಯವಾಗಿ ಮುಸುಕಿನ ಜೋಳವನ್ನುಕೊರೆಯುತ್ತದೆ.... ವಿಶಾಲ 
ಭಾನ್ಯಕೊರಕ (ಲಾರ್ಜರ್‌ ಗ್ರೇನ್‌ ಬೋರರ್‌)- ಡೈನೊಡಿರಸ್‌ ಟ್ರಿಂಕೇಟಿಸ್‌, 

7. ಸರ್ವಸಮವಾಗಿ ಬೂದು ಅಥವಾ ಹಳದಿ. ತಂತಿ ಹುಳುವನ್ನು 
ಹೋಲುವ ಗ್ರಬ್‌, ಮೃದು. ಹೊಳಪು. ಧಾನೃದ ಕಡಿಕೆಗಳಲ್ಲಿ, ಧಾನ್ಯ ಮೆತ್ತಗಿ 
ದ್ಹಾಗ್ಯ ಕೆಳಭಾಗದಲ್ಲಿದ್ದು ತಿನ್ನುತ್ತವೆ. ದುಂಬಿಗಳು ಚಪ್ಪಟೆ ಕಪ್ಪುಬೂದು; 


ಇಸ್ತಾನು ಕೀಟಗಳ ಸಾಮಾನ್ಯ ಮಾಹಿತಿ 3 


1 ಅಂಗುಲ ಉದ್ದ. ಗಟ್ಟಿಮುಟ್ಟು....... ಎಲ್ಲೊ ಅಂಡ್‌ ಡಾರ್ಕ ನೊಲ್‌ವರ್ಮ- 
ಟಿನಿಬ್ರಿಯೊ ಮಾಲಿಟರ್‌ ಟೆ. ಅಬ್‌ಸ್ಕೂರಸ್‌. 

8. ಕಪ್ಪು ದುಂಬಿಗಳು. ಟಿನೆಪ್ರಿಯೊಗಳನ್ನು ಹೋಲುತ್ತವೆ; ಆದರೆ ಸಣ್ಣ. 
3 ಅಂಗುಲ ಉದ್ದ. ತಲೆ ಮತ್ತು ಮುನ್ನೆದೆ ಶರೀರದಿಂದ ಪ್ರತ್ಯೇಕ- ಸಣ್ಣ ಕತ್ತಿನಿಂದ 
ನೆರೆ ಬಿಳುಪು, ಮೃದು, ತಲೆಕಪ್ಪು. ಹೊಟ್ಟೆ ಕೊನೆ ಸಂಧಿಯಿಂದ 2 ಮೋಟಾದ 
ಕಪ್ಪು ಚಾಚುಗಳು. ಧಾನ್ಯವನ್ನು ಬಹಳ ಕಾಲ ಕದಲಿಸದಿದ್ದ ಕಡೆ ಇರುತ್ತವೆ... 
ಟೆನಿಬ್ರಾಯಿಡಿಸ್‌ ಮಾರಿಬಾನಿಕಸ್‌ (ಕ್ಯಾಡೆಲ್‌ |. 

9. ಹಲವು ಹಳದಿಬೂದು ಲಾರ್ವಿ ಅವುಗಳ ಕೆಳಭಾಗ ಮತ್ತು ಸಂಧಿಗಳ 
ಮಧ್ಯೆ ಹಳದಿ, ' ಮೈತುಂಬ ಉದ್ದವಾದ ಬೂದುಕೂದಲು. 3 ಅಂಗುಲ ಉದ್ದ. 
ಧಾನ್ಯ, ಬೀಜ್ಕ ಇತರ ವಸ್ತುಗಳ ಮೇಲೆ ಹರಿದಾಡುತ್ತ ಅವನ್ನು ಕೊರೆಯುತ್ತವೆ. 
ಅವುಗಳ ಪೊರೆಗಳಿಂದ, ಧಾನ್ಯಗಳು ಮಲಿನ.... ಖಾಪ್ರಾ ಜೀಟಲ್‌- ಟ್ರೋಗೊಡೆರ್ಮ 
ಗೈನೇರಿಯಂ. 

10, ಚುರುಕಾಗಿ ಹಾರಾಡುವ ದುಂಬಿಗಳು. ತ, ಅಂಗುಲ ಉದ್ದ, ಆದರ 
ಅರ್ಧದಷ್ಟು ಅಗಲ. ರೆಕ್ಕೆಗಳು ಹೊಟ್ಟೆಗಿಂತ ಬಹಳ ಮೋಟು. ಪ್ರತಿ ರೆಕ್ಕೆಯ 
ತುದಿಯಲ್ಲಿ ಒಂದು ಆಂಬರ್‌ ಬೂದು ಚುಕ್ಕೆ ಮತ್ತು ಬುಡದಕಡೆ ಒಂದು ಸಣ್ಣ ಚುಕ್ಕೆ. 
ಗ್ರಬ್‌ಗಳು ಬಿಳುಪು. ಮೋಟು ಕಾಲುಗಳು. ತಲೆ ಮತ್ತು ಬಾಲದ ತುದಿ ಬೂದು. 
ಒಣಗಿದ ಅಂಜೂರ, ಇತರ ಒಣಹಣ್ಣು ಮತ್ತು ಹುಳಿ ಬರುತ್ತಿರುವ ಕಲ್ಲಂಗಡಿ 
ಇತ್ಯಾದಿಗಳನ್ನು ಸೇರಿ ಅವನ್ನು ಕೊಳೆಸುತ್ತವೆ.... ಒಣಹಣ್ಣಿನ ದುಂಬ (ಡ್ರೈಡ್‌ ಫ್ರುಟ್‌ 
ಬೀಟಲ್‌) ಕಾರ್ಪೊಫೈಲನ್‌ ಹೆಮಿಪ್ಪಿರಸ್‌. 

1) ತಾಯಿ ಕೀಟಗಳು, ನಾಜೂಕಿನ ರೆಕ್ಕೆಗಳುಳ್ಳ ಪತಂಗಗಳು, 
ಲಾರ್ನಿಗಳಿಗೆ ಹುಸಿಕಾಲುಗಳಿವೆ. ಆಗಾಗ ರೇಷ್ಮೆಯನ್ನು ಬಹಳನಾಗಿ ಕಾಳು 
ಗಳ ಮಧ್ಯೆ ಹೆಣೆಯುತ್ತನೆ. 


1, ದಾಸ್ತಾನು ಮಾಡಿದ ಗೋದಿ ಮತ್ತು ಮುಸುಕಿನಜೋಳದ ಕಾಳುಗಳ 
ಮೇಲೆ ಗುಂಡು ಸೂಜಿಗಿಂತ ಸ್ವಲ್ಪ ದೊಡ್ಡದಾದ, ಸಣ್ಣ ಗುಂಡು ರಂಧ್ರೆಗಳಿರುತ್ತವೆ. 
ಒಳಗಡೆ 5 ಮಿಲಿ ಮೀಟರ್‌ ಉದ್ದ. ಬಿಳಿ ಹುಳುಗಳು. ಪತಂಗ ಬೂದುನರೆ. 3 
ಆಂಗುಲಕ್ಕೆಂತ ಕಡಮೆ ಉದ್ದ. ರೆಕ್ಕೆಗಳ ಮೇಲೆ ಸಣ್ಣ ಕೂದಲುಗಳ ಉದ್ದ ಅಂಚು. 
ಕಣಜ್ಯ ಬಿನ್‌ಗಳ ಮೇಲೆ ಹಾರಾಟ, ಕಾಳುಗಳ ಮೇಲೆ ಹರಿದಾಡುತ್ತವೆ... ಅಂಗೌ 
ಮೋಯಿಸ್‌ ಗ್ರೇನ್‌ ಮಾತ್‌- ಸೈಟೊಟ್ರೋಗ ಸೀರಿಯಲೆಲ್ಲ. 

2. ಮಿಲ್ಲು ಕಣಜಗಳಲ್ಲಿ ಹಿಟ್ಟು ಸಣ್ಣ ಮುದ್ದೆಗಳಾಗಿ ಹೆಣೆದಿರುತ್ತದೆ. ಬಿಳಿ 
ಫಾಟಲ ವರ್ಣದ ಹುಳುಗಳು, ಕ್ಕಿ ಅಂಗುಲ ಉದ್ದ. ರೇಷ್ಮೆ ನಾಳಗಳಲ್ಲಿ ಅಡಗಿರುತ್ತವೆ. 


4 ದಾಸ್ತಾನು ಕೀಟಿಗಳು ಹಾಗೂ ಆವುಗಳ ಹತೋಟಿ 


ಹಿಟ್ಟು ಗಂಟಾಗಿ ಯಂತ್ರವೇ ಚಲಿಸದಂತಾಗುತ್ತದೆ. ಪತಂಗ ನರೆಕಪ್ಪು. ಗುರ್ತುಗಳು. 
ಕಾಳು. ಹಿಟ್ಟಿನ ಮೇಲೆ ಮಿಲ್ಲುಗಳಲ್ಲಿ ಕುಳಿತಿರುತ್ತವೆ.... ಮೆಡಿಟಕೇನಿಯನ್‌ ಫ್ಲೋರ್‌ 
ಮಾತ್‌. ಎಫೆಸ್ಟಿಯ (ಅನಗಾಸ್ಟ) ಕ್ಯೂಪಿಯೆಲ್ಲ (ಇದನ್ನು ಹೋಲುವ ಕೆನೆ ಬಿಳುಪಿನ 
ಹುಳು ಅಕ್ಕಿ. ಜೋಳ, ಹಿಟ್ಟು ಮುಂತಾದ ದಾಸ್ತಾನು ವಸ್ತುಗಳಲ್ಲಿರುತ್ತದೆ. ಮಿಲ್ಲು 
ಗಳಲ್ಲಿ ಹೆಚ್ಚು... ಕಾರ್ಸ್ಟೆರ ಕೆಫಲರೋನಿಕ). 

3, ಹಿಟ್ಟು. ಧಾನ್ಯ, ಧಾನ್ಯದಿಂದಾದ ವಸ್ತುಗಳು, ಒಣಹಣ್ಣು. ಕಾಯಿ, 
ಬೀಜ ಸೇರಿದ ಮಿಠಾಯಿ ಇತ್ಯಾದಿಗಳಿಗೆ, ಸಣ್ಣ ಬಿಳುಪು ಅಥವಾ ಹಸುರು ಮಿಶ್ರಿತ 
ಬಳುಪು ಹುಳುಗಳು ಬಿದ್ದಿರುತ್ತವೆ; ಅವು ಅರ್ಧ ಅಂಗುಲಕ್ಕಿಂತ ಕಡಮೆ ಉದ್ದ; 
ಸ್ವಲ್ಪ ಬಲೆ ಹೆಣೆದಿರುತ್ತವೆ. ಪತಂಗ ಸಣ್ಣ: ರೆಕ್ಕೆಗಳ ಬುಡದ ಕಡೆ ತೆಳು ಬಣ್ಣ. 

ುಳುಗಳು ಬಿದ್ದ ವಸ್ತುಗಳ ಮೇಲೆ ಕುಳಿತಿರುತ್ತವೆ ಅಥವಾ ಹಾರಾಡುತ್ತಿರುತ್ತವೆ.... 
ಇಂಡಿಯನ್‌ ಮೀಲ್‌ ಮಾತ್‌ ಪ್ಲೋಡಿಯ ಇಂಟಿರ್‌ಪಂಕ್ವೆ ಲ್ಲ, 

4. ಹಸಿ ಧಾನ್ಯಕ್ಕೆ ಆಥವಾ ತನುವಿರುವ ಜಾಗದಲ್ಲಿ ಶೇಖರಿಸಿದ ಧಾನ್ಯಕ್ಕೆ 
ಬಿಳಿಹುಳುಗಳು ಬಿದ್ದಿರುತ್ತವೆ. ಅವುಗಳ ತಲೆ ಮತ್ತು ಎದೆ ಕಪ್ಪು. ಶರೀರದ ಎರಡು 
ತುದಿಗಳಲ್ಲಿ ಕಿತ್ತಳೆ ಛಾಯೆ. ಗಟ್ಟಿಯಾದ ರೇಷ್ಮೆನಾಳದಲ್ಲಿದ್ದು ತೆರೆದಿರುವ ಕಡೆ 
ಯಿಂದ ತಿನ್ನುತ್ತವೆ. ಚೀಲಗಳನ್ನು ಕೊರೆಯುತ್ತವೆ. ಪತಂಗದ ರೆಕ್ಕೆಗಳ ಅಡ್ಡಗಲ 
1 ಅಂಗುಲ. ಮುಂದಿನ ರೆಕ್ಕೆಗಳ ಬುಡ ಮತ್ತು ತುದಿಯಲ್ಲಿ ಕಪ್ಪು ಬೂದ ಮಧ್ಯೆ 
ಸ್ವಲ್ಪ ಬೂದು ಇವೆರಡರ ಮಧ್ಯೆ ಬಿಳಿಅಡ್ಡ ಅತಿಗೀರುಗಳಿವೆ.... ನೀಲ್‌ ವರಾತ್‌- 
ಪೈರಾಲಿರ್ಸ ಫೆರೈನಾಲಿಸ್‌. 

8) ಅವರೆ, ಶೊಗರಿ, ಕಡಲೆ, ನಟಾಣಿ, ಹುರುಳಿ ಇತ್ಯಾದಿಗಳಿಗೂ 
ಹೊಲಗಳಲ್ಲಿ ಚೆಳೆಯುತ್ತಿರುವ ಕಾಯಿಗಳಲ್ಲಿನ ಬೀಜಗಳಿಗೂ ಬೀಳುವ 
ಹುಳುಗಳು. 


1. ದಾಸ್ತಾನು ಮಾಡಿದ ಅವರೆ, ತೊಗರಿ. ಅಲಸಂದಿ ಕಾಳುಗಳ ಮೇಲೆ 
ಬಿಳಿ ಚುಕ್ಕೆಗಳಂತ ಮೊಟ್ಟೆಗಳು ಅಂಟಿರುತ್ತವೆ, ಗುಂಡು ರಂಧ್ರಗಳಿರುತ್ತವೆ. ಒಳಗಡೆ 
ಬಿಳ್ಳಿ ಸಣ್ಣ; ಸುಕ್ಕಾದ ಹುಳು ದುಂಬಿ ತ್ಮಿ ಅಂಗುಲ ಉದ್ದ. ಹೊಟ್ಟೆ ತುದಿಯಲ್ಲಿ 2 
ಸಣ್ಣ ಕಪ್ಪು ಗುರ್ತುಗಳು. ಹಿಂದಿನ ತೊಡೆಯ ತುದಿಯಲ್ಲಿ ಒಂದು ಮುಳ್ಳು. 
ಗಿಡದ ಮೇಲೆ. ಕಾಯಿಗಳಲ್ಲಿರುವ ಬೀಜಗಳಲ್ಲೂ, ಮೋಟಾದ ಬಳಿ, ಕಾಲುಗಳಿಲ್ಲದ 
ಹುಳು: ಬೂದು ದುಂಬಿಗಳಿರುತ್ತದೆ.... ಬೇಳೆ ಕಾಳು ದುಂಬ (ಪಲ್ಸ್‌ ಬೀಟಲ್‌). 
ಬ್ರೂಕಸ್‌" ಬಗೆ. 

೮) ಹೊಗೆಸೊಸ್ಸು, ಔಷಧೆಗಳು, ಚರ್ಮ, ಮರೆಸು ಇತ್ಯಾದಿಗಳಿಗೆ 
ಬೀಳುವ ಕೀಟಿಗಳು. . 


ದಾಸ್ತಾನು ಕೀಟಗಳ ಸಾಮಾನ್ಯ ಮಾಹಿತಿ 5 


1. ಗ್ರಬ್‌ಗಳು ಸಣ್ಣವು ಬಿಳುಪು ರೋಮಮಯ, ದುಂಬಿ ಬಹಳ ಸಣ್ಣ; 
ತೆಳುಬೂದು; ಸ್ಯ ಅಂಗುಲ ಉದ್ದ. ರೆಕ್ಕೆಗಳ ಮೇಲೆ ತುಪ್ಪುಳು. ದಾಸ್ತಾನು 
ಮಾಡಿದ ಹೊಗೆಸೊಪ್ಪನ್ನು ಕೊರೆದು ತಿನ್ನುತ್ತವೆ. ಸಿಗಾರ್‌, ಸಿಗರೇಟ್‌ ಮತ್ತು 
ಹೊಗೆಸೊಪ್ಪನೆ ಪೊಟ್ಟಣಗಳಲ್ಲಿ ಹೆಚ್ಚಾಗಿ ಸೇರಿ ತಿನ್ನುತ್ತವೆ. ಮರಸು, ಸೋಫಗಳಿಗೆ 
ಬಿದ್ದು ರಂಧ್ರಗಳನ್ನು ಮಾಡಿರುತ್ತವೆ... ಸಿಗರೇಟ್‌ ದುಂಬಿ (ಸಿಗರೇಟ್‌ ಬೀಟಲ್‌) _ 
ಲಾಸಿಯೊಡೆರ್ಮ ಸೆರಿಕಾರ್ನ್‌. 

2. ಸಣ್ಣ, ಬಿಳಿಹುಳುಗಳು. ಕೂದಲುಗಳಿಲ್ಲ. ದುಂಬಿಗಳು ಸಣ್ಣ; ಕಿರಿದು, 
ಕೆಂಪುಬೂದು. ರೆಕ್ಕೆಗಳ ಮೇಲೆ ಗೀರುಗಳು. ಔಷಧ, ಆಹಾರ, ಚರ್ಮ, ಇತ್ಯಾದಿ 
ಗಳ ಪೊಟ್ಟಣಗಳನ್ನು ಕೊರೆಯುತ್ತವೆ.... ಡ್ರಗ್‌ಸ್ಟೋರ್‌ ಜೀಟಿಲ್‌-ಸಿಗೊಬಿಯಂ 
(ಸೈಟೊತ್ರೆ ಪ) ಖಪಾನಿಸಿಯಂ. 

3. ಸಂಗ್ರಹಿಸಿದ ಹೊಗೆಸೊಪ್ಪು. ಕುಯಿ, ಚಾಕೊಲೆಟ್‌ ಇತ್ಯಾದಿಗಳಿಗೆ 
ಬೀಳುವ ಹುಳುಗಳು, ಹಳದಿಬಿಳುಪಿನಿಂದ ಪಾಟಲಬೂದು; ಚುರುಕು. ಕ. ಅಂಗುಲ 
ಉದ್ದ. ದಾಸ್ತಾನು ವಸ್ತುಗಳನ್ನು ಕೊರೆದು ತಿಂದು ಹಿಕ್ಕೆ ಮತ್ತು ರೇಷ್ಮೆಗಳಿಂದ 
ಮಲಿನಗೊಳಿಸುತ್ತವೆ. ಪತಂಗದ ರೆಕ್ಕೆಗಳ ಅಡ್ಡಗಲ $3 ಅಂಗುಲ. ಬುಡ ಮತ್ತು 
ತುದಿ ಕಪ್ಪು. ದಾಸ್ತಾನಿನ ಮೇಲೆ ಹಾರಾಡುತ್ತವೆ .... ಹೊಗೆಸೊಪ್ಪು ಪತಂಗ 
(ಟೊಬ್ಯಾಕೊ ಮಾತ್‌)- ಎಫೆಸ್ಟಿಯ ಎಲ್ಯೂಟಿಲ್ಲ. 


ಅಧ್ಯಾಯ 2 
ದಾಸ್ತಾನು ಧಾನ್ಯಗಳ ಕೀಟಗಳು ' 


[ ಆಕ್ಕಿಮೂತಿಹುಳು ಸೈಟೊಫಿಲಸ್ಸ್‌ ಒರೈಜಿ (ಎ ಕೆಲಾಂಡ್ರ ಒರೈಜಿ) 

ಆಕ್ಕಿಯೆ ಮೇಲೆ ಮೊದಲು ಕಂಡಿದ್ದರಿಂದ ಅದನ್ನು ಅಕ್ಕಿ ಮೂತಿಹುಳುವೆಂದು 
ಕರೆಯುತ್ತಾರೆ. 1763 ರಲ್ಲಿ ಲಿನ್ನೇಯೆಸ್‌, ಸೂರಿನಾಮ" ಅಕ್ಕಿಯಲ್ಲಿ ಕಂಡಿದ್ದ 
ರಿಂದ ಅದನ್ನು ಕೆಲಾಂಡ್ರ ಒರೈಜಿ ಎಂದು ನಿರ್ದಿಷ್ಟವಾಗಿ ಹೆಸರಿಸಿದ್ದರು. ಈಗ 
ಪ್ರಪಂಚದಲ್ಲೆಲ್ಲ ಇದೆ. ಉಷ್ಣದೇಶಗಳಲ್ಲಿ ಸಾಮಾನ್ಯ. ಫ್ಲೆಚರ್‌, ನ್ಯೂಮನ್‌ 
ಮತ್ತು ಜಾಷೆರ್‌ ಪ್ರಕಾರ ಇದರ ತೌರೂರು ಭಾರತ. ಉಳಿದವರು ಇನ್ನಾವುದೊ 
ಸಮಶೀತೋಷ್ಣವಲಯದ ದೇಶವಿರಬೇಕೆನ್ನುತ್ತಾರೆ. ಯುರೋಪಿನಲ್ಲಿ ಇದು ಬಹಳ 
ಹಿಂದೆಯೇ ನೆಲಸಿರಬೇಕು. ಅಮೇರಿಕದಲ್ಲಂತೂ ಇತ್ತೀಚೆಗೆ ಇದು ಸೇರಿತು. 

ಭಾರತದಲ್ಲಿ ಇದು ಬತ್ತ ಮತ್ತು ಎಲ್ಲ ಬಗೆ ಧಾನ್ಯಗಳ ಮತ್ತು ಅವುಗಳಿಂದಾದ 
ವಸ್ತುಗಳ ಕೆಟ್ಟ ಶತೃ. ವಾಸ್ತವವಾಗಿ ಎಲ್ಲ ತರಹ ದಾಸ್ತಾನಿನಲ್ಲೂ ಇದು ಸಾಮಾನ್ಯ. 


ಪ್ರಪ ಬೇರೆ ದೇಶಗಳಲ್ಲೂ, ಗೋಧಿ, ಜೋಳ, ಆಕ್ಲಿ ಮತ್ತು ಬತ್ತಕ್ಕೆ 

ಹ ಗ ದಾ ವಾಲು 
ಬೀಳುತ್ತದೆ. ಗೋಧಿ, ಜೋಳಕ್ಕೆ ಹೆಚ್ಚು: ಅಕ್ಕಿ. ಬತ್ತಕ್ಕೆ ಕಡಮೆ. ಭಾರತದಲ್ಲಿ 
ಇದು ಆಗಾಗ ಗದ್ದೆಗಳಲ್ಲಿ ಬಲಿತು ಕೊಯ್ಲಿಗೆ ಬಂದಿರುವ ತೆನೆಗಳ ಮೇಲೆ ಕಂಡಿದೆ. 


ತನುವು ವಾತಾವರಣ ಇದಕ್ಕೆ ಸೂಕ್ತವಾದರೂ ದಾಸ್ತಾನಿನಲ್ಲಿ ಬಹಳ ದಿನ ಧಾನ್ಯ 


ಗಳನ್ನು ಕಲಕದೆ ಬಿಟ್ಟಿದ್ದರೆ, ಇದು ಅಸಂಖ್ಯಾತವಾಗುತ್ತದೆ. ಹಿಟ್ಟಿನಿಂದ ಮಾಡಿದ 
ವಸ್ತು (ಮ್ಯಾಕರೋನಿ ಇತ್ಯಾದಿ) ಗಳಿಗೂ ಬೀಳುತ್ತದೆ, ತೊಗರಿಕಾಳುಗಳಿಗೂ 
ಬೀಳುವುದು ಕಿಂಡುಬಂದಿದೆ. ಹಿಟ್ಟಿಗೆ ಬೀಳುವುದಿಲ್ಲ. ಕಾಳು ಪೂರ್ತಿಯಾಗಿರಬೇಕು. 
ಮೂತಿಹುಳು ಮತ್ತು ಲಾರ್ವಿ(ಮರಿ)ಗಳು ಧಾನ್ಮಗಳಿಗೆ ಬಿದ್ದು ವಿಶೇಷವಾಗಿ 
ತಿಂದು, ಜನರು ತಿನ್ನುವುದಕ್ಕಾಗಲೀ ಅಥವಾ ಬಿತ್ತನೆಗಾಗಲೀ ಆಗದಂತೆ ಮಾಡುತ್ತವೆ. 
ಅದು ವಿಶೇಷವಾಗಿದ್ದಾಗ ಧಾನ್ಯವೆಲ್ಲ ಪುಡಿಪುಡಿಯಾಗಿರುತ್ತದೆ. ಭಾರತದಲ್ಲಿ 
ಇದರಿಂದ ಪ್ರತಿವರ್ಷ 10 ಕೋಟಿ ರೂಪಾಯಿಗಳ ಬೆಲೆಯಷ್ಟು ಧಾನ್ಯ ಹಾಳಾಗು 
ತ್ತಿದೆ. ಅಮೇರಿಕದಲ್ಲಿ ಇದರಿಂದ ಶೇಕಡಾ 10 ಮುಸುಕಿನಜೋಳ ನಾಶ ಪ್ರತಿ 
ರ್ಷ 60-75 ದಶಲಕ್ಷ ಡಾಲರುಗಳ ಬೆಲೆಯಷ್ಟು ಕಾಳು ನಷ್ಟವೆಂದು ಅಂದಾಜು 


ಮಾಡಿದ್ದಾರೆ, 
ಐ 


ಜಾಸ್ತಾನು ಧಾನ್ಯಗಳ ಕೀಟಗಳು 71 


ಜೀವನ ಚರಿತ್ರೆ ಮತ್ತು ನಡತೆ: ಇದು ಒಂದು ಸಣ್ಣ ಮೂತಿಹುಳು: 
1.6 ಮಿಮಿ ಉದ್ದ. ಕೀಟದ ಗಾತ್ರ ಕಾಳಿನ ಗಾತ್ರವನ್ನನುಸರಿಸುತ್ತದೆ. ದಪ್ಪ ಕಾಳಿ 
ನಲ್ಲಿ ಬೆಳೆದ ಕೀಟವೂ ದಪ್ಪ. ತಲೆ ಸೊಂಡಲಿನಂತೆ ಚಾಚಿದೆ. ಅದರ ತುದಿಯಲ್ಲಿ 
ಒಂದು ಜತೆ ಗಟ್ಟಿಯಾದ ದವಡೆಗಳಿವೆ. ಸಾಮಾನ್ಯವಾಗಿ ಕೆಂಪು ಮಿಶ್ರಿತ ಬೂದ್ಕು 
ಕೆಲವು ವೇಳೆ ಕಪ್ಪುಬೂದು ಅಥವಾ ಕಪ್ಪ. ಬೆನ್ನಿನ ಮೇಲೆ ತೆಳುಕೆಂಪು ಅಥವಾ 
ಹಳದಿ ಗುರ್ತುಗಳಿವೆ. ಮೇಲ್ನೋಟಕ್ಕೆ ಲಿಂಗ ವ್ಯತ್ಯಾಸ ಕಾಣುವುದಿಲ್ಲ. ಚೆನ್ನಾಗಿ 
ಪರೀಕ್ಷಿಸಿದಾಗ ಗಂಡಿನ ಮೂತಿ ಹೆಣ್ಣಿನ ಮೂತಿಗಿಂತ ಮೋಟು ಮತ್ತು ಅಗಲ. 


ಹೆಣ್ಣು ಧಾನ್ಯದ ಮೆತುವು ಭಾಗದಲ್ಲಿ ಮೂತಿಯಿಂದ ಸಣ್ಣ ಕುಳಿಯನ್ನು 
ಮಾಡಿ, ಹಿಂದಕ್ಕೆ ತಿರುಗಿ ಮೊಟ್ಟೆಗಳನ್ನಿಡುತ್ತದೆ. ಆಮೇಲೆ ಒಂದು ಆಂಟು ವಸ್ತು 
ವನ್ನು ಸ್ರವಿಸಿ ಕುಳಿಯನ್ನು ಮುಚ್ಚುತ್ತದೆ. ಆಗಾಗ ಒಂದೇ ಕಾಳಿನ ಮೇಲೆ ಹಲವು 
ಅಂಥ ಕುಳಿಗಳು ಕಾಣುತ್ತವೆ; ಏಕೆಂದರೆ, ತಾಯಿ ಕೀಟ ತನ್ನ ಮರಿ ಬೆಳೆಯುವ 
ವರೆಗೂ ಸಾಧ್ಯವಾಗುವಂತ ಜಾಗವನ್ನು ಹುಡುಕುತ್ತದೆ. ಮೊಟ್ಟೆ ಗೋಳಾಕಾರ: 
ಸ್ವಲ್ಪ ಮೃದುವಾದ್ದರಿಂದ, ಕುಳಿಯ ಆಕಾರಕ್ಕೆ ಹೊಂದಿಕೊಳ್ಳುತ್ತದೆ. ಮೊಟ್ಟೆ 
ತಿರುಳಿನ ಸ್ವಲ್ಪ ಕೆಳಗಿದ್ದು ಅಗಲವಾದ ತುದಿ ಕುಳಿಯ ತಳದ ಕಡೆಗಿರುತ್ತದೆ. ಒಂದು 
ಹೆಣ್ಣು 250 ಮೊಟ್ಟೆಗಳವರೆಗೂ ಇಡಬಲ್ಲದು. ಆಸ್ಟ್ರೇಲಿಯದಲ್ಲಿ ಒಂದು ಹೆಣ್ಣು 
400 ಮೊಟ್ಟೆಗಳಿಟ್ಟ ವರದಿ ಇದೆ, ಮೊಟ್ಟೆ ಪಾರದೀಪಕ ಬಿಳುಪು. 0.7 ಮಿಮಿ 
ಉದ್ದ ಮತ್ತು 0.3 ಮಿಮಿ ಅಗಲ. ಆದ್ದರಿಂದ ಎಚ್ಚರಿಕೆಯಿಂದ ನೋಡದ 
ಹೊರತು ಮೊಟ್ಟೆಗಳು ಕಾಣಿಸುವುದಿಲ್ಲ. ಕಾವು ಬೇಸಿಗೆಯಲ್ಲಿ 4 ದಿನಗಳು; ಚಳಿಗಾಲ 
ದಲ್ಲಿ 6-9 ದಿನಗಳು. 

ಸಣ್ಣ ಗ್ರಬ್‌ ಕಾಳಿನ ತಿರುಳನ್ನು ಕೊರೆಯುತ್ತದೆ. ಗ್ರಬ್‌ ಹಳದಿ ತಲೆ ಹಳದಿ 
ಬೂದು. ಅಗಿಯುವ ದವಡೆಗಳು ಬೂದು. ಕಾಲುಗಳಿಲ್ಲ. ಮಾಂಸಲ. ಪೂರ್ತಿ 
ಬೆಳೆಯುವವರೆಗೂ ಕಾಳಿನೊಳಗೇ ಇದ್ದು ಟೊಳ್ಳಾಗುವಂತೆ ತಿಂದು, ಹೊರಗಿನ 
ಚಿಪ್ಪನ್ನು ಮಾತ್ರ ಬಿಟ್ಟಿರುತ್ತದೆ. ಹುಳು ಚಲಿಸುತ್ತ ತಿಂದು ತನ್ನ ಹಿಕ್ಕೆಯನ್ನು 
ತುಂಬುತ್ತದೆ. ಹುಳದ ಸುತ್ತಲೂ ಸ್ಥಳ ಬಿಟ್ಟಿದ್ದು ಅದು ಸುಲಭವಾಗಿ ಚಲಿಸುತ್ತದೆ. 
ತೊಂದರೆಯಾದರೆ ಆ ಕಡೆ ತಲೆಯನ್ನು ತಿರುಗಿಸಿ ದವಡೆಯನ್ನು ಮಸೆಯುತ್ತದೆ. 
ಒಂದು ಕಾಳಿನೊಳಗೆ ಒಂದೇ ಗ್ರಬ್‌; ಆದರೂ, ಕಾಳಿನ ಗಾತ್ರವನ್ನನುಸರಿಸಿ 2-3 
ಗ್ರಬ್‌ಗಳಿರುತ್ತವೆ. 19-34 ದಿನಗಳಲ್ಲಿ ಪೂರ್ತಿ ಬೆಳೆಯುತ್ತವೆ. ಪೂರ್ತಿ ಬೆಳೆದ 
ಗ್ರಬ್‌ ತಿರುಳಿನೊಳಗೆ ಬಂದು ಕುಳಿಯನ್ನು ಮಾಡಿ 1-2 ದಿನಗಳು ಸುಮ್ಮನಿದ್ದು 
ಕೋಶಾವಸ್ಥೆಗೆ ಕೊದಲು, ಆಮೇಲೆ ಕೋಶವಾಗುತ್ತದೆ. ಅದು ಜಡ; ಉದ್ದವಾಗಿ 


8 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟ 


ರುತ್ತದೆ: ಗೂನಿನಾಕಾರವನ್ನು ಕಳೆದುಕೊಳ್ಳುತ್ತದೆ. ಕೋಶದ ಕಾಲ 3-6 ದಿನಗಳು; 
ಅಪರೂಪವಾಗಿ 20 ದಿನಗಳು. 





ಚಿತ್ರ 1-1; ಅಕ್ಕಿಮೂತಿಹುಳು (ಸೈಟೊಫಿಲಸ್‌ ಒರೈಜಿ) ಜೋಳದ ಮೇಲೆ, 

1, ಜೋಳದ ಉಾಳಿನ ಮೇಲೆ ಮೊಟ್ಟೆ 2. ಕಾಳಿನ ಒಳಗಡೆ ಹುಳು 3. ಹುಳು 
4. ಕೋಶ 5. ಮೂತಿಹುಳು 6. ಮೂತಿಹುಳು ಕಾಳನ್ನು ಕಿನ್ನುತ್ತಿರುವಿಕೆ 7. ಕಾಳಿನಲ್ಲಿ 
ಕೋಶ, 

ಕಾಳುಗಳಿಂದ ಹೊರಕ್ಕೆ ಬಂದ ಮೂತಿಹುಳುಗಳು ಸಂತಾನೋತ್ಪತ್ತಿ ಮಾಡಿ, 
ನಷ್ಟ ಹೆಚ್ಚಿಸುತ್ತವೆ. ಜೀವನಚರಿತ್ರೆಯ ಕಾಲವು ವಂಶ, ಉಪ್ಪ ಮತ್ತು ತನುವನ್ನ 
ನುಸರಿಸಿ ವ್ಯತ್ಕಾಸವಾಗುತ್ತವೆ. ಮೂತಿಹುಳದ ಗಾತ್ರವು ಅದು ಬೆಳೆದು ಕಾಳಿನ 
ಗಾತ್ರವನ್ನನುಸರಿಸುತ್ತದೆ; ಸಣ್ಣ ಕಾಳಾದರೆ ಮೂತಿಹುಳುವೂ ಸಣ್ಣ. 

ವರ್ಷದಲ್ಲಿ ಸಾಮಾನ್ಯವಾಗಿ 5 ವಂಶಗಳು; ಸೂಕ್ತ ಹವಾಗುಣಗಳಿರುವ ದೇಶ 
ಗಳಲ್ಲಿ 7-8 ವಂಶಗಳೂ ಇವೆ. ಭಾರತದಲ್ಲಿ 4-5 ವಂಶಗಳು; ಮೊದಲನೆ ಮೂರು, 
ತಿಂಗಳಿಗೊಂದರಂತೆ ಬೇಗ ಬೇಗ ಆಗುತ್ತವೆ. ಮೊಟ್ಟೆಯಿಂದ ಮೂತಿಹುಳುವಾಗುವ 
ವರೆಗೆ ಬೇಸಿಗೆಯಲ್ಲಿ ಸಾಧಾರಣವಾಗಿ ಒಂದು ತಿಂಗಳು; ಪ್ರತಿಕೂಲ ಸ್ಥಿತಿಗಳಿದ್ದರೆ 
2-3 ತಿಂಗಳು. 1) 


ದಾಸ್ತಾನು ಧಾನ್ಯಗಳ ಕೀಟಗಳು ` 9 


ವಸಂತ ಮತ್ತು ಬೇಸಿಗೆ ಯತುಗಳಲ್ಲಿ ಬಂದ ಮೂತಿಹುಳುಗಳು 3-6 ವಾರ 
ಗಳು ಬದುಕಿದ್ದು, ಹುಟ್ಟಿದ ಕೂಡಲೇ ಮೊಟ್ಟೆಗಳನ್ನಿಟ್ಟು ನಿತ್ರಾಣವಾಗಿ ಸಾಯು 
ತ್ತವೆ, ಚಳಿಗಾಲದ ಮೂತಿಹುಳುಗಳು ಮೊಟ್ಟೆಗಳನ್ನಿಡುವುದು ನಿಧಾನ; ಆದ್ದರಿಂದ 
ನಿತ್ರಾಣವಾಗುವುದಿಲ್ಲ. ಬಹಳ ದಿನ (4-5 ತಿಂಗಳು) ಬದುಕಿರುತ್ತವೆ. ಆದ್ದ 
ರಿಂದ ಮೂತಿಹುಳುಗಳಿಂದ ಬಹಳ ನಷ್ಟ- ಅಗಸ್ಟ್‌- ನವಂಬರ್‌ ಮಧ್ಯ್ಯೆ ಫೆಬ್ರವರಿ 
ಮಾರ್ಚಗಳಲ್ಲಿ ಕಡಮೆ, ಡಿಶಂಬರ”- ಜನವರಿ ಮತ್ತು ಉರಿಬಿಸಿಲು ತಿಂಗಳುಗಳಲ್ಲಿ 
ಅತ್ಯಂತ ಕಡಮೆ. ಒಂದು ಜತೆ ಮೂತಿಹುಳುಗಳಿಂದ 3 ಶಿಂಗಳ ಕಾಲದಲ್ಲಿ ಹತ್ತು 
ದಶಲಕ್ಷ ಸಂತತಿಯಾದದ್ದು ಗೊತ್ತಾಗಿದೆ. 

ಆಸ್ಟ್ರೇಲಿಯದಲ್ಲಿ ಗಾತ್ರ ವ್ಯತ್ಯಾಸವಿರುವ 2 ತಳಿಗಳಿವೆಯೆಂದು ಗೊತ್ತಾಗಿದೆ. 
ಅನೈಸೋಸ್ಟೆರೋಮಾಲಸ್‌ ಕೆಲಾಂಡ್ರೆ ಪರೋಪಜೀವಿ ಕಣಜ ಈ ಪೀಡೆಯನ್ನು 
ಸ್ವಲ್ಪ ಮಟ್ಟಿಗೆ ಹತೋಟಿಗೆ ತರುತ್ತದೆ; ಗಣನೀಯವಲ್ಲ. 

೩. ಕಣಜದ ಮೂತಿಹುಳು (ಗ್ರೇನೇರಿ ವೀವಿಲ್‌)- ಸೈಟಾಫಿಲಸ್‌ ಗ್ರೈನೇರಿಯಸ್‌ 
(= ಕೆಲಾಂಡ್ರ ಗ್ರೆನೆರಿಯ) ಕರ್ಕೂಲಿಯೊನಿಡಿ : ಕೊಲಿಯಾವ್ಪಿರ 

ಈ ಮೂತಿಹುಳಕ್ಕೆ ಹಲ ವಾರು ಹೆಸರುಗಳಿವೆ. ಗ್ರೀಕರು ಮತ್ತು ರೋಮ 
ನ್ನರು ಇದನ್ನು "ಕರ್ಕೂಲಿಯೊ' ಎನ್ನುತ್ತಿದ್ದರು. ಅವರಂತೂ ಈ ಕಪ್ಪು ಮೂತಿ 
ಹುಳಕ್ಕೂ, ಮುಸುಕಿನ ಜೋಳದ ಬಿಳಿಕ್ಯಾಟರ್‌ ಪಿಲ್ಲರ್‌, ಟೈನಿಯ ಗ್ರಾನೆಲ್ಸಕ್ಕೂ 
ವ್ಯತ್ಯಾಸವನ್ನೇ ಮಾಡುತ್ತಿರಲಿಲ್ಲ. ಜನರು ಕರೆಯುತ್ತಿದ್ದ ಉಳಿದ ಹೆಸರುಗಳು- 
ಕಾರ್ನ್‌ ಬೋರರ್‌, ಕಾರ್ನ್‌ ವೀವಿಲ್‌; ವಿಷ್ಟೆಲ್‌ ಅಥವಾ ವೀಜೆಲ್‌, ಕ್ಲಾಂಡರ ಅಥವಾ 
ಕೆಲಾಂಡ್ರಾ, ಕಾರ್‌ಬಾಕ್‌, ಕಾರ್ನ್‌ `ಮೂತಿಹುಳು, ಓಟ್ಟ ಮೂತಿಹುಳು ಅಥವಾ 
ಮುಸುಕಿನ ಜೋಳದ ಮೂತಿಹುಳು ಇತ್ಯಾದಿ, ಭಾರತದಲ್ಲಿ ಇದನ್ನು ಗ್ರೈನ್‌ 
ವೀವಿಲ್‌ ಅಥವಾ ಗ್ರೇನೆರಿ ವೀವಿಲ್‌ ಎನ್ನುತ್ತಾರೆ. ಖುರೋಪ್‌ ಅಮೇರಿಕದಲ್ಲಿ 
ಇದರ ಪ್ರಾಮುಖ್ಯತೆ ಹೆಚ್ಚು, ಭಾರತದಲ್ಲಿ ಇದರ ಪ್ರಾಮುಖ್ಯತೆ ತುಂಬ ಕಡಮೆ. 

ಈ ಹಲವು ಹೆಸರುಗಳನ್ನು ನೋಡಿದರೆ ಇದೊಂದು ಪುರಾತನ ಹುಳು 
ಸುಮಾರು 200 ವರ್ಷಗಳ ಹಿಂದೆಯೇ ತಿಳಿದಿತ್ತು. ಕೆಲಾಂಡ್ರ ಗ್ರೆನೇರಿಯ ಎಂದು 
ವರ್ಣಿಸಿದ್ದರು. 

ವಿಶ ವ್ಯಾಪಿ, ಇದು ಹಾರುವುದನ್ನು ಕಳೆದುಕೊಂಡು ಸಾಧುವಾಗಿ, ಪೂರ್ತಿ 
ಯಾಗಿ ಮನುಷ್ಯರನ್ನು ಅವಲಂಬಿಸಿದೆ. ಆದ್ದರಿಂದ ವ್ಯಾಪಾರದ ಮುಖಾಂತರ 
ಪ್ರಪಂಚದ ಎಲ್ಲ ದೇಶಗಳಿಗೂ ಹರಡಿದೆ. ಇದರ ಸಂಬಂಧಿ ಸೈ, ಒರೈಜಿಯಂತೆ, 
ಹೊಲಗಳಲ್ಲಿ ಕಂಡಿಲ್ಲ. ಕಣಜಗಳಲ್ಲಿ, ಧಾನ್ಯ ದಾಸ್ತಾನು ಮಾಡಿರುವ ಕಡೆ ಮಾತ್ರ 
ವಂಶೋತ್ಪತ್ತಿ ಮಾಡಿ ಹೆಚ್ಚಿ. ನಷ್ಟಪಡಿಸುತ್ತದೆ. 


10 ದಾಸ್ತಾನು ಕೀಟಗಳು ಹಾಗೂ ಅವುಗಳ ಹತೋಟಿ 


€ಯಸ್‌ನು, ಇದನ್ನು ಕರ್ಕೂಲಿಯೊ ಗೈ ಸೇರಿಯಸ್‌ ಎಂದು 
ಹೆಸರಿಸಿದ್ದನು. (ಬಸ್‌ (ನಾಪಿಯೆನ್‌] ಫ್ರೂನೆಂಟೀರಿಯಸ್‌ ಎಂಬ ಹೆಸರಿ 

ನಿಂದ ಇದರ ಗ್ರಬ್‌ಅನ್ನು ಕೆಂಪು ಕಾರ್ನ್‌ ಹುಳುವೆಂದು ವಿವರಿಸಿದ್ದನು, ಆದರೆ 
ಅದರ ಪ್ರಾಯದ ಮೂತಿ! ಹುಳುವಿಗೆ ಸ ಸಂಬಂಧಿಸಿರಲಿಲ್ಲ. 1869ರ ವರೆಗೂ” ಇದನ್ನು 
ಆಗಾಗ್ಗೆ ಕೆಂಪು ಕಾರ್ನ್‌ ಹುಳುವೆಂದೇ ಹೇಳುತ್ತಿ ದ್ದರು. ಡೆಗೆ ನಾರ್ಡಲಿಂಗರ್‌ 

ಇದನ್ನು ಬಗೆಹರಿಸಿದನು. ಅಮೇಲೆ ಇದ! ದರ ವೈಜ್ಞಾ ನಿಕ ಹೆಸ ರು ಕೆಲಾಂಡ್ರ ಗ್ರೇನೇರಿಯಾ 
ಎಂದಾಯಿತು. 1916 ರಲ್ಲಿ ಇ, ರೆಯಿಟ್ಟರ” ಇದರ ವಿಂಗಡನೆಯನ್ನು ಮಾಡಿದರು. 


ವಿವರ ಕೆಳಗಿನಂತಿದೆ: 


ಲಿನ್ನೆ 
ಇ 
ಅಟ್ಟಿ 


ಆರ್ಡರ್‌ : ಕೋಲಿಯಾಪ್ಟಿರ 
ಡಿವಿಜನ್‌ 2 ಪಾಲಿಫೇಗ 
ಕುಲ ಕರ್ಕುಲಿಯೊನಿಡಿ 
ಉಪಕುಲ ; ಕೆಲಾಂಡ್ರೈನೀ 
ಟ್ರೈಬ್‌ : 7 ಕೆಲಾಂಡ್ರೈನಿ 
ಪಂಗಡ ; ಕೆಲಾಂಡ್ರ 
ಬಗೆ 2 ಕೆಲಾಂಡ್ರ ಗ್ರೇನೇರಿಯ 
ಪಂಗಡದ ಸನಾಮಗಳು : ಕರ್ಕುಲಿಯೊ, ಸೈಟಾಫಿಲಸ್‌, ಕೆಲಾಂಡ್ರ, 


ರ್ವಿಂಕೋಫೋರಸ್‌. 

ಬಗೆಯ ಸನಾಮಗಳು : ಯೂನಿಕಲರ್‌, ಪುಲಿಕೇರಿಯ, ಸೆಜಿಟಿಸ್‌. ' 

ನಷ್ಟ : ಮೂತಿಹುಳುಗಳು ಕಾಳುಗಳನ್ನು ತಿನ್ನುತ್ತವೆ. ಗ್ರಬ್‌ಗಳು ತಿರು 
ಳನ್ನು ತಿಂದು ಎರಡೂ ಸೇರಿ ಧಾನ್ಯಗಳನ್ನು ಪುಡಿ ಹಿಟ್ಟಾಗಿ ಮಾಡುತ್ತವೆ. ಬೇರೆ 

ದಾಸ್ತಾನಿನ ಕೀಟಗಳಿಗೆ ದಾರಿಯಾಗುತ್ತದೆ. ಬೂಷ್ಟು, ಬ್ಯಾಕ್ಟೀರಿಯ ಬೆಳೆದು ಧಾನ್ಯ 

ಮುಗ್ಗ ಕೆಟ್ಟ ವಾಸನೆಯಾಗುತ್ತದೆ. ತೂಕ ಕಡಮೆಯಾಗುತ್ತದೆ. ವ್ಯಾಪಾರ ನಿಂತು 
ಬಹಳ ನ ನಷ್ಟ. ಮನುಷ್ಯರ ಆರೋಗ್ಯ ಕ್ಕ ಅಯೋಗ್ಯ. ಹೀಗಾಗಿ ಯುರೋಪ” ದೇಶ 
ಗಳಲ್ಲಿ ಆದರಲ್ಲೂ ಜರ್ಮ ನಿಯಲ್ಲಿ ಪ್ರತಿವರ್ಷ wu ಕೋಟಿ ರೈಕ್ಸ್‌ ಮಾರ್ಕ್ಸ್‌ ಬೆಲೆ 
ಯಷ್ಟು ಧಾನ್ಯ ಹಾಳಾಗುತ್ತಿತ್ತು. ಅಮೇರಿಕದಲ್ಲಿ, ದಾಸ್ತಾನಿನ ಎಲ್ಲ ಕಡೆಗಳಲ್ಲೂ 
ಕಂಡು ಧಾನ್ಯಗಳನ್ನು ಪೊರ್ತಿ ನಾಶಮಾಡುತ್ತಿತ್ತು. 

ಆಹಾರ : ಗೋಧಿ ಮುಸುಕಿನಜೋಳ ಮ್ಯಾಕೆರೋನ್ಸಿ ಓಟ್ಟ, ಬಾರ್ಲಿ 
ಜೋಳ ಇತರ ಧಾನ್ಯ ಮತ್ತು ಧಾನ್ಯಗಳಿಂದಾದ ವಸ್ತುಗಳು. 

ಜೀವನ ಚರಿತ್ರೆ, ನಡತೆ : ಸಾಧಾರಣವಾಗಿ ನಡತೆ, ಜೀವನ ಚರಿತ್ರೆಯಲ್ಲಿ 
ಇದು ಸ್ಟೆ ಒರೈಜಿಯನ್ನು ಹೋಲುತ್ತದೆ. ಆದರೆ ಗ್ರೇನೆರಿ ವೀವಿಲ್‌ ದಪ್ಪ. 


ದಾಸ್ತಾನು ಧಾನ್ಯಗಳ ಕೀಟಗಳು 1 


ಸಮ ಬೂದುಕಪ್ಪು; ಎಲಿಟ್ರ ಹೊಳಪು, ಎದೆಯ ಕುಳಿಗಳ, ಗೋಳಾಕಾರ 
(ಸಿ. ಒಕ್ಕಿಜಿ ಯಲ್ಲಿ ಗುಂಡು) ರೆಕ್ಕೆಗಳು ಕೂಡಿ ಗಟ್ಟಿಯಾಗಿ ಹಾರಶಾಗುವುದಿಲ್ಲ. 
ಕೋಶದಿಂದ ಮೂತಿಹುಳು ಹೊಸದಾಗಿ ಬಂದಾಗ ಕೆಂಪು ಬೂದು ಅಥವಾ ಹಳದಿ 
ಬೂದು, ಒಂದು ದಿನದ ನಂತರ ಕಪ್ಪುಬೂದು; ಮೊದಲು ಇದು ಕೆಂಪು ಬೂದು: 





ಚಿತ್ರ 1-2: ಕಣಜದ ಮೂತಿಹುಳು- ಸೈಟೊಫಿಲಸ್‌ ಗ್ರೇನೇರಿಯಸ್‌ 
ಸಿ ದುಂಬಿ 0 ದುಂಬಿ (ಪಕ್ಕನೋಟ) ಲ: ಲಾನಣ ಗ ಕೋಶ (ಕೆಳಭಾಗ) 
8 ಕೋಶ (ಪಕ್ಕ ನೋಟ), 


ಆದ್ದರಿಂದ ಬೇರೆ ಹುಳುವೆಂದು ತಿಳಿದು ಅಟ್ಟಿ ಶೇಬಸ್‌ (ವಾಹಿಯನ್‌) ಫ್ರ್ರೂನುಂಟೀ 
ರಿಯರ್‌ ಎಂದು ತಪ್ಪಾಗಿ ಕರೆದಿದ್ದರು. ಗಾತ್ರದಲ್ಲಿ ಬಹಳ ವ್ಯತ್ಯಾಸ; ಸಾಧಾರಣ 
ವಾಗಿ $ ಅಂಗುಲ ಉದ್ದ: ಮೂತಿ ಉದ್ದ. ತಲೆ ಚೆನ್ನಾಗಿ ಕಾಣುವುದಿಲ್ಲ. ಹೆಣ್ಣಿನ 
ಮೂತಿ ಹೆಚ್ಚು ಉದ್ದ- 2 ಮಿಮಿ: (ಗಂಡಿನಲ್ಲಿ 1.25 ಮಿಮಿ). ಕೃಶ: ಬಾಗಿದೆ. 
ಗಂಡಿನಲ್ಲಿ ದಪ್ಪ, ಕಡಮೆ ಬಗ್ಗಿದೆ. ಬಾಯಿ ಭಾಗಗಳು ಮೂತಿ ತುದಿಯಲ್ಲಿ. ದವಡೆ 
ಗಳು ಗಟ್ಟಿ: ಎಲಿಟ್ರದ ಮೇಲೆ ಏಣುಗಳು. ರೆಕ್ಕೆಗಳು ಅವನತ ಹಾರುವುದಿಲ್ಲ. 
ಕಾಲುಗಳು ಮೋಟು, ಬಲಯುತ ತೆಳುಬೂದು. ಮೊಣಕಾಲಿನ ಮೇಲೆ ಮುಳ್ಳು: 
ಕೊಂಡಿಗಳಿವೆ. ಅಕ್ಕಿ ಮೂತಿಹುಳು ಮತ್ತು ಮುಸುಕಿನಜೋಳದ ಮೂತಿಹುಳು 
ವನ್ನು ಹೋಲುತ್ತದೆ. ವ್ಯತ್ಯಾಸಗಳನ್ನು ತಿಳಿಸಬಹುದು. 


UNIVERSE” 


en FOUL ಐ 1A 





4 


ದಾಸ್ತಾನು ಕೀಟಗಳು ಹಾಗೂ ಅವುಗಳ ಹತೋಟಿ 


ಕೋಷ್ಟಕ 1. ಕಣಜ, ಅಕ್ಕಿ ಹಾಗೂ ಮುಸುಕನಜೋಳಗಳೆ ಮೂತಿ 
ಹುಳುಗಳ ಕೆಲ ವಿವರಗಳು 




















ಕೆಲಾಂಡ್ರ ಗ್ರೇನೇರಿಯ ಕೆ. ಒರೈಜಿ 1 ಕೆ ಜಿಮೇೋಸ್‌ 
ಆಕಾರ. . [ಕೃಶ | ಕೃಶ ಸಣ್ಣ, |. ಆಗಲ್ಲ. 
ಎಪಿಸ್ಪರ್ನಮ್‌ ಬುಡ : ಉದ್ದ, ಸಣ್ಣಿ. ಅಗಲದಷಪ್ಟೇ ಉದ್ದೆ.! ಉದ್ದಕ್ಕಿಂತ ಅಗಲ 
ಹೆಚ್ಚು 
ಚ - 
ಎಪಿಸ್ಟರ್ನಮ್‌ ಮುಂದೆ, ,, » ಬಹಳ ಸಣ್ಣ. ಬಹಳ ಸಣ್ಣ. 
ಕುಳಿಗಳು ದಪ್ಪ, ಉದ್ದುದ್ದ. ಸಣ್ಣ,ಗುಂಡು, ಒತ್ತು. ಕೆ. ಒರೈಜಿ ಗಿಂತ 
; ನಿರ್ದಿಷ್ಟ 
ಎಲಿಟ್ಟ ಚುಕ್ಕೆಗಳು, ಏಣುಗಳು ಏಣುಗಳು,ಚುಕ್ಕೆಗಳು' ಕೆ, ಒಕ್ಕಿಜಿ ಯಲ್ಲಿ 
\ 
| ೦ತೆ 
ಏಣುಗಳೆ ಮಧ್ಯೆ ಒತ್ತು. 4 ಮುಸುಕು 5 
ಸಮಜಾಗ.ಬಣ್ಣಸಮ. ಕೆಂಪು ಮಚ್ಚಿಗಳಿವೆ. 1 
ರೆಕ್ಕೆ ಅವನತಿ. ಚೆನ್ನಾಗಿವೆ. ಚೆನ್ನಾಗಿವೆ. 
ಬಣ್ಣ ಕಪ್ಪು ಬೂದು 
ಹೊಳಪು. ಬೂದು, ಮಾಸಲು. , ಬೂದು,ಮಾಸಲು. 
ಲಿಂಗ ವ್ಯತ್ಯಾಸೆ : ಗಂಡು ಹೆಣ್ಣುಗಳ ವ್ಯತ್ಯಾಸ ಸುಲಭವಾಗಿ ತಿಳಿಯುವು 
ದಿಲ್ಲ. ಮೂತಿಯಿಂದ ತಿಳಿಯಬಹುದು. ಹೆಣ್ಣಿನ ಮೂತಿ ಉದ್ದ, ಸಣ್ಣ, ಹೆಚ್ಚು 
ಬಾಗಿದೆ, ಗಂಡಿನಲ್ಲಿ ಮೋಟು ದಪ್ಪ, ಕಡಮೆಬಾಗಿದೆ. ಹೊಟ್ಟೆ ಕೆಳಗೆ ಕೊನೆ ಸಂಧಿ 


ಹೆಣ್ಣಿನಲ್ಲಿ ಅಗಲ, 
ನ 


ಮೊಟ್ಟೆ : ಹೆಣ್ಣು ಮೂತಿಹುಳು ಕಾಳಿನ ಮೆತುವು ಭಾಗದಲ್ಲಿ ಮೂತಿಯಿಂ 
ಕುಳಿಯನ್ನು ಮಾಡಿ, ಹಿಂತಿರುಗಿ, ಒಂದು ಮೊಟ್ಟೆಯನ್ನಿಟ್ಟು ಅಂಟನ್ನು ಸ್ರವಿಸಿ 
ಒಂದು ಹೆಣ್ಣು 300-400 ಮೊಟ್ಟೆಗಳ ವರೆಗೂ 
ಮೊಟ್ಟೆ ಉದ್ದ, ಗೋಳಾಕಾರ. 


ಮುಚ್ಚುತ್ತದೆ. 


0,.25-0,3 ಮಿಮಿ 


ಬಿಳುಪು. ಮೇಲ್ಮೆ ಲ ಸೂಕ್ಷ್ಮ ಜಾಲರ. 


ಗ್ರಬ್‌ ಸಣ್ಣ, ಬಿಳುಪು, 
ಣ 
9, ಮೈಸುಕ್ಕು. ಸಂದಿಗಳು ಕಾಣಿಸುವುದಿಲ್ಲ. 


ಅಗಲ. 


ಗಾತ್ರದಲ್ಲಿ ವ್ಯತ್ಯಾಸ ಬಹಳ ಕಡಮೆ. 


ಆಕಾರದಲ್ಲಿ ವ್ಯತ್ಯಾಸ 05-08 ಮಿಮಿ 
ಒಂದು ಕಡೆ ಸ್ವಲ್ಪ ಅಗಲ ಮತ್ತು' ಮೊಂಡು 
ಕಾವು 3! ದಿನಗಳು. 


೩ 


ಸಿ 
ಇಡುತ್ತದೆ. 


ಉದ್ದ; 
೦ 


ಕಾಲುಗಳಿಲ್ಲ; ಎದೆ ಸಂದಿಗಳು 3. ಹೊಟ್ಟೆ ಸಂದಿಗಳು 


ಎದೆಯ ಕೆಳಭಾಗದಲ್ಲಿ ಒಂದೊಂದು 


ವಾ್‌ 






































12 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟಿ 
ಕೋಷ್ಟಕ 1. ಕಣಜ, ಅಕ್ಕಿ ಹಾಗೂ ಮುಸುಕಿನಜೋಳಗಳ ಮೂತಿ 
ಹುಳುಗಳ *ೆಲ ವಿವರಗಳು 
ಕೆಲಾಂಡ್ರ ಗ್ರೇನೇರಿಯ ( ಳೆ. ಒರೈಜಿ ( ಕೆ ಜಿಮೇಸ್‌ 
ಅಕಾರ ನಷ್ಟ ಜಾರ್‌” 
ಎಪಿಸ್ಪರ್ನಮ್‌ ಬುಡ : ಉದ್ದ, ಸಣ್ಣ. ಅಗಲದಷ್ಟೇ ಉದ ಕ್ಕಿ 
ಹೆಚ್ಚು 
ಎಪಿಸ್ಪರ್ನಮ್‌ ಮುಂದೆ, ,, ಬಹಳ ಸಣ್ಣ, | ಬಹಳ ಸಣ್ಣ 
ಕುಳಿಗಳು | ದಪ್ಪ, ಉದ್ದುದ್ದ. ಸಣ್ಣ ,ಗುಂಡು.ಒತ್ತು! ಕೆ. ಒರೈಜಿ ಗಿಂತ 
ಎ ಣ | 0) 
| ನಿರ್ದಿಷ್ಟ 
ಎಲಿಟ್ಟಿ ಚುಕ್ಕೆಗಳುುವಣುಗಳು ಬಿಣುಗಳುಚುಕ್ಕೆ ಗಳು ಕೆ. ಒತೈಜಿ ಯಲ್ಲಿ 
1 ದಂತೆ 
ಏಣುಗಳ ಮಧ್ಯೆ ಒತ್ತು. ೬ ಮುಸುಕು, ಅ 
ಸಮಜಾಗ.ಬಣ್ಣ ಸಮ, ಕೆಂಪು ಮಚ್ಚೆಗಳಿವೆ. ] 
ರೆಕ್ಕೆ | ಅವನತಿ. ಚೆನ್ನಾಗಿವೆ. | ಚೆನ್ನಾಗಿವೆ. 
ಬಣ್ಣ  ' | ಕಪ್ಪುಬೂದು, 
| ಹೊಳಪು. ಬೂದು, ಮಾಸಲು. | ಬೂದು,ಮಾಸಲು 
ಅಂಗ ವ್ಯತ್ಯಾಸ : ಗಂಡು ಹೆಣ್ಣುಗಳ ವ್ಯತ್ಯಾಸ ಸುಲಭವಾಗಿ ತಿಳಿಯುವು 


ದಿಲ್ಲ. ಮೂತಿಯಿಂದ ತಿಳಿಯಬಹುದು. 


ಹ 


ಖಿ ವು 
ಹೆಣ್ಣಿನಲ್ಲಿ ಅಗಲ, 


ಣ್ಲಿನ ಮೂತಿ ಉದ್ದ, ಸಣ, ಹೆಚು 
ಏ [oN ಣ) 


ಚ 
ಬಾಗಿದೆ, ಗಂಡಿನಲ್ಲಿ ಮೋಟು, ದಪ್ಪ, ಕಡಮೆಬಾಗಿದೆ. ಹೊಟ್ಟೆ ಕಳಗೆ ಕೊನೆ ಸಂಧಿ 
ಗಾತ್ರದಲ್ಲಿ ವ್ಯತ್ಯಾಸ ಬಹಳ ಕಡಮೆ. 


ಮೊಟ್ಟಿ : ಹೆಣ್ಣು ಮೂತಿಹುಳು ಕಾಳಿನ ಮೆತುವು ಭಾಗದಲ್ಲಿ ಮೂತಿಯಿಂದ 
ಕುಳಿಯನ್ನು ಮಾಡಿ, ಹಿಂತಿರುಗಿ, ಒಂದು ಮೊಟ್ಟೆ ಯನ್ನಿಟ್ಟು ಅಂಟನ್ನು ಸ್ರವಿಸಿ 


ಮುಚ್ಚುತ್ತದೆ. 


ಬಿಳುಪು. ಮೇ ಲ್ಕೆ ಲ 


ಗ್ರಬ್‌ ಸಣ್ಣ, ಬಿಳುಪು, 


ಸ ಐ 


9.ಮೈ 


ಒಂದು ಹೆಣ್ಣು 300-400 ಮೊಟ್ಟೆಗಳ ವರೆಗೂ ಇಜುತ್ತವ. 
ಮೊಟ್ಟೆ ಉದ್ದ, ಗೋಳಾಕಾರ. 
0,25-0,3 ಮಿಮಿ ಅಗಲ. ಒಂದು ಕಡೆ ಸ್ವಲ್ಲ 
ಸೂಕ್ಷ್ಮ ಜಾಲರ. ಕಾವು 31 ದಿನಗಳು. 


ಸುಕ್ಕು, ಸಂದಿಗಳು ಕಾಣಿಸುವುದಿಲ್ಲ. 


[34 
8 
ಕ 


ಅಕಾರದಲ್ಲಿ ವ್ಯತ್ಯಾಸ 0.508 ಮಿಃ 
ಅಗಲ ಮತ್ತು ಹೊಂ 


0 
[yy 


ಪ 


ಇಲುಗಳಿಲ; 


ಸು 


ಎದೆ ಸಂದಿಗಳು 3. ಹೊಟ್ಟೆ ಸಂದಿಗಳು 
ಎದೆಯ ಕೆಳಭಾಗದಲ್ಲಿ ಒಂದೊಂದು 


ದಾಸ್ತಾನು ಧಾನ್ಯಗಳ ಕೀಟಿಗಳು 13 


ಸಂಧಿಯ ಮೇಲೂ ಎರಡು ಸೂಕ್ಷ  ತುಪ್ಪುಳುಳ್ಬ ಕಾಲುಬ್ಬುಗಳಿವೆ. ತಲೆ ಹಳದಿ 
ಬೂದು. ದವಡೆಗಳು ಬಲವಾಗಿ ತ್ರಿಕೋನಾಕಾರ: ತುದಿಯಲ್ಲಿ 2 ಹಲ್ಲುಗಳಂತೆ 
ಚೂಪು. ಮೂರುಸಲ' ಪೊರೆಬಿಟ್ಟು. 4 ಹಂತಗಳಲ್ಲಿ ಬೆಳೆಯುತ್ತದೆ. 1ನೇ ಸಲ 
ಪೊರೆಬಿಟ್ಟು, ಕೋಶದ ಮುನ್ನಿನ ಹಂತವಾಗುತ್ತದೆ. ಆಗ ಸಂಧಿಗಳು ಕಾಣಿಸು 
ತ್ರವೆ. ಉದ್ದ 3.8 ಮಿಮಿ ಸರಾಸರಿ. 5ನೇ ಸಲ ಪೊರೆಬಿಟ್ಟು ಕೋಶವಾಗುತ್ತದೆ. 
ಪೂರ್ತಿ ಬೆಳೆಯುವ ಕಾಲ 12.5-25 ದಿನಗಳು. 


ಕೋಶ ಮೊದಲು'ಬಿಳುಪು; ಗಟ್ಟಿಯಾದಂತೆ ಬೂದು. ಗಂಡುಗಳಲ್ಲಿ ಕೋಶ 
ಉದ್ದ, ತೆಳವು. ಮೂತಿ, ಕಾಲು ಇತ್ಯಾದಿಗಳನ್ನು ಗುರ್ತಿಸಬಹುದು. ಗಾತ್ರ 
3.9 ಮಿಮಿ; ಆದರೆ ವ್ಯತ್ಯಾಸವಾಗುತ್ತದೆ. ಕೋಶದ ಕಾಲ 7,533 ದಿನಗಳು. 
ಜೀವನ ಚರಿತ್ರೆಯ ಒಟ್ಟು ಕಾಲ 4-7 ವಾರಗಳಾಗಬಹುದು. 

ಮೂತಿಹುಳು ಕೋಶದಿಂದ ಹುಟ್ಟಿದ ಮೇಲೆ, ಕಾಳಿನೊಳಗೆ 3-34.5 ದಿನ 
ಗಳಿದ್ದದ್ದು ಗೊತ್ತಾಗಿದೆ. ಅಮೇಲೆ ಹೊರಕ್ಕೆ ಬಂದು ಮುಂದಿನ ಸಂತತಿ ಪ್ರಾರಂಭಿ 
ಸುತ್ತದೆ. 7-8 ತಿಂಗಳಿಂದ 2 ವರ್ಷಗಳವರೆಗೂ ಬದುಕಿರುತ್ತದೆ. 

3. ಅಗೆಲ ಮೂಗಿನ ಮೂತಿಹುಳು : ಉಲೊಫೈಲರ್ಸ ಲಾಟಿನಾಸಸ್‌ 
ಕರ್ಕುಲಿಯೋನಿಡಿ : ಕೋಲಿಯಾಖ್ಬರ 

ಅಮೇರಿಕದಲ್ಲಿ ಕಂಡಿರುವ ಮೂತಿಹುಳು, ಕಾಳುಗಳ ನುಚ್ಚಿ ನಲಿ ಮಾತ್ರ ಬೆಳೆಯ 
ಬಲ್ಲದು. ಗಟ್ಟಿಯಾಗಿ ಒಣಗಿರುವ ಕಾಳುಗಳನ್ನು ತಿನ್ನಲಾರದು ಎಕಾರ್ನ, ಅವ 
ಕಾಡೊ ಬೀಜ, ಗೆಣಸುಗಳಿಗೂ ಬೀಳುತ್ತದೆ. ಫ್ಲಾರಿಡದಲ್ಲಿ ಸಿಕ್ಕಿದ ಮೂತಿಹುಳು 
ಗಳಂದ 1881ರಲ್ಲಿ ವರ್ಣಿಸಿದರು. ಇದು ಅಮೇರಿಕ ನಿವಾಸಿ ಇರಬಹುದು. ಆದರೂ 
ಎಲ್ಲ ಕಡೆಯೂ ಹರಡಿಲ್ಲ. ವೆಸ್ಟ್‌ಇಂಡೀಸ್‌ ಮೆಕ್ಸಿಕೊ, ಮಧ್ಯ ಅಮೇರಿಕ, 
ಇಂಗ್ಲಂಡ್‌, ಜರ್ಮನಿ, ಮೆಡೀರಗಳಿಂದ ವರದಿಯಾಗಿದೆ, 

ಚೆನ್ನಾಗಿ ಹಾರಬಲ್ಲದು. ಹೊಲಗಳಲ್ಲಿ ತೆನೆ ಹಸಿಯಾಗಿದ್ದಾಗ ಅಕ್ರಮಿಸುತ್ತದೆ. 
ಕಣಜದಲ್ಲಿ ಅಕ್ಕಿ ಮೂತಿಹುಳುಗಳ ಜತೆಯಲ್ಲಿದ್ದು, ಅದು ಕಡಿದು ಚೂರು ಮಾಡಿದ 
ಕಾಳುಗಳನ್ನು ತಿನ್ನುತ್ತದೆ. 5 ತಿಂಗಳು ಬದುಕಿರುತ್ತದೆ. ಹೆಣ್ಣು 200-300 
ಮೊಟ್ಟಿಗಳನ್ನಿಡುತ್ತದೆ. ಬೇಸಿಗೆಯಲ್ಲಿ ಜೀವನ ಚರಿತ್ರೆಯ ಕಾಲ, ಸುಮಾರು ಒಂದು 


4. ಲೆಸ್ಸರ್‌ ಗ್ರೇನ್‌ ಟಬೋರರ್‌ (ಬತ್ತ ಕೊರೆಯುವ ದುಂಬಿ) 
ಕ್ರೈಜೊಫೆರ್ತ ಡಾಮಿನಿಕ ಬಾಸ್ಟಿಕೈಡಿ : ಕೋಲಿಯಾಬ್ಬರ 

ಇದನ್ನು ಆಸ್ಟ್ರೇಲಿಯದ ಗೋಧಿ ಹುಳು ಎನ್ನುತ್ತಾರೆ. ದಾಸ್ತಾನುಧಾನ್ಯ 
ನ್ನು ನಾಶಮಾಡುವುದರಲ್ಲಿ ಇದು ಅಕ್ಕಿ ಮೂತಿಹುಳಕ್ಕೆ ಎರಡನೆಯದು. ಸಾಮಾನ್ಯ 


a 


14 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟ 


ವಾಗಿ ಅದರ ಜತೆಯಲ್ಲಿರತ್ತದೆ ಸಣ್ಣ ದುಂಬಿಯಾದರೂ ಬಹಳ ನಾಶಕರ; ಧಾನ್ಯಕ್ಕೇ 
ಅಲ್ಲದೆ ಕೆಲವು ಕಾಲ ಕೂಡಿಟ್ಟ ಹಿಟ್ಟೆಗೂ ಬೀಳುತ್ತದೆ. ಚೆನ್ನಾಗಿ ಹಾರಿ ಬೇಗ ಎಲ್ಲ 
ಕಡೆಗೂ ಹರಡುತ್ತದೆ. 


1792 ರಲ್ಲಿ ಫೆಬ್ರಿಷಿಯಸ್‌ ಇದನ್ನು ಭಾರತದಿಂದ ದಕ್ಷಿಣ ಅಮೇರಿಕಕ್ಕೆ ಬಂದ 
ಬೀಜ ಬೇರುಗಳ ಹಡಗಿನಲ್ಲಿ ಸಿಕ್ಕಿದ ಮಾದರಿ ಹುಳುಗಳಿಂದ ವರ್ಣಿಸಿದರು. ಇದರ 
ಹುಟ್ಟೂರು ತಿಳಿದಿಲ್ಲ. ಭಾರತ ಅಥವಾ ಭಾರತದ ಒಂದು ರಾಜ್ಯವೆಂದು ಸಾಮಾನ್ಯ 
ಅಭಿಪ್ರಾಯ. ಹಲವು ಬಾಸ್ಟಿಕೈಡಿ ದುಂಬಿಗಳ ಸಂಬಂಧದಲ್ಲೂ ಇದೇ ಅಭಿಪ್ರಾಯ. 
ಭಾರತವೇ ಅಲ್ಲದೆ, ವ್ಯಾಪಾರದ ಮೂಲಕ ಪ್ರಪಂಚದ ಎಲ್ಲ ದೇಶಗಳಿಗೂ ಹರಡಿದೆ. 

ರ್ಜೆಂಟೈನ, ಅಮೇರಿಕ, ನ್ಯೂಸೌತ್‌ವೇಲ್ಸ್‌ಗಳಲ್ಲಿ ದಾಸ್ತಾನಿನ ಮುಖ್ಯ ಪೀಡೆ. 
ಸುಮಾರು 100 ವರ್ಷಗಳ ಹಿಂದೆ ಬಿತ್ತನೆ ಗೋಧಿ ಮೂಲಕ ಇದು ಅಮೇರಿಕಕ್ಕೆ 
ಸೇರಿರಬೇಕೆಂದು ಅಭಿಪ್ರಾಯ. ಅಲ್ಲಿ ಆಗಾಗ್ಗೆ, ಹಿಟ್ಟು, ಧಾನ್ಯ, ಚರ್ಮ ಮತ್ತು 
ಮರದ ವಸ್ತುಗಳಿಗೆ ಬಿದ್ದದ್ದನ್ನು ವರದಿ ಮಾಡಿದ್ದಾರೆ. ಮಹಾಯುದ್ಧದಲ್ಲಿ ಕಾಲದಲ್ಲಿ 
ಆಸ್ಟ್ರೇಲಿಯಾದಲ್ಲಿ ಪರದೇಶಗಳಿಗೆ ಕಳುಹಿಸಲು, ಗೋಧಿ ವಿಶೇಷವಾಗಿ ಹೊರಗಡೆ 
ದಾಸ್ತಾನಾಗಿತ್ತು; ಅದರ ಮೇಲೆ ಈ ಕೀಟಗಳು ತುಂಬಿದ್ದವು; ಆದರೂ ಫ್ರೊಗಾಟ್‌, 
ಇದು ಆ ಬೇಶಕ್ಕೆ ಹೊಸ ಕೀಟವೆಂದು ಭಾವಿಸಿದ್ದರು. ಆ ಗೋಧಿ ಬೇಕಾದಷ್ಟು 
ಅಮೇರಿಕಕ್ಕೂ ಬಂತು. ಅದರ ಜತೆಗೆ ಈ ಕೀಟವೂ ಸೇರಿ ಎಲ್ಲ ಕಡೆಗೂ ಹರಡಲು 
ಅನುಕೂಲವಾಯಿತು. ಇದು ಗಲ್ಫ್‌ ರಾಜ್ಯಗಳಲ್ಲಿ ವಿಶೇಷವಾಗಿದ್ದು, ಉತ್ತರದಲ್ಲಿ 
ಓಕ್ಲೊಹೋಮ, ಕ್ಯಾನ್ಲಾಸ್‌ಗಳವರೆಗೂ ಹೋಗಿದೆ. 

ಈ ಕೀಟ, ದುಂಬಿ ಮತ್ತು ಮರಿಗಳು ಮರವನ್ನು ಕೊರೆಯುವ ಹುಳುಗಳ 
ಗುಂಪಿಗೆ ಸೇರಿವೆ. ಇದೇ ಕೀಟ, ಪ್ಯಾಕ್‌ ಮಾಡುವ ಪೆಟ್ಟಿಗೆಗಳ ಮರದಲ್ಲೂ, 
ರಟ್ಟುಗಳಲ್ಲೂ ಕಂಡಿತ್ತು. ಈಗ ಧಾನ್ಯಗಳು ಕಿರಾಣಿ ಮತ್ತು ಗಂದಿಗೆ ವಸ್ತುಗಳ 
ಸಂಗ್ರಹೆಣೆ, ಬಗೆ ಬಗೆ ಧಾನ್ಯ ಮತ್ತು ಬೆಂಡು ಒಣಹಣ್ಣುಗಳ ಮೇಲೆ ವರದಿಯಾಗಿದೆ. 
ಧಾನ್ಮಗಳ`ಮುಖ್ಯ ಶತ್ಕು. ಹೊರಗಡೆ ಪೊರೆ ಮಾತ್ರ ಬಿಟ್ಟು, ಒಳಗೆಲ್ಲ ಟೊಳ್ಳಾ 
ಗುವ ವರೆಗೂ ತಿನ್ನುತ್ತವೆ. ದೊಡ್ಡ ಕಾಳುಗಳಾದ ಮುಸುಕಿನಜೋಳದಂತೆ ಧಾನ್ಯ 
ಗಳಲ್ಲಿ ಒಂದೊಂರಲ್ಲೂ ನಾಲ್ಕು ದುಂಬಿಗಳ ವರೆಗೆ ಇರುತ್ತವೆ. ಹಿಟ್ಟು, ಮೈದಾ 
ಗಳಲ್ಲೂ ವಂಶೋಲ್ಲಿತ್ತಿ ಮಾಡುತ್ತದೆ. . 

ಕೆಲವು ವೇಳೆ ಈ ದುಂಬಿ ಗ್ರಬ್‌ಗಳು ಇಡಿಯ ಕಾಳನ್ನು ಕೊರೆಯಲಾರವೆಂದು 
ಕಂಡುಬಂದಿದೆ. ಹೆಣ್ಣು ಜಹುಂಬಿ ಕಾಳಿನ ಮೇಲೆ ಮತ್ತು ಚೀಲದ ಮೇಲೆ, ಗೋಡೆಯ 
ಮೇಲೆ ಬಿರುಕುಗಳಲ್ಲಿರುವ ಧಎನ್ಯದ ಮಧ್ಯೆ ಮೊಟ್ಟೆಗಳನ್ನಿಡುತ್ತದೆ. ಕಾಳಿನ ಮೇಲಿಟ್ಟ 


ಮೊಟ್ಟೆಯೊಡೆದು ಬಂದ ಗ್ರಬ್‌ ಇ ನೇರವಾಗಿ ಕಾಳನ್ನು ಕೊರೆದು. ತಿರುಳನ್ನು ತಿನ್ನುತ್ತ 


ಸ್ರ 


ದಾಸ್ತಾನು ಧಾನ್ಯಗಳ ಕೀಟಗಳು 15 


ಕಾಳಿನೊಳಗೆ ಪೂರ್ತಿ ಬೆಳೆಯುವವರೆಗೂ ಇರುತ್ತದೆ. ಉಳಿದ ಕಡೆ ಇಟ್ಟ ಮೊ 
ಗಳೊಡೆದುಬಂದ ಗ್ರಬ್‌ಗಳು ಅಲ್ಲಲ್ಲಿ ಬಿದ್ದಿರುವ ಹಿಟ್ಟಿನ ಪುಡಿಯನ್ನು ತಿಂ 
ಬೆಳೆಯುತ್ತವೆ. ಮೊದಲನೆ ಹಂತದ ಗ್ರಬ್‌ ನೇರವಾಗಿರುವುದರಿಂದ ಕಾಳನ: 
ಕೊರೆಯಲು ಸುಲಭ; ಬೆಳೆದ ಗ್ರಬ್‌ಗಳು ಸುಕ್ಕಾಗಿ ಬಾಗುವುದರಿಂದ ಬಹುಶ 
ಕಾಳನ್ನು ಕೊರೆಯುವುದು ಕಷ್ಟ. 

ದುಂಬಿ ವರ್ತುಳ, ಸಣ್ಣ; ಕ ಜ್ರ ಅಂಗುಲ ಹೊಳಪಿನ ಕಪ್ಪು ಬೂದು 
ಅಥವಾ ಕಪ್ಪು; ಮೇಲ್ಭಾಗ ಒರಟು ತಲೆ ಬಗ್ಗಿ ಎದೆಯ ಕೆಳಗೆ ತ್ರಿಕೋನಾಕಾರವಾಗಿದೆ. 
ದವಡೆಗಟ್ಟಿ; ಕಾಳುಕಡ್ಡಿಗಳನ್ನು ಕುಡಿಯಲು ಅನುಕೂಲ ಕುಡಿಮೀಶೆ; 3 ಸಂಧಿಗಳು 
ಗರಗಸದಂತೆ ಹಲ್ಲು; ತುದಿಗದೆ, 

ಜೀವನ ಚರಿತ್ರೆ : ಹೆಣ್ಣು ದುಂಬಿ ಸಾಮಾನ್ಯವಾಗಿ, ಕಾಳಿನ ಮೇಲೆ ಮೊಳಕೆ 
ಬರುವ ಕಡೆ, ಮೃದುವಾಗಿರುವುದರಿಂದ 
ಮರಿಗಳು ಸುಲಭವಾಗಿ ಕಾಳುಗಳನ್ನು 
ಕೊರೆಯಬಹುದಾದ್ದರಿಂದ. ಅಲ್ಲಿ ಮೊಟ್ಟೆ 
ಗಳನ್ನಿಡುತ್ತದೆ. ಅಲ್ಲದೆ ಚೀಲ, ಗೋಡೆಗಳ 
ಮೇಲೂ ಬಿರುಕುಗಳಲ್ಲೂ ಮೊಟ್ಟೆಗಳ 
ನ್ನಿಡುತ್ತದೆ. ಮೊಟ್ಟೆಗಳು ಒಂದೊಂದೇ 
ಅಥವಾ ಗುಂಪಾಗಿ, ಒಂದು ಹೆಣ್ಣು 300_ 
500 ಮೊಟ್ಟೆಗಳವರೆಗೂ ಇಡುತ್ತದೆ. 

ಮೊಟ್ಟೆ ಬುಗುರಿಯಾಕಾರ, ಹೊಸ 
ದಾಗಿದ್ದಾಗ ಹೊಳಪು ಬಿಳಿ, ಒಳಗಡೆ ಮರಿ 
ಬೆಳೆದಂತೆ ಪಾಟಲ ಅಪಾರ ದರ್ಶಕ. ಕಾವು 
ಬೇಸಿಗೆಯಲ್ಲಿ 5-6 ದಿನಗಳು; ಶರತ್‌ 
ಕಾಲದಲ್ಲಿ 7-11 ದಿನಗಳು; ಚಳಿಗಾಲದಲ್ಲಿ 
ಇನ್ನೂ ಹೆಚ್ಚು ಕಾಲ. 


ಮ 


ಜೇ 





ಚಿತ್ರ 1-3 : ಬತ್ತ ಕೊರೆಯುವ ದುಂಬಿ 
ಕ್ಲೈ ಜೊಫೆರ್ತ ಡಾಮಿನಿಕ 


ಹುಟ್ಟಿದ ಮರಿ ಚುರುಕು; ಕ್ಯಾಂಪೋಡಿಯ ಆಕಾರ; ಬಿಳುಪು; ನೇರವಾಗಿ ` 
ಕಾಳನ್ನು ಕೊರೆಯುತ್ತದೆ ಅಥವಾ ಹರಿದಾಡಿ ಬಿದ್ದಿರುವ ಕಾಳಿನ ಪುಡಿಯನ್ನು 


ಕಾಳಿನೊಳಗಿದ್ದಾಗ ಗ್ರಬ್‌ 1-5 ಸಲ ಪೊರೆ ಬಿಡುತ್ತದೆ... ಜೀವನ ಚರಿತ್ರೆ 
ತಿಳಿದಿಲ್ಲ. ಬಹುಶಃ ಮೂರೇ ಸಲ ಪೊರೆ ಬಿಡಬಹುದು. ಬೆಳೆದ ಗ್ರಬ್‌ ಮಾಸಲು 
ಬಿಳುಪು. ಮುಂಭಾಗ ದಪ್ಪ, ತಲೆ ತೆಳು ಬೂದು. ಹೊಟ್ಟೆ ಬಾಗಿದೆ. ಮೈಮೇಲೆ 


16 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟ 


ತುಪ್ಪುಳು. ಪೂರ್ತಿ ಬೆಳೆಯಲು ಸುಮಾರು 44 ದಿನಗಳು. ಲಿಂಗ ವ್ಯತ್ಯಾಸ ಗ್ರಬ್‌ 
ಸ್ಥಿತಿಯಲ್ಲಿ ತಿಳಿಯುವುದಿಲ್ಲ; ಕೋಶದಲ್ಲಿ ಗುರ್ತಿಸಬಹುದು. ಕೋಶದ ಹಂತ7-8 
ದಿನಗಳು. ಜೀವನ ಚರಿತ್ರೆ ಸುಮಾರು 2 ತಿಂಗಳು; ವರ್ಷದಲ್ಲಿ 5 ವಂಶಗಳು. 

ಕ್ವೈ-ಡಾಮಿನಿಕ ಬೂಪ್ಪೆ ಹಿಡಿದ ಧಾನ್ಯದಲ್ಲಿರುವುದಿಲ್ಲ. ಇದರ ಮೊಟ್ಟೆ ಮ 
ಗಳ ಮೇಲೆ, ಪೆಡಿಕ್ಯುಲಾಯ್ಡಿಸ್‌ ಬಗೆ ಮುಶಿಗಳು ಪರಭಕ್ಷಕಗಳು, ಅವನ್ನು ತಿಂದು 
ಬಹಳ ಮಟ್ಟಿಗೆ ಹತೋಟಿಗೊಳಿಸುತ್ತವೆ. ಆದರೆ ನುಶಿಗಳಿಗೆ ಬೇಕಾದ ಸ್ಥಿತಿಗಳಿರು 
ವುದು ಕಷ್ಟ: ಆದ್ದರಿಂದ ಅಷ್ಟು ಶತೃಗಳಾಗಲಾರವು, ಗುಡ್‌ರಿಚ್‌ 1921 ರಲ್ಲಿ, 
ಲಾರಿಯೊಫೇಗಸ್‌ ಡಿಸ್ಪಿಂಗ್ರೆಂಡಸ್‌ ಎಂಬ ಚಾಲ್ಲಿಡ್‌ ಪರೋಪಜೀವಿ ಈ ಕೀಟದ ಗ್ರಬ್‌ 
ಮತ್ತು ಅಪರೂಪವಾಗಿ ಕೋಶವನ್ನು ಆಕ್ರಮಿಸುತ್ತದೆ ಎಂದು ವರದಿ ಮಾಡಿದ್ದಾರೆ. 

5 ಸ್ಪೆಫಾನೊಸ್ಯಾಚಿಸ್‌ ಬ್ರಂಕೇಟಸ್‌ ಬಾಸ್ಟ್ರಿಕೈಡಿ: ಕೋಲಿಯಾಖ್ಟಿರ 

ಇದು ದೊಡ್ಡ ಧಾನ್ಯದ ಬೋರರ್‌, ಕ್ಯಾಲಿಫೋರ್ನಿಯದಲ್ಲಿ ಆಕಸ್ಮಾತ್‌ 
ಸಿಕ್ಕಿದ ಹುಳುಗಳಿಂದ ಇದನ್ನು 1878ರಲ್ಲಿ ವರ್ಣಿಸಿದರು. ಅಮೇರಿಕದ ನಿವಾಸಿಯಲ್ಲ; 
ಆಗಾಗ್ಗೆ ಮೆಕ್ಸಿಕೊ ಮತ್ತು ಮಧ್ಯ ಅಮೇರಿಕದಿಂದ ಮುಸುಕಿನೆಜೋಳ ಮತ್ತು ತಿನ್ನುವ 
ಬೇರು (ಗಡ್ಡೆ ಗೆಣಸು)ಗಳ ಮೂಲಕ ಸೇರಿದೆ. ಅಮೇರಿಕೆಯ ದಕ್ಷಿಣ ರಾಜ್ಯಗಳಲ್ಲಿ 
ಮುಸುಕಿನ ಜೋಳದ ಮೇಲೆ ಕಂಡಿದ್ದರೂ ಶೀವ್ರ ಪೀಡೆಯಾಗಿಲ್ಲ. ಟೆಕ್ಸಾಸ್‌, 
ಕ್ಯಾಲಿಫೋರ್ನಿಯ. ಕೊಲಂಬಿಯ ರಾಜ್ಯಗಳಿಂದ ವರದಿಯಾಗಿದೆ. ಕ್ವ್ಹೈ.ಡಾಮಿನಿಕ್‌ 
ವನ್ನು ಹೋಲಿದರೂ, ದುಂಬಿ ದಪ್ಪ. $ ಅಂಗುಲ ಉದ್ದ, ಹೊಳಪು, ಮೃದು, ಮರ 
ಕೊರೆಯುವ ನಡತೆ. ಇತ್ತೀಚೆಗೆ ದಾಸ್ತಾನು ಕೀಟವಾಗಿದೆ. ಭಾರತದಲ್ಲಿ ಕಂಡಿಲ್ಲ. 

6. ಡಿನೊಡಿರಸ್‌ ಮೈನ್ಯೂಟಿಸ್‌ ಬಾಸ್ಟಿಕ್ಸಿಡಿ : ಕೋಲಿಯಾಷ್ಟಿರ - 

ಇದು ಬೊಂಬನ್ನು ಕರೆಯುವ ದುಂಬಿ ಲ್ಯೂಯಿಸಿಯಾನಾ, ಫ್ಲಾರಿಡಾ ಗಳಿಗೆ 
ಸೇರಿದೆ. ಉಳಿದೆರಡು ದುಂಬಿಗಳನ್ನು ಹೋಲಿದರೂ ಧಾನ್ಯದ ಮೇಲೆ ಪ್ರಾಮುಖ್ಯ 
ವಲ್ಲ. ಉಪ್ಣದೇಶಗಳ ನಿವಾಸಿ. ಆಗಾಗ ಹಿಟ್ಟು, ಗಂದಿಗೆ ಸಾಮಾನು ಸಾಂಬಾರ 
ದಿನಸ್ಕು ಹೊಗೆಸೊಪ್ಪು, ಧಾನ್ಯಗಳು ಮತ್ತು ಒಣಗಿಸಿದ ತರಕಾರಿಗಳ ಮೇಲೆ 
ಹರಡಿದೆ. ಭಾರತದಲ್ಲಿ ಕಂಡಿಲ್ಲ. 

7. ಖಾಸ ಟ್ರೋಗೊಡೆರ್ಮ ಗ್ರನೇರಿಯ ಡೆರ್ಮಿಸ್ಟಿಡಿ : ಕೋಲಿಯಾರಪ್ಪಿರ 
ಖಾಪ್ರ ದುಂಬಿ ವಿಶ್ವವ್ಯಾಪಿ. ಬಹುಕೆಟ್ಟ ದಾಸ್ತಾನು ಕೀಟ. ಗೋಧಿ ಮುಖ್ಯ 
ಆಹಾರ; ಓಟ್ಟ, ಅಕ್ಕಿ, ಜೋಳ, ಮುಸುಕಿನಜೋಳಗಳನ್ನು ತಿನ್ನುತ್ತದೆ. ಒಣಗಿದ 
ತರಕಾರಿ ಮತ್ತು ಪ್ರಾಣಿಗಳನ್ನು ತಿನ್ನುತ್ತದೆ. ಸಾಮಾನ್ಯವಾಗಿ ಉಷ್ಣಾಂಶ 90". 
110°೯ ಡಿಗ್ರಿಗಳಿರುವ ಕಡೆ ಅಭಿವೃದ್ಧಿಯಾಗುತ್ತದೆ. ಪಂಜಾಬಿನಿಂದ ಗೋಧಿ 
ಭಾರತದ ಇತರ ಭಾಗಗಳಿಗೆ ಹೋದಾಗ, ಈ ಕೀಟ ಮೊದಲು ಅದಿಲ್ಲದಿದ್ದ ಕಡೆಗಳಲ್ಲೂ 


ಪ್ರ 


ದಾಸ್ತಾನು ಧಾನ್ಯಗಳ ಕೀಟಗಳು 


K 17 


ನೆಲಸಿತು. ಮೈಸೂರಿಗೆ 1944 ರಲ್ಲಿ ಭರತಪುರದಿಂದ ಬಂದ ಕಡಲೆ ಜತೆಯಲ್ಲಿ 
ಸ 


ಸೇರಿತು. 


೪ 
ಂಗ್ರ ಹಿಸಿದ ಧಾನ್ಯದ ಮೇಲಿನ ಪದರುಗಳಲ್ಲಿರುತ್ತದೆ. ಬಹಳ ಕೆಳಕ್ಕೆ 


ಹೋಗಲಾರದು. ಈ ಕೀಟ ಬಿದ್ದ ಕಡೆ ಧಾನ್ಯ ಪೂರ್ತಿಹಾಳು. ದುಂಬಿಯಿಂದ 
ನಷ್ಟವಿಲ್ಲ. ಗ್ರಬ”ಗಳು ನಷ್ಟಪಡಿಸುವ ಹಂತ. ಜುಲೈ, ಅಕ್ಟೋಬರ್‌ ತಿಂಗಳಲ್ಲಿ 


| ಅತ್ಯಂತ ನಷ್ಟ. ಕಾಳಿನ ಮೊಳಕೆ 


ಜುಗವನ್ನು ಕೊರೆಯುವುದೇ ವಾಡಿಕೆ. ಕೀಟಗಳು 


ಬಹಳವಾಗಿದ್ದರೆ ಕಾಳಿನ ಎಲ್ಲ ಭಾಗವನ್ನು ತಿನ್ನುತ್ತವೆ. 


ಇದು ಭಾರತದ ನಿವಾಸಿ. 


ಕ್ಯಾಲಿಫೋರ್ನಿಯದಲ್ಲಿ 1946ರಿಂದ ಇದ್ದರೂ 
ಕ ನ 


| 1953ರಲ್ಲಿ ಮೊದಲು ಕಂಡಿತು. ಆಮೇಲೆ ಆರಿಜೋನ. ನ್ಯೂಮೆಕ್ಸಿಕೊಗಳಿಗೆ ಹರಡಿತು. 


ದುಂಬಿ ಅಂಗುಲ ಉದ್ದ 


, ಗೋಳಾಕಾರ, ನರೆ. ತೆಳು ಬೂದು ಗುರ್ತುಗಳಿವೆ. 


ಕಚ್ಚು ಕಣ್ಣುಗಳು ಗಂಡು ಹೆಣ್ಣಿಗಿಂತ ಸಣ್ಣ ಮತ್ತು ಕಪ್ಪು. 

ಜೀವನ ಚರಿತ್ರೆ ಮತ್ತು ನಡತೆ : ವಸಂತಮಾಸದ ಕೊನೆಯಲ್ಲಿ ದುಂಬಿ 
ಗಳು ಕಾಣಿಸಿಕೊಳ್ಳುತ್ತವೆ. ಹುಟ್ಟಿದ ಕೂಡಲೇ ಗಂಡು ಹೆಣ್ಣುಗಳೊಂದಾಗಿ 5-6 
ದಿನಗಳ ನಂತರ ಹೆಣ್ಣು ಮೊಟ್ಟೆಗಳನ್ನಿಡಲು ಪ್ರಾರಂಭಿಸುತ್ತದೆ; ದಿನ ಒಂಬಕ್ಕೆ 26 








ಚಿತ್ರ 1-4: ಖಾಪ್ರ (ಟ್ರೋಗೊಡೆರ್ಮ 
ಗ್ರೇನೇರಿಯ) (1) ಗಂಡು ದುಂಬಿ 
(18) ಹೆಣ್ಣು ದುಂಬಿ. 


ಮೊಟ್ಟೆಗಳವರೆಗೂ; ಧಾನ್ಯದ ಮಧ್ಯೆ; ಒಂದು 


; ಹೆಣ್ಣು ಒಟ್ಟು 125 ಮೊಟ್ಟೆಗಳನ್ನಿ ಡುತ್ತದೆ,6-16 


ದಿನಗಳಲ್ಲಿ ಮೊಟ್ಟೆಗಳೊಡೆಯುತ್ತವೆ. ತನುವಿದ್ದಾಗ 
ಕಾವು 5-9 ದಿನಗಳು ಮಾತ್ರ. 

ಗ್ರಬ್‌ ಬೂದುಬಿಳುಪು;: ಶರೀರದ ಹಿಂಭಾ 
ಗದ ಸಂಧಿಗಳ ಮೇಲೆ ಉದ್ದ, ಕೆಂಪುಬೂದು 
ಚಲಿಸುವ ನೇರವಾದ ಕೂಧಲುಗಳ ಕಟ್ಟು; 
ಹಿಂಭಾಗದಲ್ಲಿ ಒಂದು ತರಹ ಬಾಲವಿದ್ದಂತೆ. 
ಸಣ್ಣ ಗ್ರಬ್‌ ಇಡಿ ಕಾಳನ್ನು ಕಡಿಯಲಾರದು; 
ಆದ್ದರಿಂದ ಬೆಳದ ಗ್ರಬ್‌'ಗಳು ಕಡಿದು ಉದುರಿಸಿದ 
ಹಿಟ್ಟಿನ ಕಸವನ್ನು ತಿನ್ನುತ್ತವೆ. ಹುಳುವಿನ ಕಾಲ 
ದಲ್ಲಿ ಬಹಳ ವ್ಯತ್ಯಾಸ.ಅನುಕೂಲವಾದ ಸ್ಥಿತಿಯಲ್ಲಿ 
ಗಂಡು ಗ್ರಬ್‌ ನಾಲ್ಕು ಸಲ ಪೊರೆಬಿಟ್ಟು 50 ದಿನ 
ಗಳಲ್ಲಿ ಪೂರ್ತಿ ಬೆಳೆಯುತ್ತದೆ. ಉಷ್ಣ ಮತ್ತು 
ತನುವು ಅನಾನುಕೂಲವಾದಾಗ, ಪೊರೆಯುಚು 
ಗಳ ಸಂಖ್ಯೆ ಎರಡರಷ್ಟು ಮತ್ತು ಜೀವನಚರಿತ್ರೆಯ 
ಕಾಲ 200 ದಿನಗಳಿಂದ 4 ವರ್ಷಗಳಾಗಬಹುದು. 


18 ದಾಸ್ತಾನು ಧಾನ್ಯಗಳು ಹಾಗೂ ಅವುಗಳ ಹತೋಟ 


ಚಳಿಗಾಲದಲ್ಲಿ ಅಥವಾ ಆಹಾರವಿಲ್ಲದಿದ್ದಾಗ ಗ್ರಬ್‌ಗಳು ಜಡ.ಬಿರುಕುಗಳು,ರಂಧ್ರಗಳು, 
ಗೋಡೆಗಳ ಗಾರೆ ಹಿಂದೆ ಮತ್ತು ಚೀಲಗಳ ಅಂಚು ಸೇರುವೆ ಹೆಣಿಗೆಗಳಲ್ಲಿರುತ್ತವೆ. 

ಕೋಶದ ಕಾಲ 6-17 ದಿನಗಳು, ಲೈಂಗಿಕಪ್ರಾಯಕ್ಕೆ ಬಂದ ಮೇಲೆ 10-32 
ದಿನಗಳು ಬದುಕಿರುತ್ತವೆ. ಆಹಾರವಿಲ್ಲದೆ 3 ವರ್ಷಗಳವರೆಗೂ ಬದುಕಿದ್ದುದು 
ತಿಳಿದಿದೆ. ಧಾನ್ಯ, ಹಿಟ್ಟು, ಬೀಜ ಧಾನ್ಯದ ವಸ್ತುಗಳು, ಹುಲ್ಲು. ಒಣಹಣ್ಣು, 
ಕಾಯ್ಕಿ ಒಣಗಿಸಿದ ರಕ್ತ, ಹಾಲು ಮತ್ತು ಮೀನು, ಗೊಬ್ಬರಗಳನ್ನು ತಿನ್ನುತ್ತದೆ. 

8. ಕೆಂಪು ಹಿಟ್ಟಿನ ದುಂಬಿ ದ್ರೈಚೋಲಿಯಂ ಕ್ಯಾಸ್ಟೇನಿಯಂ (ಟ್ರಿ. 
ಫೆರುಜಿನಿಯಂ) ಟಿನಿಬ್ರಿಯೊನಿಡಿ : ಕೋಲಿಯಾಬ್ಬರ 

ಕೆಲವು ದುಂಬಿಗಳು ಕಾಳನ್ನು ಕಡಿದು ತಿಂದು ಪುಡಿ ಮಾಡಿದ ಮೇಲೆ ಈ ಕೀಟ 
ಬಿದ್ದು ಪುಡಿ ಹಿಟ್ಟನ್ನು ತಿನ್ನುತ್ತದೆ.1797 ಇದನ್ನು ವರ್ಣಿಸಿ, "ರಸ್ಟ್‌ ರೆಡ್‌ ಫ್ಲೋರ್‌ 
ದುಂಬಿ' ಎಂದು ಕರೆದ ರು. 

ದುಂಬಿ ಸಣ್ಣ, ಸ ಅಂಗುಲ ಉದ್ದ, ಚಪ್ಪಟೆ, ಕೆಂಪು ಬೂದು. ತಲೆ, ಎದೆ, 
ಮತ್ತು ಹೊಟ್ಟೆ ಪ್ರತ್ಯೇಕವಾಗಿ ಕಾಣುತ್ತವೆ. ಕುಡಿಮೀಶೆಗಳು ಚೆನ್ನಾಗಿ ಬೆಳೆದಿವೆ. 
ಕೊನೆಯ ಕೆಲವು ತುಂಡುಗಳು ಏಕಾಏಕಿ ದಪ್ಪ, ಪ್ರಪಂಚದ ಎಲ್ಲ ದೇಶಗಳ ಕಣಜ, 
ಮಿಲ್ಲು, ಉಗ್ರಾಣಗಳಲ್ಲಿ ದಾಸ್ತಾನು ಮಾಡಿದ ಧಾನ್ಯ ಮತ್ತು ಇತರ ವಸ್ತುಗಳ ಶತೃ. 
ಭಾರತದ ಎಲ್ಲ ಭಾಗಗಳಲ್ಲೂ ಹರಡಿದೆ. ಚೆನ್ನಾಗಿ ಹಾರಬಲ್ಲದು. 

ಇದು ಇತರ ದಾಸ್ತಾನು ಕೀಟಗಳಾದ, ಸೈಟೊಫೈಲಸ್‌, ಕ್ವೈ ಜೊಪೆರ್ತೆ ಇತ್ಯಾದಿ 
ಗಳ ಜತೆಯಲ್ಲಿದ್ದರೂ, ಅವುಗಳಷ್ಟು ನಷ್ಟಪಡಿಸುವುದಿಲ್ಲ.. ದುಂಬಿಯೇ ಆಗಲಿ 
ಮರಿಗಳೇ ಆಗಲಿ ಇಡಿ ಕಾಳನ್ನು ಕಡಿಯಲಾರವು; ಇತರ ಹುಳುಗಳು ಆಗಲೇ ಕಡಿದು 
ಪುಡಿ ಮಾಡಿದ್ದನ್ನು ತಿನ್ನುತ್ತದೆ. ಈ ಕೀಟ ಕಾಳಿನಲ್ಲಿ ಸಣ್ಣ ರಂಧ್ರವನ್ನು ಕೊರೆದು. 
ಮೊಳಕೆಯ ಭಾಗವನ್ನು ಆಕ್ರಮಿಸುತ್ತದೆ. ಧಾನ್ಯ ವಸ್ತುಗಳಾದ ಗೋಧಿ ಹಿಟ್ಟು. 
ಮೈದಾ ಮತ್ತು ಸೋಜಿಗಳಿಗೆ ಮಿಲ್ಲುಗಳಲ್ಲಿ ತೀವ್ರ. ಬಹಳ ಹುಳುಗಳಿದ್ದಾಗ ಮೈದಾ 
ಅಥವಾ ಹಿಟ್ಟು ನರೆಹಳದಿಯಾಗಿ ಬೂಪ್ಪೆ ಹಿಡಿದು ಕೆಟ್ಟವಾಸನೆ ಬರುತ್ತದೆ. ಆಹಾರ 
ಇಷ್ಟೇ ಅಲ್ಲದೆ, ಹುರುಳಿ, ಬಟಾಣಿ, ಶುಂಠಿ, ಒಣ ಹೆಣ್ಣುಗಳು, ಒಣ ಬೇರುಗಳು, 
ಕಾಯಿಗಳು, ಚಾಕೊಲೆಟ್‌. ಗಂದಿಗೆ ವಸ್ತುಗಳು, ನಶ್ಯ, ಬೇಕಿಂಗ್‌ ಪುಡಿ; ಮೆಣಸಿನ 
ಕಾಯಿ ಪುಡಿ ಇತ್ಯಾದಿಗಳೂ ಸೇರಿವೆ. ಮೊಟ್ಟೆಗಳು ಒಂದೊಂದೇ ಹಿಟ್ಟಿನಲ್ಲಿ 
ಇಟ್ಟಾಗ ಅಂಟಿರುವುದರಿಂದೆ, ಹಿಟ್ಟಿನ ಪುಡಿ, ಧೂಳು ಅಂಟಿ ಸುಲಭವಾಗಿ ಕಾಣುವು 
ದಿಲ್ಲ. ಒಂದು ಹೆಣ್ಣು ಸರಾಸರಿ 450 ಮೊಟ್ಟೆಗಳನ್ನಿಡುತ್ತದೆ. 

ಮೊಟ್ಟೆ ಸಣ್ಣ, ಕೃಶ, ವರ್ತುಳ; ಎರಡು ತುದಿಗಳೂ ಗುಂಡು, ಬಿಳುಪು. ಕಾವು 
5-12 ದಿನಗಳು. ಹುಳದ ಬೆಳವಣಿಗೆಗೆ 2790 ಉಷ್ಣತೆ ಅತ್ಯಂತ ಸೂಕ್ತ. 


- 


ದಾಸ್ತಾನು ಧಾನ್ಯಗಳ ಕೀಟಗಳು 19 


ಗ್ರಬ್‌ ಸಣ್ಣ, ಕೃಶ್ಯ ವರ್ತುಳೆ, ತಂತಿಯಂತಿದೆ. ಶರೀರದ ಸಂಧಿಗಳ ಮೇಲೆ 
ಲವು ಸೂಕ್ಷ್ಮವಾದ ಕೂದಲು; ಕೊನೆ ಸಂಧಿಯ ಮೇಲೆ, ಒಂದು ಜತೆ ಮುಳ್ಳಿ ನಂತ 





ಇ 


ಸ A 
ಚಿತ್ರ 1-5 : ಕೆಂಪು ಹಿಟ್ಟನ ದುಂಜಿ (ಟ್ರಬೋಲಿಯಂ ಕ್ಕಾಸ್ಟೇನಿಯಂ) 


ಅನುಬಂಧಗಳಿವೆ. ಪೂರ್ತಿ ಬೆಳೆದ ಗ್ರಬ್‌ ನ್ಯ. ಅಂಗುಲ ಉದ್ದ; ಮಾಸಲು ಹಳದಿ. 


೮ 16 

ಆಹಾರ ಮತ್ತು ಉಷ್ಣಾಂಶವನ್ನು (ಅನುಸರಿಸಿ ಗ್ರಬ್‌ ಬೆಳವಣಿಗೆ 27-90 ದಿನಗಳು. 

ಕೋಶ ಆಹಾರದ ಮೇಲೆ; ಕೋಶ ತೆರವು; ಮೊದಲು ಬಿಳುಪು; ಆಮೇಲೆ 
ಹಳದಿ; ಮೇಲ್ಗಡೆ ಗ್ರಬ್‌ನ್ನು ಹೊಕಿಲುವಂತೆ. ಕೂದಲುಗಳಿವೆ. ಕೋಶದ ಕಾಲ 
6-9 ದಿನಗಳು.ಜೀವನ ಚರಿತ್ರೆಯ ಕಾಲ, ಅಗಸ್ಟ್‌- ಸೆಪ್ಟೆಂಬರ್‌ಗಳಲ್ಲಿ 68 ವಾರಗಳು: 
ಚಳಿಗಾಲದಲ್ಲಿ ಇನ್ನೂ ಹೆಚ್ಚು. 

9. ಟೈ್ರಬೋಲಿಯಂ ಕನ್‌ ಫ್ಯೂಸಂ ಟೆನೆಬ್ರಿಯೊನಿಡಿ : ಕೋಲಿಯಾಷ್ಟಿರ 

ಇದೂ ಸಹ, ಪುಡಿಯಾಗಿರುವ ಧಾನ್ಯಗಳಿಗೆ ಬೀಳುತ್ತದೆ. ಇದರ ಸಂಬಂಧಿ 
ಟ್ರಿ.ಕ್ಯಾಸ್ಟೇನಿಯಂ ಜತೆಯಲ್ಲಿದ್ದು, ಅದನ್ನು ಹೋಲುವುದರಿಂದ "ಕನ್‌ ಫ್ಯೊಸಂ” 
ಎಂದು ಕರೆದರು. 1808 ರಲ್ಲಿ ಜಾಕ್ವಲಿನ್‌ ಡುವಾಲ್‌ ಮೊದಲು ವರ್ಣಿಸಿದರು. 

ಇದೊಂದು ಸಣ್ಣ, ಸ ಅಂಗುಲ ಉದ್ದ ಕೆಂಪು ಬೂದು ದುಂಬಿ. ಟ್ರಿ. 
ಕ್ಯಾಸ್ಟ್ರೇನಿಯಂ ನ್ನು ಬಹಳ ಮಟ್ಟಿಗೆ ಹೋಲಿದರೂ ಇದರ ತಲೆ ಮತ್ತು ಎದೆಯ 


20 ದಾಸ್ತಾನು ಧಾನ್ಯಗಳು ಹಾಗೂ ಅವುಗಳ ಹತೋಟ 


ಮೇಲೆ ಸೂಕ್ಷ್ಮರಂಧ್ರಗಳಿವೆ. ಕಣ್ಣುಗಳು ಹಾಲೆಯಾಗಿ ಮಡಿಸಿವೆ. ಕುಡಿಮೀಶೆ 
ಸಂಧಿಗಳು ಬುಡದಿಂದ ತುದಿಯವರೆಗೆ ಸ್ವಲ್ಪ ಸ್ವಲ್ಪವಾಗಿ ದಪ್ಪವಾಗುತ್ತವೆ. ಇವು 
ಗಳ ಸಂಖ್ಯೆಯು ಹೆಚ್ಚು. ತಲೆಯ ಕೆಳಗೆ ಕಣ್ಣುಗಳ ಮಧ್ಯೆ ಜಾಗ ಆಗಲ; 
ಟ್ರಿ. ಕ್ಯಾಸ್ಟ್ರೇನಿಯಂ ಕಣ್ಣುಗಳ ಮಧ್ಯೆ ಜಾಗ ಕಡಮೆ. 





ಚಿತ್ರ 1-6: ಟ್ರಿ ಬೋಲಿಯಂ ಕೆನ್‌ಫ್ಯೂಸಂ ಸಿ. ದುಂಬಿ ೮ ಕೋಶ 

ಇವೆರಡರ ನಡತೆ, ಜೀವನ ಚರಿತ್ರೆಗಳೂ ಒಂದೇ ಮರಿಗಳಲ್ಲಂತೂ ವ್ಯತ್ಕಾಸ 
ತಿಳಿಯುವುದಿಲ್ಲ. 

ಹೆಣ್ಣುಗಳು ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕಿರುತ್ತವೆ. ಹಿಟ್ಟು, 
ಕಾಳುಗಳು ಮಧ್ಯೆ 400-500 ಮೊಟ್ಟೆಗಳನ್ನು ಒಂದೊಂದಾಗಿಟ್ಟಿರುತ್ತದೆ. 


ಮೊಟ್ಟೆ ಸಣ್ಣ, ಬಿಳುಪು; ಕಾವು 5-12 ದಿನಗಳು. ಗ್ರಬ್‌ಕೃಶ. ವರ್ತುಳ. 


ತಂತಿಯಾಕಾರ, ಬೆಳೆದಾಗ ಸ ಅಂಗುಲ ಉದ್ದ; ಬಿಳುಪು; ಹಳದಿ ಛಾಯೆ. 1-4 
ತಿಂಗಳಲ್ಲಿ ಪೂರ್ತಿ ಬೆಳೆಯುತ್ತದೆ. 

ಕೋಶ ತೆರವು; ಕಾಲ 1-2 ವಾರಗಳು. 1 

ಜೀವನ ಚರಿತ್ರೆ ! ವಾರಗಳು; ವೃತ್ಕಾಸವಿದೆ. 3-4 ತಿಂಗಳಾಗಲೂಬಹುದು. 


(ಈ ಕೀಟವನ್ನು ಸುಮಾರು 100 ವರ್ಷಗಳಿಗಿಂತ ಸ್ವಲ್ಪ ಕಡಮೆ ವರ್ಷಗಳ 
ಹಿಂದೆ ವರ್ಣಸಿದ್ದರೂ, ಇದು 4000 ವರ್ಷಗಳ ಹಿಂದೆಯೇ ಇದ್ದಿರಬೇಕೆಂಬ 


ದಾಸ್ತಾನು ಧಾನ್ಯಗಳ ಕೀಟಗಳು 21 


ವರದಿಗಳಿವೆ. ಈ ಬಗೆ ದುಂಬಿಗಳು ಕ್ರಿಸ್ತಪೂರ್ವ 2500 ವರ್ಷಗಳ ಹಿಂದೆ 6 ನೇ 
ಸಂತತಿ ಫ್ಯಾರೋನ ಸಮಾಧಿಯ ಒಂದು ಜಾಡಿಯಲ್ಲಿದ್ದ ಧಾನ್ಯಗಳಲ್ಲಿದ್ದುವಂತೆ). 
ಅಮೇರಿಕದಲ್ಲಿ ಟ್ರಚೋಲಿಯಂ ಪಂಗಡದ ಇನ್ನೆರಡು ಬಗೆಗಳಿವೆ. ಅವು 
ಗಣನೀಯವಲ್ಲ, ಟ್ರಮ್ಯಾಡಿನ್ಸ್‌ ಕಪ್ಪು, ಉತ್ತರ ಮತ್ತು ಪಶ್ಚಿಮದ ಎಜ್ಯಗಳಲ್ಲಿದೆ. 
ಮಿಲುಗಳಲ್ಲಿ ಕಾಣುತ್ತದೆ. ಟ್ರೈ. ಡಿಸ್ಟ್ರಕ್ಟರ್‌ ಕೆನಡದಲ್ಲಿದೆ. ನಡತೆಯಲ್ಲಿ ಒಂದೇ: 
10, ಲ್ಯಾಥೆಟಿರ್ಕ ಒರೈಜಿ ಟಿನೆಬ್ರಿಯೊನಿಡಿ : ಕೋಲಿಯಾಪ್ಟಿರ 
ಇದನ್ನು ಉದ್ದ ತಲೆಯ ಹಿಟ್ಟಿನ ದುಂಬಿಯೆನ್ನುತ್ತಾರೆ. ಟ್ರೈ. ಕ್ಯಾಸ್ಟೇನಿಯಂ 
ತ್ರಿರ ಸಂಬಂಧಿ, ಯಾವಾಗಲೂ ಟ್ರಿ. ಕ್ಯಾಸ್ಟ್ರೇಷಿಯಂ, ಅಮೊಫ್ಲೀಯಸ್‌ 
ನೈಸ್ಕೂಟಸ್‌, ಒಕ್ಕೈಜಿಫೈಲಸ್ಸ್‌ ಸೂರಿನಾಮೆನ್ನಿಸ್‌ ಗಳ ಜತೆಯಲ್ಲಿರುತ್ತದೆ. ಆದ್ದರಿಂದ 


ಲೃತ್ತದಲ್ಲಿ 1880 ರಲ್ಲೇ ಅಕ್ಕಿಯಲ್ಲಿ ಮೊದಲು ವಾಟರ್‌ಹೌಸ್‌ ಇದನ್ನು ವರ್ಣಿ 


ಜ € 


ಲ 


ಸಿದ್ದರೂ ಇದರ ವಿಷಯ ಹೆಚ್ಚಾಗಿ ತಿಳಿಬಲ್ಲ. ಸರ್ವಸಮದರ್ಶಿ, ಗೋಧಿ ದಾಸ್ತಾನಿ 
ನಕ್ಷಿರುತ್ತದೆ ಮತ್ತು ಒಣಗಿದ ಸಸ್ಯವಸ್ತು, ಹಿಟ್ಟು. ಗೋದಿಹಿಟ್ಟು, ರೈ ಇತ್ಯಾದಿ 
ಗಳನ್ನು ತಿನ್ನು: ತ್ತದೆ, ಅಮೇರಿಕದಲ್ಲಿ ಅಷ್ಟು ಪ್ರಾಮುಖ್ಯವಲ್ಲ. 

K Ka & ಬ ಕ ದ 


3 


ದುಂಬಿ ಸಣ್ಣ, ಕಿರಿದು. ಚಪ್ಪಟೆ ಹ ಅಂಗುಲ ಉದ್ದ. ಆಕಾರದಲ್ಲಿ ಶ್ರೈ. 
*ನ”ಫೂಸಂನ್ಸ್ಮು ಹೋಲುತ್ತದೆ; ಆದರೆ ಗಾತ್ರದಲ್ಲಿ ಸಣ್ಣ. ಕೆಂಪು ಬೂದುಗೆ ಬದಲಾಗಿ 
ಮಾಸಲು ಹಳದಿ; ಕುಡಿಮೀಶೆಗಳೂ ಸ್ವಲ್ಪ ಗದೆಯಾಕಾರ, ಟ್ರೈ. ಕ್ಯಾಸ್ಟ್ರೇನಿಯಂ 
ಗಿಂತ ಸ್ವಲ್ಪ ಸಣ್ಣ. ಒಂದು ಸೂಕ್ಷ್ಮ ರಚನೆ ಕಣ್ಣನ್ನು ಹಿಂಭಾಗದಲ್ಲಿ ಎರಡು ಭಾಗ 
ಮಾಡಿದೆ. 

ಜೀವನ ಚರಿತ್ರಿ ಮತ್ತು ನಡತೆ: ಇದರ ಜೀವನ ಚರಿತ್ರೆ ತಿಳಿದಿಲ; 
ಮುಖ್ಯಾಂಶಗಳಲ್ಲಿ ಟ್ರೈ, ಕ್ಯಾಸ್ಟ್ರೇನಿಯಮ೯ಅನ್ನು ಹೋಲುತ್ತದೆ. ಮೊಟ್ಟೆ ವರ್ತುಳ, 
ಪಾರದೀಪಕ್ಕ ಮೃದು, ಮೊಟ್ಟೆಯಿಂದ ಬಂದ ಗ್ರಬ್‌ ಟ್ರಿ, ಕ್ಯಾಸ್ಟ್ರೇನಿಯಂ ಗ್ರಬ್‌ಅನ್ನು 
ಹೋಲುತ್ತದೆ; ಹಳದಿಬಿಳುಪು. ತಲೆ ಮತ್ತು ಕಾಲುಗಳು ಕಪ್ಪು. ಪೂರ್ತಿ ಬೆಳೆದ 
ಗ್ರಬ್‌ ಸ್ವಲ್ಪ ಮೋಟು; ತೆಳು ಬಣ್ಣ, ಮೈತುಂಬ ತೆಳು ಬಣ್ಣದ ಕೂದಲು. ಕೊನೆ 


ಣ 
ಸಂಧಿ ಮೇಲಿನ ಮುಳ್ಳಿ ನಂಥ ಅನುಬಂಧಗಳು. ಟಿ ಕ್ಯಾಸ್ಟ್ರೇನಿಯಂ ಗ್ರಬ್‌ದ 


ಅನುಬಂಧಗಳಿಗಿಂತ ಬೇರೆ ಮತ್ತು ತೆಳುಬಣ್ಣ. ಕೋರ ಕೃಶ, ಶರೀರದ ಭಾಗಗಳು 
ಚೆನ್ನಾಗಿ ಕಾಣುವುದಿಲ್ಲ. 
ಜೀವನ ಚರಿತ್ರೆ 25-39 ದಿನಗಳು. 
(|. ಅಟ್ಟಜೀನಸ್‌ ಪೈಸಿಯಸ್‌ ಡೆರ್ಮೆಸ್ವಿಡಿ: ಕೋಲಿಯಾಪ್ಟಿರ 
ಸರ್ವ ಸಮದರ್ಶಿ ಕೀಟ; "ಕಪ್ಪು ಜಮಖಾನದ ದುಂಬಿ' ಎನ್ನುತ್ತಾರೆ. ಜಮಖಾನ 
ಮೊದಲಾದ ಉಣ್ಣೆ ವಸ್ತುಗಳ ಪೀಡೆಯಾದರೂ ಸಂಗ್ರಹಿಸಿದ ಧಾನ್ಯ, ಕಾಳುಗಳಿಗೂ 


22 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟ 


ಬೀಳುತ್ತದೆ. ಯೂರೋಪ್‌ ನಿವಾಸಿ; ಒಲಿವಿಯರ್‌ 1790 ರಲ್ಲಿ ಮೊದಲು ಇದನ್ನು 
ಷ್ಯಾನಿಸ್‌ನಿಂದ ವರ್ಣಿಸಿದರು, ಭಾರತದಲ್ಲಿ ಇದು ಮೊದಲು ಪಂಜಾಬಿನಲ್ಲಿ, ಗೋಧಿ 





ಚಿತ್ರ 1-7: ಲ್ಯಾಥೆಟಕಸ್ಸ್‌ ಒಕ್ಕಿಜಿ 
1, 2. ಲಾರ್ವಜ ಹಂತಗಳು. 3, ಕೋಶ. 4, ದುಂಬಿ, 

ಹೊಟ್ಟಿನಲ್ಲಿ ವರದಿಯಾಯಿತು, ಅಮೇರಿಕಕ್ಕೆ ಬಹುಶಃ ಮೊದಲು ವಲಸೆ 
ಬಂದವರ ಸಾಮಾನಿಸೊಂದಿಗೆ ಸೇರಿರಬಹುದು. ಈಗ ಪ್ರಪಂಚದಲ್ಲೆಲ್ಲ ಇದೆ. 

ಜೀನನ ಚರಿತ್ರೆ ಮತ್ತು ನಡತೆ: ದುಂಬಿ ಸಣ್ಣ, ಗೋಳಾಕಾರ, 
ಅಂಗುಲ ಉದ್ದ. ತಲೆ ಮತ್ತು ಎದೆ ಕಪ್ಪು ಕೆಂಪು ಮಿಶ್ರಿತ ಬೂದು. ಮೋಟು 
ಕೂದಲು ತುಂಬಿವೆ. ಕಾಲುಗಳು ಮತ್ತು ಕುಡಿಮೀಶೆ ಕಪ್ಪು ಹಳದಿ. ಸಾಮಾನ್ಯ 
ವಾಗಿ ಮಿಲ್ಲುಗಳಲ್ಲಿ ಉಳಿದ ದಾಸ್ತಾನು ಕೀಟಗಳೊಂದಿಗೆ, ಕಿಟಕಿಗಳೆಲ್ಲಿ ಮತು 
ಮರದ ಹಲಗೆ, ನೆಲದ ಮೇಲೆ ಶೇಖರಿಸಿರುವ ಧಾನ್ಯದ ಮೂಟೆಗಳ ಮೇಲೆ ಹರಿ 
ದಾಡುತ್ತಿರುತ್ತವೆ. 

ಧಾನ್ಯಗಳನ್ನು ಚಿನ್ನಾಗಿ ತಿಂದರೂ, ' ಸಸ್ಯ ವಸ್ತುಗಳ ಮೇಲೆ ಮಾತ್ರವೇ, 
ಬದುಕಲಾರವು. ಆಗಾಗ ಉಳಿದ ಸತ್ತ ದಾಸ್ತಾನು ಕೀಟಗಳನ್ನು ತಿಂದು ಆಹಾರ 
ವನ್ನು ಸಂಪೂರಕ ಮಾಡಿಕೊಳ್ಳುತ್ತವೆ. ದುಂಬಿಗಳಿಗೆ ಒಣ ಧೂಳ ಇಷ್ಟ. ರೇಷ್ಮೆ 
ಕಾರ್ಯಾನೆಗಳಲ್ಲಿ ನೆಲದ ಬಿರುಕುಗಳಲ್ಲಿ ಸೇರಿರುತ್ತವೆ. ಒಟ್ಟಿನಲ್ಲಿ ಈ ಕೀಟವನ್ನು 
ದಾಸ್ತಾನಿನ ಕೀಟವೆಂದು ಪರಿಗಣಿಸಶಾಗುವುದಿಭ್ಬ. 

ಒಂದು ಹೆಣ್ಣು, ಅನುಕೂಲ ಸ್ಥಿತಿಯಲ್ಲಿ 150 ವರೆಗೂ ಆಹಾರದ ಮಧ್ಯೆ, 
ಮೊಟ್ಟೆಗಳನ್ನು ಒಂದೊಂದಾಗಿಟ್ಟಿರುತ್ತದೆ. ದುಂಬಿ ಹುಟ್ಟಿದ 3 ದಿನಗಳ ನಂತರ 
ಮೊಟ್ಟೆಗಳನ್ನಿ ಡಲು ಪ್ರಾರಂಭ. ಸಾಮಾನ್ಯವಾಗಿ 6.9 ದಿನಗಳಲ್ಲಿ (ಆಗಾಗ 12.16 
ದಿನಗಳಲ್ಲಿ) ಒಡೆಯುತ್ತವೆ. 


ದಾಸ್ತಾನು ಧಾನ್ಯಗಳ ಕೀಟಿಗಳು 23 


ಗ್ರಬ್‌ ವೈಶಿಷ್ಟ್ಯ; ಸುಲಭವಾಗಿ ಗುರ್ತಿಸಬಹುದು. ಕೆಂಪು ಬೂದು ಅಥವಾ 


ಬಂಗಾರದ ಬೂದು. ಮೈಮೇಲೆ, ಅದುಮಿದ, ಮೋಟಾದ, ಶಲ್ಕದಂತ ಕೂದಲು; 


ಶರೀರದ ಹಿಂಭಾಗದಲ್ಲಿ ಉದ್ದ ಕೂದಲುಗಳ ಕುಚ್ಚು. ಗ್ರಬ್‌ಗಳು 1-3 ವರ್ಷಗಳ 


ದ 


ವರೆಗೂ ಬೆಳೆಯುತ್ತಿರಬಹುದು. ಕೋಶದ ಕಾಲ ಸಂದು ವಾರ ಮಾತ್ರ. ವರ್ಷ 
ದಲ್ಲಿ ಒಂದೇ ವಂಶ, 





ಚಿತ್ರ 1-8: ಅಟ್ಟಿ ಜೀನಸ್‌ ಪೈಸಿಯೆಸ್‌ 
1, ಮೊಟ್ಟಿ, 2. ಸಣ್ಣ ಲಾರ್ವ, 3, ಬೆಳೆದ ಲಾರ್ನ, 4.5, ಕೋಶದ ಹಂತಗಳು 
6, ದುಂಬಿ, 


ಟ್ರೋಗೊಡೆರ್ಮ ವೆರ್ಸಿಕಲರ್‌, ಟ್ರೋ, ಅರ್ನೇಟ್ಟ, ಮತ್ತು ಅಂಥ್ರೇನಸ್ಸ್‌ ವೆರ್ಬಾಸಿ 
ಡೆರ್ಮೆಸ್ಟಿಡಿ ಕುಲದ ಉಳಿದ ಕೀಟಗಳು ಆಗಾಗ ಧಾನ್ಯ, -ಧಾನ್ಯದ ವೆಸ್ತುಗಳಿಗೆ 
ಬಿದ್ದರೊ, ಆರ್ಥಿಕ ಪಾ ಪ್ರಾಮುಖ್ಯತೆ ಇಲ್ಲ. 


12. ಗರೆಗಸ ಹಲ್ಲಿನ ದುಂಬಿ ಒಕ್ಕಿಜಿಫೈಲಸ್‌ ಸೂರಿನಾಮೆಸ್ಸಿಸ್‌ 
ಕುಕುಜಿಡಿ : ಕೋಲಿಯಾಖ್ಬರ 
ಲಿನ್ನೇ, ಇದನ್ನು ಸೂರಿನಾಮ್‌ನಿಂದ 1767 ರಲ್ಲಿ ವರ್ಣಿಸಿ ಆ ದೇಶದ 
ಹೆಸರನ್ನೇ ಇದರ ಬಗೆಗೆ ಕೊಟ್ಟರು; ಎದೆಯ ಪಕ್ಕಗಳಲ್ಲಿ ಆರು ಸಣ್ಣ ಗರಗಸದ 
ಪಲ್ಲಿನಂತ ಚೂಪುಗಳಿರುವುದರಿಂದ "ಗರಗಸದ ಹಲ್ಲಿನ ದಾಸ್ತಾನು.ದುಂಬಿ' ಎಂತಲೂ 
ಕರೆಯುತ್ತಾರೆ. ಸರ್ವೆ ಸಮದರ್ಶಿ. ಎಲ್ಲ ದೇಶಗಳಲ್ಲೂ ಮಿಲ್ಲುಗಳಲ್ಲೂ ಉಗ್ರಾಣ 
ಗಳಲ್ಲೂ ಇರುತ್ತದೆ. ಹಿಟ್ಟು, ಮೈದ, ಬಿಸ್ಕತ್ತು ಒಣದ್ರಾಕ್ಷಿ ಹೊಗೆಸೊಪ್ಪು; 


24 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟಿ 
p 


ಒಣಕೊಬ್ಬರಿ, ನಶ್ಶೆ ಮುಂತಾದ ಸಸ್ಯ ಸಂಬಂಧದ ದಾಸ್ತಾನು ವಸ್ತುಗಳನ್ನು 
ತಿನು ತ್ತದೆ. 
ಇದು ಸಾಮಾನ್ಯವಾಗಿ ಅಕ್ಕಿ ಮೂತಿಹುಳು ಬಿದ್ದನಂತರ ಬಿದ್ದರೂ, ಇದ 


ರಿಂದಾಗುವ ನಷ್ಟ ಹೆಚ್ಚೇ ಸರಿ, ಓಟ್ಟಗಂತೂ ಬಹಳ ನಷ್ಠ. ಗೋಧಿ, ಜೋಳ 
ಮುಂತಾದ ಕಾಳುಗಳಿಗೆ ಬಿದ್ದಾಗ, ಅವನ್ನು ತಿನ್ನಲಾಗುವುದಿಲ್ಲ. ಮಾರಲು ಕಷ್ಟ. 
ಚಪ್ಪಟೆಯಾಗಿರುವುದರಿಂದ ದುಂಬಿ, ಬಿಗಿಯಾಗಿ ಕಟ್ಟಿದ ಪೊಟ್ಟಣಗಳನ್ನು ಕೊರೆದು 
ಒಳಕ್ಕೆ ಸೇರುತ್ತದೆ. 

ಜೀವನ ಚರಿತ್ರೆ ಮತ್ತು ನಡತೆ: ದುಂಬಿಗಳು 3 ವರ್ಷಗಳಿಗಿಂತ ಹೆಚ್ಚು 
ಕಾಲ ಬದುಕಿದರೂ, ಸರಾಸರಿ ಜೀವಮಾನ 8-10 ತಿಂಗಳು. ದುಂಬಿ ಸ್ವ ಅಂಗುಲ 
ಉದ್ದ, ಚಟುವಟಿಕೆ, ಕೃಶ್ಯ ಚಪ್ಪಟೆ, ಬೂದು ರೆಕ್ಕೆಗಳು ಚೆನ್ನಾಗಿ ಬೆಳೆದಿದ್ದರೂ 
ಹಾರುವುದಿಲ್ಲ. ಒಂದು ಹೆಣ್ಣು ದುಂಬಿ ತನ್ನ ಜೀವಮಾನದ 6-10 ತಿಂಗಳಲ್ಲಿ 
43-285 ಮೊಟ್ಟೆಗಳನ್ನು ಆಹಾರದ ಮಧ್ಯೆ ಒಂದೊಂದಾಗಿಚ್ಚಿರುತ್ತದೆ... ಅಥವಾ 
ಧಾನ್ಯದ ತಿರುಳಿನ ಮೇಲೆ ಸಣ್ಣ ರಂದ್ರವಿದ್ದರೆ ಅದರೊಳಗಿಡುತ್ತದೆ. ' 





0 


ಚಿತ್ರ 1-9: ಗರಗಸ ಹೆಲ್ಲಿನ ದುಂಬಿ (ಒರೈ ಜೀಫೈಲಸ್‌ ಸೂರಿನಾಮೆಸ್ಸಿ ಸ್‌) 


ಹಿ. ದುಂಬಿ 8,0. ಕೋಶಗಳು ಲಾರ್ವ 
ಮೊಟ್ಟೆ ಸಣ್ಣ ಕೃಶ, ಬಿಳುಪು. ಬೇಸಿಗೆಯಲ್ಲಿ 3.5 ದಿನಗಳಲ್ಲಿ (ಚಳಿಗಾಲದಲ್ಲಿ 
15 ದಿನಗಳಿಂದ ಹೆಚ್ಚು ಕಾವು) ಒಡೆಯುತ್ತದೆ. 


ದಾಸ್ತಾನು ಧಾನ್ಯಗಳ ಕೀಟಗಳು ` 25 


ಹುಟ್ಟಿದ ಗ್ರಬ್‌ಗಳು ಹರಿದಾಡುತ್ತ ತಿನ್ನುತ್ತವೆ. 12 ದಿನಗಳಿಂದ 7-10 
ವಾರಗಳಲ್ಲಿ ಪೂರ್ತಿ ಬೆಳೆದು ಕಾಳಿನ ಚೂರುಗಳನ್ನು ಒಂದು ಬಗೆ ಅಂಟಿನಿಂದ ಸೇರಿಸಿ, 
ಗೂಡನ್ನು ಮಾಡಿಕೊಳ್ಳುತ್ತದೆ. ಅಗಾಗ ಗ್ರಬ್‌ ಒಂದು ಬಿರುಕಿನೊಳಕ್ಕೆ ಸೇರಿ ತನ್ನ 
ಸುತ್ತಲೂ ಕಾಳಿನ ಚೂರುಗಳನ್ನು ಅಂಟಿಸಿಕೊಳ್ಳುತ್ತದೆ. ಇಂಥ ಗೂಡಿನೊಳಗೆ 
ಕೋಶ; ಕಾಲ ಸುಮಾರು ಒಂದು ವಾರ (*ವಾರಗಳಾಗಲೂಬಹುದು). 
ೀವನ ಚರಿತ್ರೆಯ ಕಾಲ ಬೇಸಿಗೆಯಲ್ಲಿ 22 ದಿನಗಳು (3-4 ವಾರಗಳು), 
ಹೆಚ್ಚುಕಾಲ 108 ದಿನಗಳು. ಮೊಟ್ಟೆಯಿಂದ ಮೊಟ್ಟೆಗೆ ದುಂಬಿಯ ಜೀವನ 


. 
NE 
7-315 ದಿನಗಳು. 


& 


é 


ಜಿ 
ತಂತ 
ರಿತ್ರೆ 2 


ಣ್ಣ 


(ಅಮೇರಿಕದ ಕೆಲವು ಕಡೆ,ಓ. ಸೂರಿನಾಮೆಸ್ಪಿಸ್‌ ಪ್ರಭೇದ ನುರ್ಕೇಟರ್‌ ಮತ್ತು 
ಭೇದ ಜೈಕಾರ್ನಿಸ ಎಂಬೆರಡು ದುಂಬಿಗಳೂ ಇರುತ್ತವೆ. ಆಕಾರದಲ್ಲಿ ಗರಗಸದ 
ಲ್ಲಿನದುಂಬಿಗಿಂತ ಸ್ವಲ್ಪ ವ್ಯತ್ಯಾಸ; ನಡತೆಯಲ್ಲಿ ಒಂದೇ), 

13. ಚೌಕ ಕತ್ತಿನ ಧಾನ್ಯದ ದುಂಬಿ ಕೆಫಾರ್ಟಿಸ್‌ ಕ್ವಾಡ್ರಿ ಕಾಲಿಸ್‌ 
ಕುಕುಜಿಡಿ : ಕೊಲಿಯಾಖ್ಚರ 

ಇದು ಗರಗಸದ ಹಲ್ಲಿನ ದುಂಬಿಯ ಹತ್ತಿರ ಸಂಬಂಧಿ, ಆಕಾರ, ಗಾತ್ರ ಮತ್ತು 
ಬಣ್ಣಗಳಲ್ಲಿ ಅದನ್ನು ಚೆನ್ನಾಗಿ ಹೋಲುತ್ತದೆ. ದುಂಬಿ ಚಪ್ಪಟೆ, ಚತುರಸ್ಪ, ಹೊಳಪು 
ಕೆಂಪುಬೂದು; ಸೈ ಅಂಗುಲ ಉದ್ದ. 
ಪಲ್ಲುಗಳಂತ ಚೂಪುಗಳಿಲ್ಲ. 

ಅಮೇರಿಕದ ದಕ್ಷಿಣ ರಾಜ್ಯಗಳಲ್ಲಿ, ಹಲವು ಗಿಡಗಳ ಕಾಯಿಗಳಿಗೆ ಬೀಳತ್ತದೆ; 
ಹೊಲದಲ್ಲಿ ತೆರೆದಿರುವ ಮುಸುಕಿನಜೋಳದ ತೆನೆಗೂ, ದಾಸ್ತಾನು ಮಾಡಿರುವ 
ಮುಸುಕಿನಜೋಳಕ್ಕೂ ಬೀಳುತ್ತದೆ. ಭಾರತದಲ್ಲಿ ಕಂಡಿಲ್ಲ. 


Kel 


gL 


ಇದರ ಸಂಬಂಧಿ ಮತ್ತು ಆದೇ ನಡತೆಯುಳ್ಳ ಇನ್ನೊಂದು ಸಣ್ಣ, ಕೆಂಪು 
ಬೂದು ದುಂಬಿ ಅಹಾಸ್‌ವೆರಸ್‌ ಅಡ್ಡೆನ ತಮುವಿರುವ ಮುಸುಕಿನಜೋಳದಿಂದ ಆಕರ್ಷಿ 
ಸಲ್ಪಟ್ಟು, ಅದರ ಮೇಲಿನ ಬೂಷ್ಟೆಯನ್ನು ತಿನ್ನುತ್ತದೆ. ಚೆನ್ನಾಗಿ ಹಾರುತ್ತದೆ; 
ದಾಸ್ತಾನು ಮಾಡಿರುವ ಹಳೆಯ ಪ್ರಯೋಜನವಿಲ್ಲದ ಧಾನ್ಯದ ಮೇಲೆ ಸಾಮಾನ್ಯ, 
ಒಣಗಿ ಶುಚಿಯಾಗಿರುವ ಧಾನ್ಯವನ್ನು ನಷ್ಟಪಡಿಸುವುದಿಲ್ಲ. 

(4. ಚಸ್ಪಟಿ ಧಾನ್ಯದ ದುಂಬಿ ಲಿಮೊಫ್ಲೀಯಸ್‌ ಮೈನ್ಯೂಟಸ್ಸ್‌ 

ಕುಕುಜಿಡಿ : ಕೊಲಿಯಾಷ್ಟಿರ 

ಚಪ್ಪಟೆ ಧಾನ್ಯದ ದುಂಬಿ ಬಹುಸಣ್ಣ, ದಾಸ್ತಾನು ಮಾಡಿದ ಧಾನ್ಯದ ಮೇಲಿ 

ರುತ್ತದೆ, ಬಹು ಸಾಮಾನ್ಯ: ಸರ್ವಸಮದರ್ಶಿ. 


ಅದರಿಂದ ವ್ಯತ್ಮಾಸ್ಯ ಎದೆಚೌಕ ಗರಗಸದ.....- 


26 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹೆತೋಟ 


ಜೀವನ ಚರಿತ್ರೆ ಮತ್ತು ನಡತೆ: ಈ ಕೀಟ ಚೆನ್ನಾಗಿರುವ ಧಾನ್ಯವನ್ನು 
ಕಡಿಯಲಾರದು. ಮೂಶಿಹುಳು, ಹಿಟ್ಟಿನ ದುಂಬಿಗಳ ಜೊತೆಗಿದ್ದು ಅವು ಆಕ್ರಮಿಸಿದ 
ಧಾನ್ಯವನ್ನು ತಿನ್ನುತ್ತದೆ. ಗ್ರಬ್‌ಗಳು ಗೋಧಿಯ ಮೊಳಕೆ ಭಾಗವನ್ನು ತಿನ್ನುವುದೇ 
ಚ್ಚು. ಸ್ವಭಾವತಃ ಇದು ಜಾಢಮಾಲಿ ಆಗಾಗ ಪ್ರಯೋಜನಕ್ಕೆ ಬಾರದ ಕಾಳು 
ಹಿಟ್ಟುಗಳಿಗೆ ಬೀಳುತ್ತದೆ. ತನುವಿದ್ದರೆ ಹೆಚ್ಚು ಗ್ರಬ್‌ಗಳು ಸತ್ತ ಕೀಟಗಳನ್ನು ತಿನ್ನು 
ತ್ತವೆ, ಜೀವನ ಚರಿತ್ರೆ ಚೆನ್ನಾಗಿ ತಿಳಿದಿಲ್ಲ 
ದುಂಬಿ ಸಣ್ಣ, ಚಪ್ಪಟಿ, ಚತುರಸ್ರ. ಕೆಂಪ್ರಬೂದು ಮ ಅಂಗುಲ ಉದ್ದ: ಕುಡಿ 
ಮೀಶೆಗಳು ಉದ್ದ; ಶರೀರದ ಉದ್ದದಲ್ಲಿ $ ದಷ್ಟು. ಸರ್ವವ್ಯಾಪಿ. ಸಾವ ನ್ಯ ವಾದ 
ದಾಸ್ತಾನಿನ ಕೀಟ, 


ಮೊಟ್ಟೆಗಳು ಸಣ್ಣ, ಕೃಶ, ವರ್ತುಳ 
ಗ ಬಿಳುಪು. ಹಿಟ್ಟಿನ ಮಧ್ಯೆ ಅಥವಾ ಕಾಳಿನ 
H ಬಿರುಕುಗಳಲ್ಲಿ ಒಂದೊಂದೇ. 

\ ಗ್ರಬ್‌ಗಳು ಸಿಗಾರಿನಾಕಾರ 0.7 
ಮಿಮಿ ಉದ್ದ ಹಳದಿಬಿಳುಪ್ಪ ತಲಿ 
ಮತ್ತು ಹಿಂಭಾಗದ ಮುಳ್ಳಿನೆಂತ ಅನು 
ಬಂಧಗಳು ಕೆಂಪುಬೂದು. ಮೊಳೆಯುವ 
ಭಾಗವನ್ನು ತಿಂದು ಉಳಿದ ಭಾಗವನ್ನು 
ಬಿಟ್ಟಿರುತ್ತವೆ. 





ಬೆಳೆದ ಗ್ರಬ್‌ಗಳು ಕೆನೆ ಬಿಳುವ 
ಕೊನೆಸಂಧಿ ಕೆಂಪುಬೂದು. ಆಹಾರದ 
ಚೂರುಗಳನ್ನು ಅಂಟಿಸಿ ಗೂಡನ್ನು ಮಾಡಿ 
ಚಿತ್ರ 1-10: ಚಪ್ಪಟೆ ಧಾನ್ಯದ ಮಂಜಿ ಕೊಂಡು ಅದರೊಳಗೆ ಕೋಶಗಳಾಗುತ್ತವೆ. 
ಅನ ಯೆಸ್‌ ಮೈ ನ್ಯೂ ಟಸ್‌) ಆಮೇಲೆ ದುಂಬಿಗಳಾಗುತ್ತವೆ. 
ಅನುಕೂಲ ಸ್ಥಿ ತಿಗಳಲ್ಲಿ ಜೀವನ ಚರಿತ್ರೆ 6 ವಾರಗಳು; ಸಾಮಾನ್ಯವಾಗಿ ಬೇಸಿಗೆ 
ಯಲ್ಲಿ 9 ಮರಗಳು. 


ಇದರ ಹತ್ತಿರ ಸಂಬಂಧಿ ಅ. ಟರ್ಸಿಕಸ್‌, ಲಿ. ಮೈನ್ಯೂರ್ಟನ್ನು ಆಕಾರ, 
ನಡತೆಗಳಲ್ಲಿ ಬಹಳ ಚೆನ್ನಾಗಿ ಹೋಲುವುದರಿಂದ ಅದರೊಡನೆ ಇದನ್ನು ತಪ 

ತಿಳಿದುಕೊಳ್ಳುತ್ತಾ ರೆ. ಇದೂ ಸಹ ಸರ್ವವ್ಯಾಪಿ, ಇವೆರಡರ ಹೆಣ್ಣು ದಂಬಿಗಳಲ್ಲಿ 

ೈತ್ಯಾಸ ಗೊತ್ತಾ ಫ್ರಗುವುದೇ ಇಲ್ಲ. ಗಂಡುಗಳಲ್ಲಿ ಕುಡಿಮೀಶೆ ಉದ್ದ ದಿಂದ ಬೇರ್ಪಡಿಸ 


ದಾಸ್ತಾನು ಧಾಸ್ಯಗಳ ಕೀಟಗಳು 27." 


_ ಬಹುದು, ಲಿ.ಟುರ್ಸಿಕಸ್‌ದಲ್ಲಿ ಕುಡಿಮೀಶೆ ಶರೀರದಷ್ಟೇ ಅಥವಾ ಇನ್ನೂ ಹೆಚು 
ಉದ್ದ; ಅಿ.ಮೈನ್ಯೂಟರ್‌ ದಲ್ಲಿ ಶರೀರದ ಉದ್ದದ ; ರಷ್ಟು ಮಾತ್ರ. 

ಮೂರನೆ ಬಗೆ, ತುಕ್ಕು ಕೆಂಪು ದುಂಬಿ ಲೈ.ಸೆರುಜಿನಿಯರ್‌ ಆಕಾರ ನಡತೆಗಳಲ್ಲಿ 

ಮೊದಲಿನೆರಡನ್ನು ಹೋಲುತ್ತದೆ. ಆದರೆ ಗಂಡಿನ ಕುಡಿಮೀಶೆ, ಶರೀರದ ಉದ್ದದ 

ಅರ್ಧಕ್ಕಿಂತ ಹೆಚ್ಚಿಲ್ಲ ಚಳಿಯನ್ನು ನಿರೋಧಿಸಬಲ್ಲದು, ಅಮೇರಿಕದ ಉತ್ತರ 

ರಾಜ್ಯಗಳಲ್ಲಿ ಸಾಮಾನ್ಯ ದಾಸ್ತಾನು ಕೀಟ. 
15. ಕ್ಯಾಡೆಲ್‌ ಟಿನೆಬ್ರಾಯ್ದಿಸ್‌ ಮೌರಿಟಾನಿಕಸ್‌ ಓಸ್ಟೊಮಿಡಿ : ಕೋಲಿಯಾಪ್ಟಿರ 
au ಲ ಬ 


ಕ್ಯಾಡೆಲ್‌ ಅಥವಾ ಹಳದಿ ಹಿಟ್ಟಿ ನಹುಳು ಅಥವಾ "ಬೋಲ್ಬಿಂಗ್‌ ದುಂಬಿ” 
ಎನ್ನುತ್ತಾರೆ; ಏಕೆಂದರೆ, ರೇಷ್ಮೆ ರಾಟಿಯ ಜಾಲಿಸುವ ಮತ್ತು ಸರಿಪಡಿಸುವ ಯಂತ್ರದ 
ಬಟ್ಟೆಯನ್ನು ಕಡಿಯುತ್ತದೆ. 


ಬಹು ಸಾಮಾನ್ಯ ದಾಸ್ತಾನು ಕೀಟ. ಅಮೇರಿಕದ ನಿವಾಸಿಯೆನ್ನುತ್ತಾರೆ. 
ಅಂತೂ ಇದು ಬಹಳ ಹಿಂದಿನಿಂದಲೂ ಇದೆ. 1758ರಲ್ಲಿ ಲಿನ್ನೇ ಇದನ್ನು ವರ್ಣಿ 
ಸಿದ್ದರು. ಧಾನ್ಯದ ಮೂಲಕ ಪ್ರಪಂಚದ ಎಲ್ಲ ಕಡೆಗೂ ಹರಡಿದೆ. ಮಿಲ್ಲು, ಕಣಜ, 
ಉಗ್ರಾಣಗಳಲ್ಲಿ ಸಾಮಾನ್ಯ. ಈ ಕೀಟ ಧಾನ್ಯದ ದುಂಬಿಯೇ ಹಿಟ್ಟಿನ ದುಂಬಿಯೇ 
ಎನ್ನುವುದರ ಬಗ್ಗೆ ವಾದವಿವಾದವಿದೆ. ಬಹಳ ಕೀಟಗಳಿದ್ದಾಗ ಮೈದು ಕಲ್ಲಿನಂತೆ 
ಆಗುತ್ತದೆ. ಅದರೊಳಗೆ ಗ್ರಬ್‌ಗಳು ಸುರಂಗ ಮಾಡಿ ತಿಂದು ವಾಸಿಸುತ್ತವೆ. 
ಒಳ್ಳೆಯ ಗೋಧಿ, ಓಟ್ಸ್‌ಗಳನ್ನು' ಆಕ್ರಮಿಸಿ ಮೊಳಕೆ ಭಾಗವನ್ನು ತಿನ್ನುತ್ತದೆ. 
ಚೂರಾದ ನಷ್ಟಪಟ್ಟಿ ರುವ ಧಾನ್ಯ ಸಿಕ್ಕಿದರೆ ಅದನ್ನು ಪೂರ್ತಿತಿನ್ನುತ್ತದೆ. 


ದುಂಬಿ ಉದ್ದ, ಚಪ್ಪಟೆ, ಹೊಳೆಯುವ ಕಪ್ಪು. ಸೆ ಅಂಗುಲ ಉದ್ದ. ತಲೆ 
ಶರೀರದಿಂದ ನಿರ್ದಿಷ್ಟ. ಅಕ್ಕಿ ಮೂತಿ ಹುಳುಗಳನ್ನು ತಿಂದು ಪರಭಕ್ಷಕ ಕೀಟವಾಗಿ 
ಉಪಕಾರಿಯಾದರೂ ಮೂತಿಹುಳುಗಳಿದ್ದರೂ ಧಾನ್ಯ ತಿನ್ನುವುದರಿಂದ ಇದರ 


ಉಪಕಾರ ಸ್ಮರಿಸತಕ್ಕದ್ದಲ್ಲ (ಗಣನೀಯವಲ್ಲ). 


ಜೀವನ ಚರಿತ್ರೆ ಮತ್ತು ನಡತೆ: ಬೇಸಿಗೆಯಲ್ಲಿ ಹೆಣ್ಣು ದುಂಬಿಗಳು 
ಹುಟ್ಟಿದ ಎರಡು ವಾರಗಳ ನಂತರ ಮೊಟ್ಟೆಗಳನ್ನಿ ಡಲು ಪ್ರಾರಂಭಿಸುತ್ತವೆ. ಉಳಿದ 
ಕಾಲಗಳಲ್ಲಿ ಮೊಟ್ಟೆ ಮುನ್ನಿನಕಾಲ ಬಹಳ ಹೆಚ್ಚು. ಒಂದೇ ಹೆಣ್ಣು 2-14 ತಿಂಗಳು 
ಮೊಟ್ಟೆಗಳನ್ನಿಡುತ್ತಲೇ ಇರಬಹುದು. ಮೊಟ್ಟೆಗಳು ಆಹಾರದಲ್ಲಿ ಅಥವಾ ನೆಲದ ' 
ಬಿರುಕುಗಳಲ್ಲಿ 10-40 ರ ಗುಂಪುಗಳಲ್ಲಿರುತ್ತವೆ. ಒಂದು ಹೆಣ್ಣು 500 ಮೊಟ್ಟೆಗಳ 
ವರೆಗೆ ಇಡುತ್ತದೆ; 1190 ಮೊಟ್ಟೆಗಳನ್ನಿಟ್ಟಿದ್ದು ತಿಳಿದಿದೆ. 


ದಾಸಾ ನು *೬ಟಿಗಳು ಹಾಗೂ ಅವುಗಳ ಹತೋಟಿ 
28 ಸ್ವ 


ಮೊಟ್ಟೆ ಉದ್ದ, ಸಿಗಾರಿನಾಕಾರ, ಬಿಳುಪು 1,5-2 ಮಿಮಿ ೫. ೦-25 ಮಿಮಿ. 
& ೦ 





ಚಿತ್ರ 1-11; ಕ್ಯಾಡೆಲ್‌ (ಟೆಸಿಬ್ರಾಯಿಡಿಸ್‌ ಮೌರಿಟಾನಿಕಸ) 
ಹಿ. ನೊಟ್ಟಿಗಳು 8, ಲಾರ್ವ ಲ, ಕೋಶ ಐ, ಜುಂಬಿ ೫, ಹೊಟ್ಟಿ ಹಿಂದಿನ ಸಂಧಿಗಳು, 


ಗ್ರಬ್‌ ದಪ್ಪ ಸುಲಭವಾಗಿ ಕಾಣುತ್ತದೆ. 4 ಅಂಗುಲ ಉದ್ದ. ಮಾಂಸಲ. ಹೊಟ್ಟೆ 
ತುದಿಯಲ್ಲಿ ಎರಡು ಕಪ್ಪು ಗಟ್ಟಿ ಚಾಚುಗಳಿವೆ. ಮರಾಸಲುಬಿಳುಪು. ತಲೆ. ಎದೆ, 
ಮತ್ತು ಹೊಟ್ಟೆ ತುದಿಯ ಎರಡು ಗಟ್ಟಿ ರಚನೆಗಳು ಕಪ್ಪು, ಗ್ರಬ್‌ ನಿಧಾನವಾಗಿ 
ಬೆಳೆಯುತ್ತ 10-20 ತಿಂಗಳಲ್ಲಿ ಪೂರ್ತಿ ಬೆಳೆಯುತ್ತದೆ. ಆಹಾರವಿಲ್ಲದೆ ಹವಾಗುಣ 
ಪ್ರತಿಕೂಲವಾದರೆ ಗ್ರಬ್‌ ಕಾಲ 3-4 ವರ್ಷಗಳಾಗಬಹುದು. ತನುವಿದ್ದರೆ ಹುಳು 
ಗಳಿಗೆ ಅನುಕೂಲ. 
ಕೋಶ ತಿಂದಿರುವ ಕಾಳಿನೊಳಗೆ ಅಥವಾ ಅಂಟಿಸಿರುವ ಕಾಳುಗಳ ಮಧ್ಯೆ. ಕಾಲ . 
8-12 ದಿನಗಳು. 
ದುಂಬಿ ಮತ್ತು ಗ್ರಬ್‌. ಆಹಾರವಿಲ್ಲದೆ ಬಹಳ ಕಾಲ ಕೈದುಕಿರಬಲ್ಲವು. ಅವು 
ಕಣಜ, ಮರದ ಭಾಗವನ್ನು ಕೊರೆದು. ಒಳಗಿರುತ್ತವೆ. ಹೊಸದಾಗಿ ಧಾನ್ಯವನ್ನು 
ಗಿ ಡ.ಹಿಸಿದಾಗ ಅವು ಹೊರಕ್ಕೆ ಬಂದು ಧಾನ್ಯವನ್ನು ಆಕ್ರಮಿಸುತ್ತವೆ, ಉಗ್ರಾಣ 
(ರೋಗಿ. ಕಿಟಕಿ ಇತ್ಯಾದಿ ಮರಗಳೊಳೆಗೂ, ರೈಲ್ವೆ ಪೆಟ್ಟಗೆಗಳಲ್ಲೂ ಹಡಗಿನೊಳಗೂ 
ಇದ್ದು, ಧಾನ್ಯವನ್ನು ಶೇಖರಿಸಿದಾಗ ಅದಕ್ಕೆ ಬೀಳುತ್ತದೆ. | 


ದಾಸ್ತಾನು ಧಾನ್ಯಗಳ ಕೀಟಗಳು 29 


16. ಹಿಟ್ಟನ ಹುಳುಗಳು: 


1) ಹಳದಿ ಹಿಟ್ಟಿನಹುಳ ಟಿನೆಪ್ರಿಯೊ ಮಾಲಿಟರ್‌ 
ಟಿನಿಬ್ರಿಯೊನಿಡಿ: ಕೋಲಿಯಾಬಖ್ಬರ 
2) ಕಪ್ಪು ಹಿಟ್ಟಿನ ಹುಳ ಟಿಅಬ್‌ಸ್ಕೂರಸ್‌ 


ದಾಸ್ತಾನಿನ ಕೀಟಗಳಲ್ಲೆ ಲ್ಲ, ಹಿಟ್ಟಿನ ಹುಳುಗಳನ್ನು ಸುಲಭವಾಗಿ ಗುರ್ತಿಸ 
ಬಹುದು. ತಂತಿ ಹುಳುಗಳನ್ನು ಹೋಲುತ್ತವೆ. ಬೆಳೆದಾಗ 1-13 ಅಂಗುಲ ಉದ್ದ 
ಯೂರೋಪಿನ ನಿವಾಸಿಗಳು. ಪ್ರಪಂಚದಲ್ಲಿಲ್ಲ ಹರಡಿವೆ. ವಿಜ್ಞಾನಿಗಳಿಗೂ ಸಾಮಾನ್ಯ 
ಪ್ರಜೆಗಳಿಗೂ ಗೊತ್ತಿದೆ, ಪಕ್ಷಿ, ಹಾವು, ಮೀನು, ಕಪ್ಪೆ, ಸಣ್ಣ ಲ ಸಿಗಿ ಆ ಆಹಾರ; 
ಆದರೆ ಧಾನ್ಯ ಮತ್ತು ಕಾಳುಗಳು ಹಿಟ್ಟುಗಳಿಗೆ ಬಿದ್ದು ನಷ್ಟಪಡಿಸುತ್ತವೆ. ಟಿನೆಬ್ರಿಯೊ 
(ಕತ್ತಲು) ಪಂಗಡಕ್ಕೆ ಸೇರಿವೆ, ' ರಾತ್ರಿ ಚಟುವಟಿಕೆ. "ಕತ್ತ ಲು ಜಾಗಗಳಲ್ಲಿ ಸೇರುತ್ತವೆ. 
ಎರಡು ಬಗೆಗಳೂ ಸಾಮಾನ್ಯ ಟಿ ಮೂಲಿಟರ ಹಳದಿ ಹಿಟ್ಟಿನ ಹುಳು: 
ಟಿ ಅಬ್‌ಸ್ಕೂರಸ್‌ ಕಪ್ಪು ಹಿಟ್ಟಿನ ಹುಳು. ಹಳದಿ ಹುಳು ಹೆಚ್ಚು ಸಾಮಾನ್ಯ. ಇದನ್ನು 
ಲಿನ್ನೇ 1958ರ ಲೂ. ಕಪ್ಪು ಹುಳುವನ್ನು ಫೆ . ಬ್ರಿಯಸ್‌ 17೬2 ರಲ್ಲೂ ವರ್ಣಿಸಿದರು. 
ಹಳದ ಹುಳುವನ್ನು ಯೂರೋಪಿಯನ್‌ ಹಿಟ್ಟಿನ ಹುಳುವೆನ್ನುತ್ತಾರೆ. ಯೂರೋಪಿನ 
ಹಲವು ಭಾಗಗಳಲ್ಲಿದೆ. ಕಪ್ಪು ಹುಳುವನ್ನು ಸ ಅಮೇರಿಕನ ಹಟ್ಟಿನ ಹುಳುವೆನ್ನುತ್ತಾರೆ. 
ವೆಇದಲ್ಲು ಇದು ಉತ್ತರ "ಅಮೇರಿಕದ “ವಾ ಸಿ ಎಂದು ಭಾವಿಸಿದ್ದರು. ಬಹುಶಃ 


ಎರಡಕ್ಕೂ ಯೂರೋಪ ಅಥವಾ ಏಷ್ಕ ಮೂಲವಿರಬಹುದು. 


ಮ 


ಈ ಕಿಟಗಳು ಸ್ವಭಾವತಃ ಜಾಢಮಾಲಿಗಳು. ಕೆಡುತ್ತಿರುವ ಧಾನ್ಯ ಅಥವಾ 
ಹಸಿಯಾಗಿದ್ದು, ಕೆಡುತ್ತಿರುವ ಮಿಲ್‌ ಮಾಡಿರುವ ಕಾಳುಗಳ ವಸ್ತುಗಳನ್ನು 
ತಿನ್ನುತ್ತವೆ. ಎರಡರ ನಡತೆಯೂ ಒಂದೇ. ಆಗಾಗ ಒಟ್ಟಾಗಿರುತ್ತವೆ. ಚೀಲಗಳು, 
ದಿನಗಳು, ಕತ್ತಲ ಮೂಲೆಗಳು ಕೋಳಿ ಮನೆ ಇತ್ಯಾದಿಗಳ ಕೆಳಗೆ ಸೇರಿರುತ್ತವೆ; 
ಏಕೆಂದರೆ, ಅಂಥ ಜಾಗಗಳಲ್ಲಿ ತನುವಿದ್ದು ಬೂಪ್ಟೆ ಹಿಡಿಯುತ್ತಿರುವ ವಸ್ತುಗಳು 
ಬಿದ್ದಿರುವುದರಿಂದ, ಉಪ್ಪು, ಮೆಣಸಿನ ಪುಡಿ, ಹೊಗೆಸೊಪ್ಪು, ತವುಡು. ಗರಿ, ಸತ್ತ 
ಕೀಟಗಳು, ರೊಟ್ಟಿ. ಬಿಸ್ಕತ್ತ್‌ಗಳು. ಮಿಭುುಗಳಲ್ಲಿ ಗುಡಿಸಿದ ಕಸ್ತ ಇತ್ಯಾದಿಗಳನ್ನು 
ತಿನ್ನುತ್ತದೆ. ಅಂತೂ ಕೊಳಕು, ಕತ್ತಲೆ ಜಾಗಗಳು is ಸೂಕ್ತ. 

ದುಂಬಿಗಳು ಕಪ್ಪು, ಕ್ವಿ ಅಂಗುಲ ಉದ್ದ. ರೆಕ್ಕೆಗಳು ಚೆನ್ನಾಗಿವೆ. ಗಂಡು 
ಹೆಣ್ಣುಗಳೆರಡೂ ಒಂದೇ ತರಹ. ಜನನಾಂಗಗಳಿಂದ ಪ್ರತ್ಯೇಕಿಸಬಹುದು. ಇವು 
ಟಿನೆಬ್ರಾಯ್ದಿ ಸ್‌ ಮೌಂಟಾನಿಕಸ್‌ನ್ನು ಹೋಲುವುದರಿಂದ ತಪ್ಪಾಗಿ ಭಾವಿಸಬಹುದು. 
ಆದರೆ ಇವುಗಳ ಎದೆಯ ಪಕ್ಕಗಳು ತಲೆ, ಹೊಟ್ಟಿಗೆ ಸೇರಿ ನಿರಂತರವಾಗಿ, : ಎರಡೂ 


30 ದಾಸ್ತಾನು ಕೀಟಿಗಳು ಹಾಗೂ ಅವ್ರೆಗಳ ಹೆತೊ:ಟ 


ಚಪ್ಪಟೆ, ಹೊಳಪು, ಕಪ್ಪು, ಕಪ್ಪುಹುಳು ಮಬ್ಬು: ಸ್ಥಿ ಅಂಗುಲ ಉದ್ದೆ. ಹಳದಿ 
ಹುಳು ಹೊಳಪಿನ ಕಪ್ಪು ಬೂದು ಅಥವಾ ಕಪ್ಪು. 2-3 ತಿಂಗಳು ಮಾತ್ರ 
ಬದುಕಿರುತ್ತವೆ. 





ಚಿತ್ರ 1-12: ಹಳದಿ ಒಟ್ಟನ ಹುಳು (ಟಿನಿಬ್ರಿಯೊ ಮಾಲಿಟಿರ್‌) 
ಹಿ ಜುಂಬು ಇ, ಬಾರ 


ಒಂದು ಹೆಣ್ಣು ಸರಾಸರಿ 275 ಮೊಟ್ಟೆಗಳನ್ನು ಒಂದೊಂದೇ ಅಥವಾ ಗುಂಪ್ರ 
ಗಳೆಲ್ಲಿಡುತ್ತದೆ. ಮೊಟ್ಟೆ ಇಡುವ ಕಾಲ ಸುಮಾರು 3 ತಿಂಗಳು ಇಟ್ಟಾಗ ಅಂಟಾಗಿದ್ದು 
ಆಹಾರದ ಚೂರುಗಳು ಮೆತ್ತಿಕೊಳ್ಳುತ್ತವೆ. ಮೊಟ್ಟೆ ಗೋಳಾಕಾರ, ಪಾರದೀಪಕ್ಕ 
ಹಾಲಿನ ಬಿಳುಪು ಹೊಳಪು, 1,4-1.5 ಮಿಮಿ ಉದ್ದೆ; 0.60-0.66 ಮಿಮಿ 
ಅಗಲ, 7-10 ದಿನಗಳಲ್ಲಿ ಒಡೆಯುತ್ತವೆ. 

ಹುಟ್ಟಿದ ಲಾರ್ವ ಬಿಳುಪು; ಬೆಳೆದ ಮೇಲೆ ಹಳದಿ ಬೂದು; 2.9.5 ಮಿಮಿ 
ಉದ್ದ. ಪೂರ್ತಿ ಬೆಳೆದ ಲಾರ್ವ ತಿ ಅಂಗುಲ ಉದ್ದ. ಪ್ರತಿ ಸಲ ಪೊರೆಬಿಟ್ಟಾಗ 
ಬಿಳುಪು ಆಮೇಲೆ ಹಳದಿ; ಬೂದು; ಕೋಶವಾಗುವ ಮುನ್ನ ಆಹಾರ ವಸ್ತುಗಳಿಂದ 
ಹೊರಕ್ಕೆ ಕೆಲವು ದಿನಗಳಿದ್ದು ಎಲ್ಲೆಲ್ಲೂ ಹರಿದಾಡಿ ಕೊಳಕು ಮಾಡುತ್ತವೆ. ಅನುಕೂಲ - 


ದಾಸ್ತಾನು ಧಾನ್ಯಗಳ ಕೀಟಗಳು 31 


ಸ್ಥಿತಿಗಳಲ್ಲಿ ಲಾರ್ವ 6 ತಿಂಗಳಲ್ಲಿ ಪೂರ್ತಿ ಬೆಳೆಯುತ್ತದೆ. ಪ್ರತಿಕೂಲವಾದರೆ ಒಂದು 
ವರ್ಷ ಅಥವಾ ಇನ್ನೂ ಹೆಚ್ಚು. 
ಕೋಶ ಸ್ಥ ಅಂಗುಲ ಉದ್ದ; , ಅಂಗುಲ ಅಗಲ: ಮೊದಲು ಬಿಳುಪು, 
ಆಮೇಲೆ ಹಳದಿ ಬೂಡು; ಕಾಲೆ ಬೇಸಿಗೆಯಲ್ಲಿ 6 ದಿನಗಳು, ಚಳಿಗಾಲದಲ್ಲಿ 18 
ದಿನಗಳು. 
ಜೀವನ ಚರಿತ್ರೆ 200 ದಿನಗಳು. 629 ದಿನಗಳಾಗಿರುವುದೂ ವರದಿಯಾಗಿದೆ. 
ಈ ಕೀಟಗಳು ಎಲ್ಲ ಹಂತಗಳಿಗೂ ಒಂದು ನುಶಿ ಕ್ಕಾಲೊಗ್ಲಿಫಸ್‌ ಮೈಕೊಫೇಗಸ್‌ 
ಸ್ವಾಭಾವಿಕ ಶತೃ. 


3) ಕಪ್ಪು ಬೂಷ್ಟೆ ದುಂಬಿ ಅಲ್ಲಿಟೋಜಿಯಸರ್ಸ ಪೈಸಿಯರ್ಸ 
ಟಿನೆಬ್ಬಿಯೊನಿಡಿ : ಕೋಲಿಯಾಪ್ಟಿರ 


ಇದು ಕಣಜಗಳ ಕತ್ತಲು ತನುವು ಜಾಗಗಳಲ್ಲೂ, ಚಾಪೆ ಕೆಳಗೂ ಅಲ್ಲಿ ಬಿದ್ದಿ 
ರುವ ಹಿಟ್ಟಿನ ಕಸದಲ್ಲೂ. ಮಿಲ್ಲು ಉಗ್ರಾಣಗಳಲ್ಲಿ ಬಿದ್ದಿರುವ ಹಿಟ್ಟಿನ ಕಸದಲ್ಲೂ 
ಅಥವಾ ಹಾಳಾಗುತ್ತಿರುವ ಧಾನ್ಯ ಮತ್ತು ಅದರಿಂದಾದ “ವಸ್ತುಗಳ ಮೇಲೂ ಇದ್ದು 
ತಿನ್ನುತ್ತಿರುತ್ತದೆ. ಚೆನ್ನಾಗಿರುವ ಧಾನ್ಯಗಳನ್ನು ತಿನ್ನುವುದಿಲ್ಲ. ಹಸಿಯಾದ ಮತ್ತು 


ರಕ್ಷಣೆ ಇಲ್ಲದೆ ಸಂಗ್ರಹಿಸುವ ಧಾನ್ಯಕ್ಕೆ ಬೀಳುತ್ತದೆ. 


ಕೊಳಕಾಗಿರುವ ಉಗ್ರಾಣಗಳಲ್ಲಿ ಅವು 
ಮತ್ತು ಮರಿಗಳು ಬೇಕಾದಷ್ಟಿದ್ದು, ಒಳಕ್ಕೆ ಹೋದ 
ಕೂಡಲೆ ಕಾಣುತ್ತವೆ. ಬಾಂಬೆ, ಬಂಗಾಳ. ಅಸ್ಸಾಂ 
ಕೋಚಿನ್‌,ಕೇರಳ ಇತ್ಯಾದಿ ಪ್ರದೇಶಗಳಲ್ಲಿ ಹೆಚ್ಚು. 
ಅವಿದ್ದ ಕಡೆ ಕಣಜ್ಕ 'ಉಗ್ರಾಣಗಳಲ್ಲಿ ಶುಚಿತ್ವ 
ವಿಲ್ಲವೆ ನ್ನಬಹುದು 
ದುಂಬಿ ಕಪು ಅಥವಾ ಬಹಳ ಕಪ್ಪು 
ಉಮ ದ್‌ ೧ಗೀ್ಶ ಸ 
ಚಿತ್ರ 1-13 ; ಕಪ್ಪು ಬೂಷ್ಟೆ ದುಂಬಿ ಬ್ರಿ Ws MAN ಗೆ ಆಂ 
ಆಲ್ಫಿಟೊಬಿಯಸ ಪೈಸಿಯಸ ದೊಂಬಿ ಖು ರೈನ ನ್ನ ಬಣ್ಣ, ನಡತ 
ಚೆನ್ನಾಗಿ ಹೋಲುತ್ತದೆ. ಆದರೆ ಎದೆಯ ಕುಳಿಗ 
೦ದ ಪ್ರತ್ಯೇಕಿಸಬಹುದು. ಇದರ ಎದೆಯ ಮೇಲೆ ಬಹಳ ಕುಳಿಗಳು ಮತ್ತು ಒರಟು. 
ಇದರ ಸಂಬಂಧಿಯೆ ಎದೆಯೆ ಕುಳಿಗಳು ಸೂಕ್ಷ್ಮ ಮತ್ತು ಅಲ್ಲಲ್ಲೆ ಮಾತ್ರ. ಜೀವನ 
ಚರಿತ್ರೆ ವಿಷಯಗಳು ತಿಳಿದಿಲ್ಲ. ಸಾಮಾನ್ಯವಾಗಿ ಇತರ ಹಿಟ್ಟಿನ ಹುಳುಗಳಂತೆಯೇ 
ಲಾರ್ವಿಗಳು ಹಳದಿ ಬೂದು. 





\ 


32 ದಾಸ್ತಾನು ಕೀಟಗಳು ಹಾಗೂ ಅವುಗಳ ಹತೋಟಿ 


4) ಆಳ್ಫಿಟೋಜಿಯೆಸ*್‌ ಡೈಯ್‌ಸೆರೈನಸ್‌ 
ಟಿನೆಬ್ರಿಯೊನಿಡಿ : ಕೋಲಿಯಾಷ್ಟಿರ 

ಸರ್ವವ್ಯಾಪ್ಟಿ. ತನುವು ಜಾಗಗಳಲ್ಲಿ ಇರುತ್ತದೆ. ಕೆಡುತ್ತಿರುವ ಧಾನ್ಯ, ಕಾಳು 
ಗಳಲ್ಲಿ ವಂಶೋತ್ಪತ್ತಿ ಮಾಡುತ್ತವೆ. ಗಣನೀಯವಲ್ಲದ ಹಿಟ್ಟಿನಹುಳುವೆನ್ನುತ್ತಾರೆ. 
ಚೆನ್ನಾಗಿರುವ ಧಾನ್ಯಕ್ಕೆ ಬೀಳುವುದಿಲ್ಲ. 

ದುಂಬಿ ಕಪ್ಪು ಅಥವಾ ಬಹಳ ಕಪ್ಪುಕೆಂಪು. ಜಾ ಫೊ ಅಂಗುಲ ಉದ್ದ 

ಲಾರ್ವ ಹಳದಿ ಬೂದು. ನಿಜವಾದ ಹಿಟ್ಟಿನ ಹುಳದ (ಟಿ. ನಾಳಿಟರ್‌) ಲಾರ್ವ 
ಗಳನ್ನು ಹೋಲುತ್ತದೆ. ದುಂಬಿಯೂ ಮತ್ತು ಮರಿಯೂ ನಿಜವಾದ ಹಿಟ್ಟಿನ ಹುಳು 
ಮತ್ತು ಮರಿಯನ್ನು ಬಹಳವಾಗಿ ಹೋಲುವುದರಿಂದ ಈ ಹೆಸರು (ಹಿಟ್ಟೆನ ಹುಳು) 
ಬಂದಿದೆ. ` 

17. ಅಲ್ಪಿಟೋಬಿಯಸ್‌ ಲೀನಿಗೇಟಿಸ 

ಟಿನಿಬ್ರಿಯೊನಿಡಿ : ಕೋಲಿಯಾಷ್ಟಿರ 

ದಾಸ್ತಾನು ಮಾಡಿದ ಶೇಂಗಾ ರಾಗಿ, ನವಣೆ ಇತ್ಯಾದಿ ಸಣ್ಣ ಧಾನ್ಯ ಮತ್ತು 
ಮೀನುಗೊಬ್ಬರಗಳಿಗೆ ಬೀಳುತ್ತದೆ. 

1್ಕ8. ನೆಕ್ರೋಬಿಯ ರೂಫೆಪೆಸ್‌ 

ಇದು ದಾಸ್ತಾನು ಶೇಂಗಾಕ್ಕೆ ಬೀಳುವುದು ಗೊತ್ತಾಗಿದೆ. 


ವಂ 


19. ಜೇಡರ ದುಂಬಿಗಳು : 
ುಂಪಿನ ದಾಸ್ತಾನು ದುಂಬಿಗಳು ಆಕಾರದಲ್ಲಿ ಜೇಡರಹುಳುವನ್ನು 


ಸು 


ವೆ ಆಗಾಗ ದಾಸ್ತಾನು ಮಾಡಿದ ಧಾನ್ಯ ಹಾಗೂ ಬಗೆ ಬಗೆ ಬೀಜಗಳಿಗೆ 


[2 
2 


ಗೂನುದುಂಬಿ ಗಿಬ್ಬಿಯಂ ಸಿಲ್ಲುಯ್ದ ಇ ಟೈನಿಡಿ ; ಕೋಲಿಯಾಪ್ಟಿರ 

ದಾಸ್ತಾನಿನ ವಿಶ್ವವ್ಯಾಪಿ ಕೀಟ. ಭಾರತದಲ್ಲಿ ಹರಚಂದ್‌ಸಿಂಗ್‌ ಮೊದಲು 
1921 ರಲ್ಲಿ ಪಾಟಿಯಾಲದಲ್ಲಿ ದಾಸ್ತಾನು ಮಾಡಿದ ಗೋಧಿಯಲ್ಲಿದ್ದದನ್ನು ಗುರ್ತಿಸಿ 
ದರು. ಪಾಟ್ಜದಲ್ಲಿ ೬ಪಿಯಂ (ಅಫೀಮು) ರೊಟ್ಟಿಯ ಹೊರಭಾಗದಲ್ಲಿ ಕೊರೆಯು 
ತ್ನಿದ್ದದ್ದು ಮತ್ತು ಧಾರವಾಡದಲ್ಲಿ ದಾಖಲೆಗಳನ್ನು ನಷ್ಟಪಡಿಸುತ್ತಿದ್ದದ್ದನ್ನು ವರದಿ 
ಮಾಡಿದ್ದಾರೆ. ಅಮೇರಿಕ ಮುಂತಾದ ಪರದೇಶಗಳಲ್ಲಿ ಇದು ನೆಲಸಿಲ್ಲ. ಆರ್ಥಿಕ 
ಪ್ರಾಮುಖ್ಯತೆ ಇಲ್ಲ. ಆದರೂ ಅದು ತಿಂದು ವಂಶೋತ್ಪತ್ತಿ ಮಾಡುವ ಅಹಾರದ 
ಬಗೆಗಳನ್ನು ನೋಡಿದರೆ ಭಾರತದಲ್ಲಿ ಇದು ತೀರ್ವವಾಗಬಹುದು. ಈಜಿಪ್ಪ ಮತ್ತು 
ಪೂರ್ವ ದೇಶಗಳಲ್ಲಿ ಇದು ಸಾಮಾನ್ಯ. ದುಂಬಿಗಳಿಂದ ಬಹುಮಟ್ಟಿಗೆ ನಷ್ಟ, ಅದು 
ಹಿಂಡಿ. ಈಸ್ಟ್‌, ಗೋಧಿ, ಒಣರೊಟ್ಟಿ ಹತ್ತಿ ಬೀಜ, ಪಾಪ್ರಿಕ, ಮೆಣಸಿನಕಾಯಿ 
ಪುಡಿ. ಮೆಣಿಸು, ಸರಿ, ಅರಿಶಿನ, ಶುಂಡಿಗಳನ್ನು ತಿನ್ನುತ್ತದೆ. ರಬ್ಬರ್‌ ಚಾಪೆಗಳನ್ನು 


[2 


ತೆ 


ದಾಸ್ತಾನು ಧಾನ್ಯಗಳ ಕೀಟಿಗಳು 33 


ಕಡಿಯುತ್ತದೆ. ನಿಜವಾಗಿ ಎಲ್ಲ ತರಹ ಒಣಗಿದ ಪ್ರಾಣಿ ಮತ್ತು ಸಸ್ಯಗಳನ್ನು 
ತಿನ್ನುತ್ತದೆ. 

ದುಂಬಿ ಮೊಟ್ಟೆಯಾಕಾರ; ಹಿಂಭಾಗದಲ್ಲಿ ಗೂನು. ಥ್ಹಿ-ತ್ತಿ ಅಂಗುಲ ಉದ್ದ. 
ಇದನ್ನು, ಗೂನುಬೆನ್ನು, ಹೊಳೆಯುವ ಬೂದುಕೆಂಪಿನ ಎಲಿಟ್ರ, ಕುಡಿಮೀಶೆಗಳ 
ಮೇಲೆ ಸೂಕ್ಷ್ಮವಾದ ದಟ್ಟವಾದ ಬಂಗಾರದ ಹಳದಿಯ ಕೂದಲು, ಉದ್ದವಾದ 
ಜೇಡರದಂತ ಕಾಲುಗಳು ಮತ್ತು ಕೆಳ ಬಗ್ಗಿದ ತಲೆ, ಇವುಗಳಿಂದ ಸುಲಭವಾಗಿ ಗುರ್ತಿಸ 
ಬಹುದು.  ಹಾರಲಾರದು ನಿಧಾನವಾಗಿ ಹರಿದಾಡುತ್ತದೆ: ಮೃದುವಾದ, ಗಾಜಿ 
ನಂತ ಭಾಗದ ಮೇಲೆ ಹತ್ತಲಾರದು. 

ಜೀವನ ಚರಿಕ್ರೆ : ಜೀವನ ಚರಿತ್ರೆಯ ವಿಷಯ ತಿಳಿದಿಲ್ಲ. ಮೊಟ್ಟೆಗಳು 
ಅಹಾರ ವಸ್ತುವಿನ ಮೇಲೆ. ಮೊಟ್ಟೆ ಸಣ್ಣ: ಬಿಳುಪು. ಕಾವು ಒಂದು ವಾರ. 





ಚಿತ್ರ 1-14 : ಗೂನು ದುಂಬಿ (ಗಿಬ್ಬಿಯಂ ಸಿಲ್ಲಾಯ್ಡಿ ಸ್‌) 


ಗ್ರಬ್‌ ಬಿಳುಪು: ಬಾಯಿ ಭಾಗಗಳು ಕಪ್ಪುಬೂದು. ಮೈಮೇಲೆ ಸಣ್ಣ, ತೆಳು 
ವಾದ್ಯ ತೆಳುಬೂದು ರೇಷ್ಮೆಯಂತ ಕೂದಲು, ಅವಕ್ಕೆ ಧೂಳು, ಆಹಾರದ ಚೂರು 
ಗಳು ಅಂಟಿಕೊಂಡು ಗ್ರಬ್‌ ಧೂಳಿನ ಬಣ್ಣಕ್ಕೆ ಬಂದಿರುತ್ತದೆ. ತಲೆ ಮತ್ತು ಕುಡಿ 
ಮೀಶೆ ಬಹಳ ಮೋಟು. ಕಾಲುಗೆಳು ಸಹ ಮೋಟು, ತೆಳವು. ಗ್ರಬ್‌ ಗುದಸ್ತವಣ 
ದಿಂದ ಒಂದು ಬಿಳಿ ಗಟ್ಟಿಗೂಡನ್ನು ಮಾಡುತ್ತದೆ. 

ದುಂಬಿಗಳು 3 ವರ್ಷಗಳಿಗಿಂತ ಹೆಚ್ಚುಕಾಲ ಬದುಕುತ್ತವೆ. ಆಹಾರವಿಲ್ಲದೆ 
35-5೪ ದಿನಗಳು ಬದುಕಬಲ್ಲವು. 


34 ದಾಸ್ತಾನು ಕೀಟಗಳು ಹಾಗೂ ಅವುಗಳ ಹತೋಟಿ 


2) ಬಿಳಿ ಗುರ್ತಿನ ಜೇಡರ ದುಂಬಿ ಟೈನರ್‌ ಫುರ್‌ ಟೈನಿಡಿ : ಕೋಲಿಯಾಬ್ಬರ 

ಈ ಗುಂಪಿನ ಆದರ್ಶ ಕೀಟ, , ಅಂಗುಲ ಉದ್ದ. ಕೆಂಪುಬೂದು. ಎಲಿಟ್ರದ 
ಮೇಲೆ 4 ಬಿಳಿ ಗುರ್ತುಗಳು. 

ಗ್ರಬ್‌ ಬಿಳುಪು. ಹೊಗೆಸೊಪ್ಪಿನ ದುಂಬಿ ಉ್ಯಾಸಿಯೊಡೆರ್ಮ ಸರಕಾರ 

ಗ್ರಬ್‌ನ್ನು ತೋರ್ಕೆಯಲ್ಲಿ ಹೋಲುತ್ತದೆ. ತನ್ನ ಆಹಾರದ ವಸ್ತುಗಳಿಂದ ಗುಂಡಾದ 


ಗೂಡನ್ನು ಮಾಡಿಕೊಳ್ಳುತ್ತದೆ. ಸಿಕ್ಕಿದ್ದನ್ನೆಲ್ಲ ತಿನ್ನುತ್ತದೆ. ಹಿಟ್ಟು, ಬೀಜ, 
ಇತ್ಯಾದಿ. ವರ್ಷಕ್ಕೆ ಒಂದು ವಂಶ. 

ವಸಂತ ಕಾಲದಲ್ಲಿ ಮೊಟ್ಟೆಗಳು, ಬೇಸಿಗೆಯಲ್ಲಿ ಬೆಳೆದ ಗ್ರಬ್‌ಗಳು. ಹೇಮಂ 
ುತುವಿನಲ್ಲಿ ಕೋಶ ಮತ್ತು ದುಂಬಿಗಳು. ಅಮೇರಿಕದ ಕೀಟ. ಹಲವು ಬಗೆಗಳು. 
ನರತದಭ್ಲಿ ಕಂಡಿಲ್ಲ. 


ಹೆ 


ಶ್ರ 


ಗೆ 


3) ಕಾರ್ನ್‌ಸ್ಟಾ ಸ್‌ ದುಂಬಿ ಕಾರ್ಫೊಫೈಲಸ್‌ ಡಿಖಿಡಿಯೇಟಿಸ್‌ 
ನಿಟಿಡುಲಿಡಿ : ಕೋಲಿಯಾಖ್ಬರ ಎ 

ಅಮೇರಿಕದ ಮುಸುಕಿನಜೋಳದ ರಸದದುಂಬಿ. ಉಗ್ಬಾಣ ಮಿಲ್ಲುಗಳಲ್ಲಿ 
ಹರಿದಾಡುತ್ತಿರುತ್ತದೆ. ಸಾಧಾರಣವಾಗಿ ಕೊಳೆಯುತ್ತಿರುವ ಹಣ್ಣು, ತರಕಾರಿ 
ಗಳನ್ನು ತಿನ್ನುತ್ತದೆ. ಆಗಾಗ ಬತ್ತ, ಹಾಗೂ ಮುಸುಕಿನಜೋಳಗಳಲ್ಲಿ ಗದ್ದೆ. ಹೊಲ್ಕ 
ಕಣಜಗಳಲ್ಲೂ, ದಾಸ್ತಾನು ಮಾಡಿದ ಧಾನ್ಯ ಮತ್ತು ಹಿಟ್ಟಿನಲ್ಲೂ ಇರುತ್ತದೆ. ಅವು 
ತಿಂದು ನಷ್ಟಪಡಿಸುವುದಕ್ಕಿಂತ ಹೆಚ್ಚಾಗಿ ಅಸಹ್ಯ. ಒಳ್ಳೆಯ ಧಾನ್ಯಗಳಿಗೆ ಜೀಳುವು 
ದಿಲ್ಲ. ಭಾರತದಲ್ಲಿ ಕಂಡಿಲ್ಲ. 

ದುಂಬಿ ಸಣ್ಣ. ಕಪ್ಪು ಬೂದು. ಎಲಿಟ್ಟ do} 
ಹೊಟ್ಟೆ ತುದಿಯನ್ನು ಬಿಟ್ಟು, ಮೋಟು; ಮೊಂಡಾದ ಎಲಿಟ್ಟದಿ 
ಗುರ್ತಿಸಬಹುದು. 

4) ಹಣ್ಣಿನ ದುಂಬಿ ಕಾರ್ಸೊಫೈಲಸ್‌ ಹೆಮಿದ್ಬಿರರ್ಸ 

ನಿಟಿಡುಲಿಡಿ : ಕೋಲಿಯಾಷಪ್ಟಿರ 

ಒಣಹಣ್ಣಿನ ದುಂಬಿ. ಕ್ಯಾಲಿಫೋರ್ನಿಯದಲ್ಲಿ ಅಂಜೂರ ಮತ್ತು ಖರ್ಜೂರಗಳೆ 
ಕೈಗಾರಿಕೆಗೆ ಪೀಡೆಯಾಗಿದೆ. ದುಂಬಿಗಳು ಹಣ್ಣಾಗುತ್ತಿರುವ ಮತ್ತು ಒಣಗುತ್ತಿರುವ 
ಅಂಜೂರ ಮತ್ತು ಖರ್ಜೂರದ ಹಣ್ಣುಗಳನ್ನು ಕೊರೆಯುತ್ತವೆ ಮತ್ತು ಬ್ಯಾಕ್ಟೀರಿಯ, 
ಈಸ್ಟ್‌ ಮತ್ತು ಶಿಲೀಂಧ್ರ ಕಣಗಳನ್ನು ಒಳಕ್ಕೆ ಸೇರಿಸುತ್ತವೆ. ಹಣ್ಣು ಳು ಹುಳಿ 
ಯಾಗಿ ಕಾಡಿಗೆ ಹಿಡಿಯುತ್ತವೆ. ಕ್ಯಾಲಿಫೋರ್ನಿಯ, ಗಲ್ಫ್‌ ಸಂಸ್ಥಾನಗಳು ಮತ 
ಹಲವು ಉಷ್ಣದೇಶಗಳಲ್ಲಿ ಹರಡಿದೆ. ಭಾರತದಲ್ಲಿಲ್ಲ. 


ನ್ಯ 


ದಾಸ್ತಾನು ಧಾನ್ಯಗಳ ಕೀಟಿಗಳು 35 


ದುಂಬಿ ಮರದ ಮೇಲಿರುವ ಅಂಜೂರದ ಹಣ್ಣುಗಳ ತಿರುಳಿನಲ್ಲಿ ಮತ್ತು 
ರಸ್ಕರಿಸಿದ ಕಿತ್ತಳೆ, ದೀಪದ್ರಾಕ್ಷಿ, ಕಲ್ಲಂಗಡಿ ಮುಂತಾದ ಹುಳಿಯಾಗುತ್ತಿರುವ 
ಣ್ಣುಗಳಲ್ಲಿ ಸುಮಾರು 1000 ಮೊಟ್ಟೆಗಳವರೆಗೂ ಇಡುತ್ತದೆ. ಮೊಟ್ಟೆ ಸಣ್ಣ, 
ಳುಪು: 3 ದಿನಗಳಲ್ಲಿ ಒಡೆಯುತ್ತವೆ. ಗ್ರಬ್‌ಗಳು ಬಿಳುಪು. ಕಾಲುಗಳು ಮೋಟು, 
5 ಮತ್ತು ಹಿಂಭಾಗ ಬೂದು: ಒಂದೆರಡು ವಾರಗಳಲ್ಲಿ 3 ಅಂಗುಲ ಉದ್ದ ಬೆಳೆದು 


ಮಣ್ಣಿನೊಳಗೆ ಕೋಶವಾಗುತ್ತವೆ. ಕೋಶದ ಕಾಲ ಒಂದು ವಾರ. ಬೇಸಿಗೆಯಲ್ಲಿ 
ತಿ 3 ವಾರಗಳಿಗೊಂದು ವಂಶ. ದುಂಬಿಗಳು ಚುರುಕು; ಚೆನ್ನಾಗಿ ಹಾರುತ್ತವೆ. 
ಮಾಗುತ್ತಿರುವ ಹಣ್ಣುಗಳನ್ನು ಹುಡುಕುತ್ತವೆ. ಅಂಜೂರದ "ಕಣ್ಣಿನ? ಮೂಲಕ 
ಒಳಕ್ಕೆ ಸೇರುತ್ತವೆ. ಕ್ಲಿ ಅಂಗುಲ ಉದ್ದ. ಅದರ ಅರ್ಧ ಅಗಲ. ಎಲಿಟ್ಟ 
ಮೋಟು. ಹಿಂಭಾಗದ ಮೂರನೆ ಒಂದು ಭಾಗ ತೆರೆದಿರುತ್ತದೆ. ಪ್ರತಿ ಎಲಿಟ್ಟದ 
ತುದಿಯಲ್ಲಿ ಒಂದೊಂದು ಅಂಬರ್‌ ಬೂದು ಚುಕ್ಕೆ. ಬುಡದಲ್ಲೂ, ಪಕ್ಕದಲ್ಲೂ 
ಅಂಥವೇ ಚುಕ್ಕೆಗಳಿವೆ. ಅನುಬಂಧಗಳು ಅಂಬರ ಅಥವಾ ಕೆಂಪು. ಉಳಿದ ಶರೀರ 
ಪ್ಚು. 

- 5) ಅಗಲ ಕೊಂಬುಳ್ಳೆ ಹಿಟ್ಟಿನ ದುಂಬಿ ನೇಥೊಸಿರಸ್‌ ಕಾರ್ನೊಟಸ್‌ 

ಟೆನೆಬ್ರಿಯೋನಿಡಿ : ಕೋಲಿಯುಾಖ್ಬರ 


ಣಿ ಜಟ 6% 


[G8 


dL 


ಗಂಡು ದುಂಬಿಯ ದವಡೆಗಳಿಗೆ ಒಂದು ಜತೆ ಅಗಲವಾದ ದಪ್ಪ ಕೊಂಬು 
ಗಳಂತ ರಚನೆಗಳಿರುವುದರಿಂದ ಈ ಹೆಸರು. ದುಂಬಿ ಕಟ್ಟು ಮಸ್ತು; ಕೆಂಪ್ರಬೂದ್ಕು 
೫ ಅಂಗುಲ ಉದ್ದ. ಉಳಿದ ಹಿಟ್ಟಿನ ದುಂಬಿಗಳನ್ನು ಹೋಲಿದರೂ, ವಿಚಿತ್ರ ದವಡೆ 
ಗಳಿಂದ ಸುಲಭವಾಗಿ ಗುರ್ತಿಸಬಹುದು. ಸರ್ವವ್ಯಾಪ್ತಿ. ಹಲವು ದೇಶಗಳ ಮಿಲ್ಲು 
ಗಳಲ್ಲಿರುತ್ತದೆ. ವಿವಿಧ ಧಾನ್ಯಗಳ ಹಿಟ್ಟಿಗೆ ಬೀಳುತ್ತದೆ. ಒಂದು ವರ್ಷಕ್ಕಿಂತ ಹೆಚ 
ಕಾಲ ಬದುಕಿರುತ್ತದೆ. ಹೆಣ್ಣು 100-200 ಮೊಟ್ಟೆಗಳ ವರೆಗೂ ಇಡುತ್ತದೆ. 

ಮೊಟ್ಟೆಗಳು ಸಣ್ಣ: ಬಿಳುಪು 4-5 ದಿನಗಳಲ್ಲಿ ಒಡೆಯುತ್ತವೆ. ಜೀವನ 
ಚರಿತ್ರೆಯ ಕಾಲ 8 ವಾರಗಳು 


ರಿ 
ಚ 


6) ಕೃಶವಾದ ಕೊಂಬುಳ್ಳ ಹಿಟ್ಟಿನ ದುಂಬಿ ನೇಥೋಸಿರಸ್‌ ಮಾಸ್ಸಿಲ್ಲೋಸಸ್‌ 
ಟಿನೆಬ್ರಿಯೋನಿಡಿ : ಕೋಲಿಯಾಪ್ಪಿರ. 
ಇದು ನೇ ಕಾರ್ನೊಟಸ್‌ ಹತ್ತಿರ ಸಂಬಂಧಿ. ಆಕಾರ ತೋರ್ಕೆಯಲ್ಲಿ ಅದನ್ನು 
ಹೋಲುತ್ತದೆ. 3 ಅಂಗುಲ ಉದ್ದ. ದುಂಬಿಯ ಗಾತ್ರ ಸಣ್ಣ; ಅಲ್ಲದೆ, ದವಡೆಯ 
ಕೊಂಬುಗಳು ಕೃಶ ಮತ್ತು ಒಳಬಾಗಿವೆ. ಈ ವ್ಯತ್ಯಾಸ ಬಿಟ್ಟರೆ ನಡತೆಯಲ್ಲಿ ಎರಡೂ 
ಒಂದೇ; ಅಲ್ಲದೆ, ಅಷ್ಟು ಸಾಮಾನ್ಯವಲ್ಲ. ಅಮೇರಿಕದ ದಕ್ಷಿಣ ರಾಜ್ಯಗಳಲ್ಲಿ ಮಾತ್ರ 
ಇದೆ, 


36 ದಾಸ್ತಾನು ಕೀಟಗಳು ಹಾಗೂ ಅವುಗಳ ಹತೋಟಿ 


ಸೈಸೀಯಸ್‌ ಅಂಗಸ್ಟಸ್‌ ಎಂಬ ಹತ್ತಿರ ಸಂಬಂಧಿ ದುಂಬಿ. ಕ್ಯಾನ್ಲಾಸ್‌, 
ಮಿಸ್ಸೋರಿ, ಐಯೋವಗಳಲ್ಲಿ ಸಂಗ್ರಹಿಸಿದ ಧಾನ್ಯಗಳಿಗೂ, ವಾಷಿಂಗ್‌ ಟನ್‌ನಲ್ಲಿ 
ಮಿಲ್‌ ಮಾಡಿದ ವಸ್ತುಗಳಿಗೂ ಬೀಳುವುದು ಕಂಡಿದೆ. 
7) ಸಣ್ಣ ಕಣ್ಣಿನ ಹಿಟ್ಟನ ದುಂಬಿ ಸ್ಯಾಜೊರಸ್‌ ರ್ಯಾಟ್ಲಬರ್ಗೈ 
ಟೆನೆಬ್ರಿಯೊನಿಡಿ : ಕೋಲಿಯಾಖ್ಟಿರ 
ಹಿಟ್ಟಿನ ದುಂಬಿಗಳಲ್ಲೆಲ್ಲ ಇದು ಅತ್ಯಂತ ಸಣ್ಣ. ಅಮೇರಿಕದಲ್ಲಿ ಧಾನ್ಯ 


ಮತ್ತು ಅದರ ವಸ್ತುಗಳಿಗೆ ಬೀಳುತ್ತದೆ. ಚಪ್ಪಟೆ. ಹೊಳಪು. ಕೆಂಪು ಬೂದು. ಸ್ವಲ್ಪ 


ಚತುರಸ್ರ. ಸೈ ಅಂಗುಲ ಉದ್ದ. ಪ್ರಪಂಚದಲ್ಲೆಲ್ಲ ಇದೆ. ಹಿಟ್ಟಿನಲ್ಲಿದ್ದು. ವಂಶೋ 
ತ್ತಿ ಮಾಡಿದರೂ ಆಗಾಗ, ಕೂಡಿಟ್ಟ ಧಾನ್ಯಗಳಲ್ಲೂ ಇರುತ್ತದೆ. ಹಿಟ್ಟಿನ ಮಿಲ್ಲು 


ಇದರ ಹತ್ತಿರ ಸಂಬಂಧಿ ಸ್ಯಾ, ಡಿಪ್ರೆಸ್ಪರಸ್ಸ ತೋರ್ಕೆ ಹಾಗೆ ನಡತೆಗಳಲ್ಲಿ 
ಒಂದೇ, ಸಾಮಾನ್ಯವಲ್ಲ. 

8) ಸೈಯಾಮೀಸ್‌ ಧಾನ್ಯದ ದುಂಬಿ ರೋಫೊಕ್ಕಟೆರಿಸ್‌ ಪುಸ್‌ 

ಟೆನಿಬ್ರಿಯೊನಿಡಿ : ಕೋಲಿಯಾಷ್ಟಿರ 

ಮೊದಲು ಅಮೇರಿಕದಲ್ಲಿ 1893ರಲ್ಲಿ ಚಿಕಾಗೋದಲ್ಲಿ ಏರ್ಪಡಿಸಿದ್ದ ಪ್ರಪಂಚದ 
ಕೊಲಂಬಿಯೆ ಪ್ರದರ್ಶನದಲ್ಲಿ ಅಕ್ಕಿ ಮತ್ತು ಇತರ ಕಾಳುಗಳ ಮೇಲೆ ಕಂಡಿತು. 
ಸಯಾಂದಿಂದ ಬಂದಿದ್ದ ವಸ್ತುಗಳಲ್ಲಿ ಇದ್ದುದರಿಂದ, ಆ ಹೆಸರು. 1834 ರಲ್ಲಿ ಮೆ 
ಗಾಸ್ಕರಿನಿಂದ, ಕ್ಲುಗ್‌ ಅದನ್ನು ವರ್ಣಿಸಿದರು. ಉಷ್ಣವಲಯದಲ್ಲಿ ಹರಡಿದೆ.ಅಮೇರಿಕದ 
ದಕ್ಷಿಣದ ರಾಜ್ಯಗಳಲ್ಲಿ ಮಾತ್ರ ಇದೆ. ಕಾಳುಗಳು ಮತ್ತು ಅವುಗಳಿಂದಾದ 
ವಸ್ತುಗಳನ್ನು ತಿನ್ನುತ್ತದೆ. 

ದುಂಬಿ ಚಪ್ಪಟೆ, ಕೆಂಪು ಬೂದು. 4 ಅಂಗುಲಕ್ಕಿಂತ ಕಡಮೆ ಉದ್ದ. ಎದೆ 
ಅಂಚು ಮತ್ತು ಎಲಿಟ್ಟಗಳ ಅಂಚು ಚಪ್ಪಟೆ ವೈಶಿಷ್ಟ್ಯ. 

9) ಮೆಕ್ಸಿಕೊ ದೇಶದ ಧಾನ್ಯದ ದುಂಬಿ ಸರಾಕ್ಸೊನೋಥ ಕರ್‌ 

ಟೆನಿಬ್ಬಿಯೋನಿಡಿ ; ಕೋಲಿಯಾಖ್ಟಿರ 

1893 ರ ಪ್ರವಂಚದ ಕೊಲಂಬಿಯನ್‌ ಪ್ರದರ್ಶನದಲ್ಲಿ ಚಿಟ್ಟೆಂಡನ್‌ ಇದನ್ನು 
ಧಾನ್ಯದ ಮೇಲೆ ಕಂಡರು. 1575 ರಲ್ಲಿ ರೈಟ್ಟರ್‌ ವರ್ಣಿಸಿದರು. ಮೆಕ್ಸಿಕೊ, 
ಗೌಟಿಮಾಲ, ಜರ್ಮನಿ ಮತ್ತು ಅಮೇರಿಕಗಳಿಂದ ವರದಿಯಾಗಿದೆ. ಧಾನ್ಯ, ವಸ್ತು 


ಗಳಿಂದಾದ ವಸ್ತುಗಳನ್ನುತಿನ್ನುತ್ತದೆ. ಬೂದುದುಂಬಿ. ಹೊಳಪ್ಪ. ನೈ ಅಂಗುಲ ಉದ್ದ. 


ದಾಸ್ತಾನು ಧಾನ್ಯಗಳ ಕೀಟಿಗಳು 37 


10) ಕೂದಲುಳ್ಳ ಬೂಷ್ಟೆ ದುಂಬಿ ಟ್ರೈಫಿಯೆ ಸೈರ್ಕೊರಿಯ 
ಟೆನಿಬ್ರಿಯೊನಿಡಿ : 'ಕೋಲಿಯಾ ಪ್ಪಿರ 
ಈ ದುಂಬಿ ಅಮೇರಿಕದ ಹೊಲಗಳಲ್ಲಿ ಮುಸುಕಿನಜೋಳದ ತೆನೆಯಲ್ಲಿರುತ್ತದೆ. 
ತೆರೆದ ತೆನೆಗಳಲ್ಲಿ ಕೆಡುತ್ತಿರುವ ಕಾಳುಗಳಿಂದ ಆಕರ್ಷಿಸಲ್ಪಡುತ್ತದೆ. ಕೊಯ್ಲಾಗಿ ತೆನೆ 
ಗಳಿಂದ ಕಾಳನ್ನು ಬಿಡಿಸುವಾಗ ಇವು ವಿಶೇಷವಾಗಿ ಕಾಣುತ್ತವೆ. ಅಪರೂಪವಾಗಿ 
ಕೆಲವು ಒಳ್ಳೆ ಯ. ಕಾಳುಗಳನ್ನು ಸ್ವಲ್ಪ ತಿಂದಂತೆ ಕಾಣುತ್ತದೆ. 
ದುಂಬಿ ಸರ್ವ ಸಮದರ್ಶಿ; ಮನೆ, ಉಗ್ರಾಣ, ಕಣಜ ಮಿಲ್ಲು ಇತ್ಯಾದಿ, ಧಾನ್ಯ 
ಸಂಗ್ರಹಿಸುವ ಕಡೆಗಳಲ್ಲಿರುತ್ತದೆ, 
ದುಂಬಿ ಸಣ್ಣ: ಬೂದು; ಸ, ಅಂಗುಲ ಉದ್ದ; ಮೈತುಂಬ ಕೂದಲು 
ಸಾಮಾನ್ಯ ಆ ಆಕಾರದಲ್ಲಿ ಗಂದಿಗೆ ವಸ್ತುಗಳ ದುಂಬಿಯನ್ನು ಹೋಲುತ್ತದೆ; ಅದರೆ: 
ಸ್ವಲ್ಪ ಸಣ್ಣ. ಕುಡಿಮೀಶೆ ಗದೆಯಾಕಾರ. ಹಲ್ಬುಗಳಿಲ್ಲ. 
11) ಎರಡು ಪಟ್ಟಿ ಬೂಷ್ಟೆ ದುಂಜಿ ಆಲ್‌ಫಿಟೊಫೇಗಸ್‌ ಬೈಫೇಸಿಯೇಟರ್ಸ 
ಟೆನಿಬ್ರಿಯೋನಿಡಿ : ಕೋಲಿಯಾಖ್ಟಿರ 


ದುಂಬಿ ಸುಂದರ; ಉದ್ದ: ಗೋಳಾಕಾರ. | ಅಂಗುಲಕ್ಕಿಂತ ಸ್ವಲ್ಪ ಕಡಮೆ 
ಉದ್ದ. ಕೆಂಪುಬೂದು. ಎಲಿಟ್ರದ ಮೇಲೆ ಅಡ್ಡವಾಗಿ ಎರಡು ಅಗಲವಾದ ಕಪ್ಪು 
ಪಟ್ಟಿಗಳು ಇದರ ವೈ ೈಶಿಷ್ಟ್ಯ. ಲಂಚದ ಹಲವು ಭಾಗಗಳಲ್ಲಿದೆ. ಸಾಮಾನ್ಯವಾಗಿ 
ಬೂಷ್ಟೆ. ಶಿಲೀಂಧ್ರಗಳನ್ನು ತಿನ್ನುತ್ತದೆ. ತಿರಸ್ಕರಿಸಿದ ಧಾನ್ಯ ; ಾಸ್ಯದಿದಾದ 
ವಸ್ತು ಗಳು ಕೊಳೆಯುತ್ತಿರುವ ತರಕಾರಿ ಸಸ್ಯ ವಸ್ತು ಗಳ ಜೆ ನಾಢಮಾಲಿ. ಲು ಉಗ್ರಾಣ 
ಗಳಲ್ಲಿ, ವ್ಯರ್ಥವಾದ ಆಹಾರ ರಾಶಿ ಬಿದ್ದಿರುವ ಗವ "ಠಾರ್ವಗಳು 
ಹಸಿಜೋಳದ ಹಿಟ್ಟು ಮತ್ತು ಕೆಟ್ಟ ಕಾಳುಗಳಲ್ಲಿ ಬೆಳೆಯುತ್ತವೆ... ಆಗಾಗ ಹಡಗು 
ಗಳಲ್ಲಿ ಧಾನ್ಯ ತುಂಬಿರುವ ಕಡೆಯೂ ಇರುತ್ತದೆ. 


ಪ್ರಪ 
ಮು 
Ke 


20) ಬತ್ತದ ಹೂಜಿ ಸಿಟೊಟ್ರೋಗ ಸೀರಿಯರೆಲ್ಲ ಗೆಲೆಕಿಯಾಡಿ : ಲೆಪಿಡಾ ಎಫ್ಟಿರ 

ಇದನ್ನು ಸ ಸಿ ಸಾಮಾನ್ಯವಾಗಿ ಆಂಗೋವ್‌ಮಾಯ್‌ ಧಾನ್ಯದ ಪತಂಗವೆನ್ನುತ್ತಾರೆ. 
1736ರಲ್ಲೇ ಇದು ಫ್ರಾನ್ಸಿನ ಆಂಗೋವ್‌ ಮಾಯ್‌ ಪ್ರಾಂತದಲ್ಲಿ ಪೀಡೆಯಾಗಿದ್ದದ್ದು 
ಗೊತ್ತಾಗಿದೆ. ಅಮೇರಿಕದಲ್ಲಿ ಇದನ್ನು "ಫ್ಲೈವೀವಿಲ್‌' ಎನು ತ್ತಾರೆ. ಯುರೋಪಿ 
ನಿಂದ ಬಂದ ವಲಸೆಗಾರರು ಗೋಧಿಯ ಜತೆಯಲ್ಲಿ ಇದನ್ನು ತಂದಿರಬೇಕು. ಕರ್ನಲ್‌ 
ಲ್ಯಾಂಡನ್‌ ಕಾರ್ಟರ್‌ ಪ್ರಕಾರ. 1728 ರಲ್ಲೇ ಉತ್ತರ ಕ್ಯಾರೊಲಿನದಲ್ಲಿ ಇದರಿಂದ 
ನಷ್ಟ ಪ್ರಾರಂಭಿಸಿತು. 1789ರವರೆಗೂ ಇದನ್ನು ವರ್ಣಿಸಿ ವೈಜ್ಞಾನಿಕ ಹೆಸರನ್ನು 
ಕೊಟ್ಟಿರಲಿಲ್ಲ. ಬಂಗಾಳದಲ್ಲಿ ಇದನ್ನು "ಸುರ್ವಿ” ಎನ್ನುತ್ತಾರೆ. ಪ್ರಪಂಚದಲ್ಲೆಲ್ಲ 


ಸ್‌ 


38 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟಿ 


ಇದೆ. ಮಿಲ್‌. ಮಾಡದಿರುವ ಬತ್ತ, ಜೋಳ್ಕ ಗೋಧಿ, ಮುಸುಕಿನಜೋಳಗಳ 
ತೀವ್ರ ಶತ್ಛ- ಆರ್ಥಿಕೆ ಪ್ರಾಮುಖ್ಯತೆಯಲ್ಲಿ ಇದು ಅಕ್ಕಿ ಮೂತಿಹುಳು ಸೈೆಟಃಫಿಲಸ್‌ 
ಒರೈಜಿಗೆ ಎರಡನೆಯದು. ಬತ್ತ, ಗೋಧಿ, ಜೋಳ, ಮುಸುಕಿನಜೆ ೇಳಗಳನ್ನು ಹೊರ 
ಗಡೆ ರಾಶಿ ಹಾಕಿದ್ದಾಗ ಅಥವಾ ಕಣಜಗಳಲ್ಲಿ ಈ ಧಾನ್ಯಗಳು ಪೂರ್ತಿ ಇಲ್ಲದಿದ್ದಾಗ 
ಪತಂಗಗಳು (ಹೂಜಿ) ತುಂಬಿರುತ್ತವೆ. ವಿಶೇಷ ನಷ್ಟ. ಚೀಲ, ಗಳಿಗೆ, ಕಡಿಕೆ,ಒಡೆಗಳಲ್ಲಿ 
ಸಂಗ್ರಹಿಸಿದ ಧಾನ್ಯದ ಮೇಲ್ಪದರದಲ್ಲಿ ಈ ಕೀಟದಿಂದ ಬಹಳ ನಷ್ಟ. 

ಹೊಲಗದ್ದೆಗಳಲ್ಲಿ ತೆನೆಯ ಕಾಳುಗಳು ಹಾಲು ತುಂಬುತ್ತಿರುವಾಗ ಪೀಡೆಯ 
ಪ್ರಾರಂಭ. ಹೊಜಿಗಳು ಹಾರಿಹೋಗಿ ಆ ತೆನೆಗಳಲ್ಲಿ ಮೊಟ್ಟೆ ಗಳನ್ನಿಡುವುದರಿಂದ 
ಆವು ಹೆಚ್ಚುತ್ತಲೇ ಇರುತ್ತವೆ, ಕೊಯ್ದಾಗಿ, ಕಣಮಾಡಿ. ಧಾನ್ಯವನ್ನು ದಾಸ್ತಾನು 
ಮಾಡುವವರೆಗೂ ಹೂಜಿಗಳಿಂದ ಆಕ್ರಮಣ ಹೆಚ್ಚುತ್ತದೆ. ಅವು ಧಾನ್ಯದ ಕೆಳ 
ಪದರಗಳಿಗೆ ಹೋಗಲಾರವು. ಆದ್ದರಿಂದ ಕೀಟ ಮೇಲ್ಭಾಗದಲ್ಲೇ ಹೆಚ್ಚು. 
ಕೊಯ್ಲನ್ನು ತಡಮಾಡಬಾರದು. 

ಹೂಜಿ ಕಣಜಗಳಲ್ಲಿ ವಂಶೋತ್ಪತ್ತಿ ಮಾಡುತ್ತದೆ. ಲಾರ್ವಗಳಿಂದ ನಷ್ಟ. 
ಹುಳುಬಿದ್ದ` ಹೊಸದರಲ್ಲಿ ನಷ್ಟ ಗೊತ್ತಾಗುವುದಿಲ್ಲ, ಏಕೆಂದರೆ, ಕಾಳನ್ನು ಕೊರೆದು 
ಹೊಕ್ಕ ಲಾರ್ವ ಬಹು ಸಣ್ಣ; ಬರಿಗಣ್ಣಿಗೆ ಕಾಣಿಸುವುದಿಲ್ಲ. ಅಷ್ಟೇ ಅಲ್ಲದೆ, ಹುಳು 
ಒಳಹೊಕ್ಕೆಮೇಲೆ ಹಿಂತಿರುಗಿ ತಾನು ಕೊರೆದ ರಂಧ್ರವನ್ನು ರೇಷ್ಮೆ ಬಲೆಯನ್ನು 
ಸ್ರವಿಸಿ ಮುಚ್ಚುವುದರಿಂದ ರಂಧ್ರವೂ ಕಾಣಿಸುವುದಿಲ್ಲ. ಒಳಕ್ಕೆ ಸೇರಿದ ಹುಳು 
ತಿರುಳನ್ನೇ ತಿಂದು ಟೊಳ್ಳುಮಾಡಿ ಹೊರಪೊರೆಯನ್ನು ಬಿಟ್ಟಿರುತ್ತದೆ. ಯಾರಿಗೂ 
ಗೊತ್ತೇ ಆಗುವುದಿಲ್ಲ. ಹೂಜಿಗಳು ವಿಶೇಷವಾಗಿ ಒಟ್ಟಾಗಿ ಕಂಡಾಗ, ಕಾಳುಗಳ 
ಮೇಲೆ ಗುಂಡು ರಂಧ್ರಗಳು ಕಂಡಾಗ ಮತ್ತು ಕೆಲವು ವೇಳೆ ಕಣಜದಲ್ಲಿ ಧಾನ್ಯ ಬಿಸಿ 
ಯಾದಾಗ, ಹುಳು ಬಿದ್ದಿರುವುದು ಗೊತ್ತಾಗುತ್ತದೆ. ಟೊಳ್ಳಾದ ಕಾಳುಗಳೊಳಗೆ 
ಹುಳುಗಳ ಹಿಕ್ಕೆ ಮತ್ತು ಬಲೆ ತುಂಬಿರುತ್ತದೆ. ಲಾರ್ವ ಪೂರ್ತಿ ಬೆಳೆಯುವವರೆಗೂ 
ಗೂಡು ರಂಧ್ರವನ್ನು ಮಾಡುವುದಿಲ್ಲ. ಹೂಜಿ ರಂದ್ರದ ಟೋಪಿ ಪೊರೆಯನ್ನು ತಳ್ಳಿ 
ಹೊರಕ್ಕೆ ಬಂದಾಗ ಹೊರ ರಂಧ್ರ ಕಾಣಿಸುತ್ತದೆ. 

ಈ ಕೀಟದಿಂದ ವಿವಿಧ ಧಾನ್ಯಗಳಿಗಾಗುವ ನಷ್ಟದ ಅಂದಾಜು ಕಷ್ಟ; ಅಂತೂ 
ಶೇಕಡಾ 10 ಕ್ಕಿಂತ ಹೆಚ್ಚಾಗಬಹುದು. ಹುಳುಕೊರೆದ 1000 ಕಾಳುಗಳ ತೂಕ 
ಶೇಕಡಾ 30 ರಷ್ಟು ಕೆಡಮೆಯಾಗಿತ್ತು. ಕಾಳಿನ ಗಾತ್ರ ಹುಳು ತಿಂದ ತಿರುಳಿನ 
ಪ್ರಮಾಣವನ್ನ ನುಸರಿಸಿ ವ್ಯತ್ಯಾಸವಾಗುತ್ತದೆ. 

ಕಣಜದಲ್ಲಿ ಆಹಾರ ಧಾನ್ಯಗಳಿರುವವರೆಗೂ ಕೀಟ ವಂಶೋತ್ಪತ್ತಿ ಮಾಡಿ 
ಹೆಚ್ಚುತ್ತಲೇ ಇರುತ್ತವೆ. ಇದು ಹಲವು ವರ್ಷಗಳವರೆಗೆ ಇರಬಹುದು. ಕಣಜ 


ದಾಸ್ತಾನು ಧಾನ್ಯಗಳ ಕೀಟಗಳು 39 


ಗಳು ಹೊಲಗದ್ದೆಗಳ ಹತ್ತಿರವಿದ್ದರೆ ಹೂಜಿಗಳು ಬಲಿಯುತ್ತಿರುವ ತೆನೆಕಾಳುಗಳಿಂದ 
ಆಕರ್ಷಿಸಲ್ಪಟ್ಟು, ಹಾರಿಹೋಗಿ, ತೆನೆಗಳಲ್ಲಿ ಮೊಟ್ಟೆಗಳನ್ನಿಡುತ್ತವೆ. ಕಣಜದಲ್ಲಂತೂ 
ಅನೇಕ ಹೂಜಿಗಳು ಉಳಿದು, ವರ್ಷವೆಲ್ಲ ಹೆಚ್ಚುತ್ತಲೇ ಇರುತ್ತವೆ. ಪೀಡೆ ಸಂಖ್ಯೆ, 
ಹವಾಗುಣ, ಕೊಯ್ಲಿನಕಾಲ, ಕಾಳುಗಳ ತನುವುಗಳನ್ನು ಅವಲಂಬಿಸುತ್ತದೆ; ಆದರೂ 
ಉಷ್ಣಾಂಶ ಮುಖ್ಯ. 
ಜೀವನ ಚರಿತ್ರೆ : ಪತಂಗ (ಹೂಜಿ) ಸಣ್ಣ. ರೆಕ್ಕೆಗಳ ಅಡ್ಡಗಲ 3 ಅಂಗುಲ, 
ಬಫ್‌ ಅಥವಾ ಹಳದಿ ಬೂದು; ಸ್ಕಾಟಿನ ಹೊಳಪು. ರೆಕ್ಕೆಗಳು ಕಿರಿದು ಚೂಪ್ರ; 
ಅಂಚುಗಳಲ್ಲಿ ಅಗಲವಾಗಿ ಕೂದಲು. ಇದು ದಾಸ್ತಾನಿನ, ಇತರ ಪತಂಗಗಳಿಂದ 
ವ್ಯತ್ಕಾಸ, 





ಚಿತ್ರ 1-15 ; ಬತ್ತದ ಹೂಜಿ ಸೈಟೊಟ್ರೋಗ ಸಿರಿಯಲೆಲ್ಲ 


ಹೆಣ್ಣು ಪತಂಗ 120-400 ಮೊಟ್ಟೆಗಳ ವರೆಗೂ ಇಡಬಲ್ಲದು. ಕಣಜ, 
ಮೆದೆಗಳ ಬಳ್ಳಿ ಕಳಪೆ ಧಾನ್ಯಗಳು ಬಿದ್ದಿರುವ ಕಡೆ, ಕುಳಿ. ಬಿರುಕು, ರಂಧ್ರ ಅಥವಾ 
ಕಾಳುಗಳ ಮೇಲೆ, ರಂಧ್ರಗಳಲ್ಲಿ ಮೊಟ್ಟೆ ಗಳಿರುತ್ತ ವೆ, ಆಸ್ಟ್ರೇಲಿಯಾದಲ್ಲಿ ಧಾನ್ಯ ತೆನೆ 
ಗಳಲ್ಲಿದ್ದಾಗಲೇ ಕಾಳುಗಳ ಬುಡದಲ್ಲಿ ಮೊಟ್ಟೆ ಗಳದ್ದ ಡುವುದು ತಿಳಿದಿದೆ. 

ಮೊಟ್ಟೆಗಳು ಮೊದಲು ಬಿಳುಪು: ಆಮೇಲಿ ಕಂಪು ` ಗೋಳಾಕಾರ: 0,5 ಮಿಮಿ 
ಉದ್ದ: ಎರಡು ಕಡೆಯೂ ಗುಂಡು, ಕಾವು ಓಂದು ವಾರ. 

ಸಣ್ಣ ಹುಳು ಹರಿದಾಡಿ ಕಾಳನ್ನು ಕೊರೆಯುತ್ತದೆ. ತಿರುಳನ್ನು ತಿಂದು ಬೆಳೆ 
ಯುತ್ತದೆ. ಪೂರ್ತಿ ಬೆಳೆದ ಹುಳು 5,0 ಮಿಮಿ ಉದ್ದ; ಬಿಳುಪು: ತಲೆ ಹಳದಿ. 
ಅದಕ್ಕೆ 6 ನಿಜವಾದ ಕಾಲುಗಳು; 4 ಜತೆ ಹುಸಿಕಾಲುಗಳು. ಕಾಳಿನಲ್ಲಿ ಹೊರ ದಾರಿ 


40 ` ದಾಸ್ತಾನು ಕೀಟಗಳು ಹಾಗೂ ಅವುಗಳ ಹತೋಟ 


ಯನ್ನು ಮಾಡಿ ರಂಧ್ರದ ಮೇಲೆ ಪೊರೆಯಂತ ಟೋಪಿಯನ್ನು ಬಿಟ್ಟಿರುತ್ತದೆ. ಹುಳು 
ವಿನ ಕಾಲ 2.3 ವಾರಗಳು. ಗೋಧಿ, ಬತ್ತ, ಜೋಳದ ಕಾಳಿನೊಳಗೆ ಒಂದೊಂದೇ 
ಹುಳು: ಮುಸುಕಿನಜೋಳದ ಕಾಳಿನೊಳಗೆ ಒಂದಕ್ಕಿಂತ ಹೆಚ್ಚು. 


ಕೋಶ ಕಾಳಿನೊಳಗೆ, ಒಂದು ರೇಷ್ಮೆಗೂಡಿನಲ್ಲಿ: ಕೆಂಪ್ರಬೂದು. ಕಾಲ ಒಂದು 
ವಾರ. | ಪತಂಗ ಹೊರ ರಂಧ್ರದ ಟೋಪಿಯನ್ನು ತಳ್ಳಿ ಹೊರಕ್ಕೆ ಬರುತ್ತದೆ. 

ಜೀವನ ಚರಿತ್ರೆ 5 ಮರಗಳು. ವರ್ಷದಲ್ಲಿ 3-4 ಸಂತತಿಗಳು. ಕೆಲವು 
ವೇಳೆ 8 ವಂಶಗಳೂ ಗೊತ್ತಾಗಿವೆ. 

ಸ್ವಾಭಾವಿಕ ಶತೃಗಳು  ಟೀರೊಮ್ಯಾಲಸ್‌ ಗೆಲೆಕಿಯ ಕಣಜ್ಯ 
ಸೆಡಿಕ್ಕುಲಾಯ್ದಿ ಸ್‌ ಪೆಂಟ್ರಿಕೋಸಸ್‌, 

ಪರಭಕ್ಷಕನುಶಿಗಳು ಈ ಕೀಟದ ಶತೃಗಳು; ಆದರೆ, ಕೀಟ ಬಹಳ ನಷ್ಟಪಡಿಸುವ 
ವರೆಗೂ ಇವು ಹೆಚ್ಚು ಹೆಚ್ಚುವುದಿಲ್ಲ. ಆದ್ದರಿಂದ ಅವುಗಳಿಂದ ಅಷ್ಟು ಪ್ರಯೋಜನ 
ಕಂಡಿಲ್ಲ. 


21) ಅಕ್ಕಿ ಪತಂಗ ಕಾರ್ಸ್ಟೆರ ಕೆಫಲೋನಿಕ ಪೈರಾಲಿಡಿ ನ ಲೆಪಿಡಾಪ್ಟಿರ 

ಅಕ್ಕಿ ಪತಂಗ ಎಲ್ಲೆಲ್ಲೂ ಹರಡಿದೆ; ವಿಶ್ವವ್ಯಾಪಿ, ಭಾರತ, ಬರ್ಮ ಮತ್ತು 
ಸಿಲೋನ್‌ಗಳಲ್ಲಿದೆ. ಇದೊಂದು ದಾಸ್ತುನು ಮಾಡಿದ ಅಕ್ಕಿ, ಶೇಂಗಾ, ಒಣಹಣ್ಣು 
ಗಳು, ಕೋಕೊ, ಬಿಸ್ಕತ್ತು, ಹಿಂಡಿಗಳು, ಚಾಕಲೆಟ್‌, ಫ್ಲಾಕ್ಸ್‌ ಬೀಜಗಳು ಸೋಜಿ, 
ಆಟ್ಟ ಇತ್ಯಾದಿಗಳ ಶತೃ. ಮಿಲ್‌ ಮಾಡಿದ ನುಚ್ಚು, ಹಿಟ್ಟುಗಳಲ್ಲಿ 
ಹೆಚ್ಚಾದರೂ ಇಡಿ ಕಾಳುಗಳನ್ನು ಕಡಿಯಬಲ್ಲದು. ಧಾನ್ಯಗಳಲ್ಲೇ ಪ್ರಧಾನವಾದರೂ 
ದ್ವಿದಳ ಕಾಳುಗಳಲ್ಲೂ ಜೀವಿಸುತ್ತದೆ. ತೊಗರಿಬೇಳೆ, ಗೋಧಿ, ಎಳ್ಳು, 
ಅಕ್ಕಿ ಉದ್ದು, ರಾಗಿ, ಗೋಧಿ ತವಡು, ಅಲಸಂದಿ, ಜೋಳಗಳಲ್ಲಿ ವಂಶೋತ್ಪತ್ತಿ 
ಮಾಡಿ ಬೆಳೆಯಬಲ್ಲದು. ಅಕ್ಕಿಗೇ ಬಹಳ ನಷ್ಟ. 


ಜೀವನ ಚರಿಕ್ರೆ : ಪತಂಗ ಮುಸುಕುನರೆ; ನಿಶಾಚರ; ಹೆಗಲು ಗೋಡೆಗಳ 
ಮೇಲೆ, ಧಾನ್ಯಗಳ ಮೇಲೆ ನಿಶ್ಚಲವಾಗಿ ಕುಳಿತಿರುತ್ತದೆ; ಕುಳಿತಿರುವ ಕಡೆ, ಪರಿಸರಕ್ಕೆ 
ಹೊಂದಿಕೊಂಡಿರುತ್ತದೆ; " ಬಚ್ಚಿಟ್ಟುಕೊಳ್ಳುವುದಿಲ್ಲ: ದೀಪಕ್ಕೆ ಆಕರ್ಷಿಸುವುದಿಲ್ಲ. 
ರೆಕ್ಕೆಗಳ ಅಡ್ಡಗಲ $-3 ಅಂಗುಲ. ಹೆಣ್ಣು ಗಂಡಿಗಿಂತ ಉದ್ದ, ದಪ್ಪ. ಪತಂಗ 
ಗಳು 2-10 ದಿನಗಳು ಬದುಕಿರುತ್ತವೆ. ಹೆಣ್ಣು ಹೆಚ್ಚುಕಾಲ, 5-8 ದಿನಗಳು, 
ಗಂಡು 4.1 ದಿನಗಳು ಬದುಕಿರುತ್ತವೆ. ಕೋಶಗಳಿಂದ ಬಂದ ದಿನವೇ ಗಂಡು 
ಹೆಣ್ಣು ಒಂದುಗೂಡಿ. ಹೆಣ್ಣು ಮೊಟ್ಟೆಗಳನ್ನಿಡಲು ಪ್ರಾರಂಭಿಸುತ್ತದೆ. ನಾಲ್ಕು ದಿನಗಳು 


ಇಸ್ತಾನು ಧ್ಯಾನಗಳ ಕೀಟಗಳು 41 
'ಅಾಶ್ಯಿಭೊಕ್ತನ ಚೀಲ, ಗೋಡೆಕಾಳು ಎಲ್ಲಾದರೂ ಸರಿ. ಮೊಟ್ಟೆಗಳನ್ನಿಡುತ್ತಿರು 
ತ್ತವೆ. 'ಒಂದು ಹೆಣ್ಣು 90-358 ರವರೆಗೆ ಸರಾಸರಿ 206, ಮೊಟ್ಟೆಗಳನ್ನಿಡಬಲ್ಲದು. 

ಮೊಟ್ಟೆ ಸಣ್ಣ, ಬಿಳುಪು, ಗೋಳಾಕಾರ. 0.5-0.6 0.3-0.35 ಮಿವಿ 
ಅಳತೆ, ಒಂದು ಕಡೆ ಗುಂಡು, ಕಾವು ೬-6 ದಿನಗಳು. 





ಚಿತ್ರ 1-16 : ಅಕ್ಕಿಸತಂಗ ಕಾರ್ಸೈರ ಕೆಫಲೋನಿಕೆ 


]. ಮೊಟ್ಟಿ 2. ಕ್ಯಾಟಿಂ್‌ ಪಿಲ್‌ 3. ಕೋಶ 4. ಪತಂಗ್ಮ 

ಮೊಟ್ಟೆಯಿಂದ ಬಂದ ಲಾರ್ವ ಕೆನೆಬಿಳುಪು. ತಲೆ ಅಗಲ. ಹಳದಿ ತ್ಯಾ ಧಾನ್ಯ. 
ಮುನ್ನೆದೆ ನಿರ್ದಿಷ್ಟ. ಎಲ್ಲೆಲ್ಲೂ ಹರಿದಾಡಿ ಕಾಳಿನ ಚೂರನ್ನು ತಿನ್ನುತ್ತದೆ. ಬೆಳೆದ 
ಹಾಗೆ ಇಡಿ ಕಾಳನ್ನು ತಿನ್ನುತ್ತದೆ. ಕಾಳನ್ನು ಕೊರೆದು ಒಳತಿರುಳನ್ನು ತಿಂದು 
ಹೊರಕ್ಕೆ ಕಾಣದಂತೆ ರೇಷ್ಮೆಯ ಗಟ್ಟಿಯಾದ ಹೊರೆಯನ್ನು ಹೆಣೆದುಕೊಳ್ಳುತ್ತದೆ. 
ಬೆಳೆದ ಹುಳು ಕಾಳುಗಳ ಮೇಲೆ ಕಟ್ಟಿರುವ ಬಹಳ ಗಟ್ಟಿ ಯಾದ ಬಲೆವಾದ ರೇಷ್ಮೆ 
ಗೂಡುಗಳಲ್ಲಿರುತ್ತದೆ. ಹುಳು ಬಿದ್ದ ನುಚ್ಚು, ಹಿಟ್ಟು. ಕಾಳುಗಳ ಮೇಲೆ ಆ ಆ ಗೂಡ್‌ 
ಗಳು ದಟ್ಟವಾದ ಮೆತ್ತೆ ಯಾಗಿರುತ್ತದೆ. ಕಾಳನ್ನು ಬಿಡಿಸುವುದು ಕಷ್ಟ. 8 ಸಲ 
ಪೊರೆಬಿಟ್ಟು 35-52 ದಿನಗಳಲ್ಲಿ ಪೂರ್ತಿ ಬೆಳೆಯುತ್ತದೆ. ಬೆಳೆದ ಹುಳು 13.0_16.0 
ಮಿಮಿ ಉದ್ದ; ವರ್ತುಳ. ಮಾಸಲು ಬಣ್ಣ; ತಲೆ ಕೆಂಪು. 


42 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟಿ 
ಕೋಶ ರೇಷ್ಮೆ ಗೂಡಿನೊಳಗೆ; ಗೋಳಾಕಾರ; ಕೆಂಪುಬ್ಬೂದ್ಯೂಿ ಟ್ಟ ಯಿ 
ಮಿಮಿ ಉದ್ದ; 1,5 ಮಿಮಿ ಅಗಲ; ಕಾಲ 9-12 ದಿನಗಳು. ದಂ ಎ 


(ಇದು ಮೆಡಿಟರೇನಿಯನ್‌ ಹಿಟ್ಟಿನ ಪತಂಗ ಎಳೆಸ್ತಿಯ ಕ್ಯೂಸಿಯೆಲ್ಲ 
ಹೋಲುತ್ತದೆ. ಅಕ್ಕಿ, ಅಕ್ಕಿಹಿಟ್ಟುಗಳಲ್ಲಿರುತ್ತದೆ. ) 





22. ಒಣ ಹಣ್ಣಿನ ಪೆಕಂಗೆ ಎಫೆಸ್ತಿಯ ಕಾಟಿಲ್ಲ (ಕ್ಕಾಡ್ರ ಕಾಟಿಲ್ಲ) 
ಪೈರಾಲಿಡಿ : ಲೆಪಿಡಾಪ್ಟಿರ 

ಇದನ್ನು ಬಾದಾಮಿ ಪತಂಗ, ಓಣಕರಾಂಟ್‌ ಪತಂಗ ಅಂಜೂರದ ಪತಂಗ 
ವೆನ್ನುತ್ತಾರೆ. ದಕ್ಷಿಣ ಭಾರತದಲ್ಲಿ ಸಾಮಾನ್ಯ. ತಮಿಳುನಾಡಿನಲ್ಲಿ "ಅರಸಿಪೊಜು 
ಬಾಲುಹುಳು?ವೆನ್ನುತ್ತಾರೆ. ಪ್ರಪಂಚದ ಹಲವು ದೇಶಗಳಲ್ಲಿ ಒಣಕರಾಂಟ್‌, ರೈಸಿನ್‌ 
(ದೀಪದ್ರಾಕ್ಷಿಗಳು), ಬಾದಾಮಿ, ಸೇಬು, ಖರ್ಜೂರ, ಅಂಜೂರ, ವಾಲ್‌ನಟ್‌, 
ಪಿಸ್ತಾಬೀಜ ಇತ್ಯಾದಿ ಒಣಹಣ್ಣುಗಳಿಗೆ ಬೀಳುತ್ತದೆ. ಚಾಕೊಲೇಟ್‌, ಕೋಕೋ 
ಬೀಜ, ಹುಣಸೆಬೀಜ. ಅರಗು (ಬಂಗಾಳದಲ್ಲಿ), ಹಾಲಿನಪುಡಿ, ಒಣಗಿಸಿದ ಮಾವಿನ 
ಹಣ್ಣಿನರಸ, ಬೆಳ್ಳುಳ್ಳಿ ಗಡ್ಡೆ, ಏಪ್ಪಿಕಾಟ್‌ ಬೀಜ, ಅಮೇರಿಕದಲ್ಲಿ ಒಣತರಕಾರಿ 
ಇತ್ಯಾದಿಗಳಿಗೆ ಬೀಳುವುದನ್ನು ವಪರದಿಮಾಡಿದ್ದಾರೆ. | ಧಾನ್ಯಗಳ ಮೇಲೆ ಇದರ 
ಪ್ರಾಮುಖ್ಯತೆ ಅಷ್ಟಿಲ್ಲದೆಂದಿದ್ದರು. ಇತ್ತೀಚೆಗೆ ಗೋಧಿ, ಅಕ್ಕಿ ಮುಂತಾದ ಮುಖ್ಯ 
ವಾದ ಕಾಳುಗಳು ಮತ್ತು ಅವುಗಳಿಂದಾದ ಓಟ್ಟು, ಇತರ ವಸ್ತುಗಳಿಗೂ ಶೀವ್ರವಾಗಿ 
ಬೀಳುವುದನ್ನು ಕಂಡಿದೆ. 

ಇದರ ಲಾರ್ವಗಳು ಸಕೆಟೊವ್ಯೂನ ಳ್ಯಾನಿಜೆರ ಎಂಬ ಸಸ್ಯಹೇನುಗಳನ್ನು ತಿನ್ನು 
ವುದನ್ನು 1900 ರಲ್ಲಿ ಜೆಂಟ್‌ನರ್‌ ಗುರ್ತಿಸಿದ್ದರು. ಉಪ್ಣದೇಶಗಳಲ್ಲಿ ಈ ಕೀಟ 
ಟ 


ಮುಖ್ಯವಾಗಿ, ಬಹುಮಟ್ಟಿಗೆ ದಾಸ್ತಾನಿನ ಶತ್ಳವಾದರೂ ಏಷ್ಯಮೈನರಿನಲ್ಲಿ. ತೋ 
ಗಳಲ್ಲಿ ಗಿಡಗಳ ಮೇಲಿರುವ ಅಂಜೂರಗಳಭಲ್ಲೂ. ಈಜಿಪ್ಟ್‌ ದ ತೋಟಗಳಲ್ಲಿ ಖರ್ಜೂರದ 


ಮೇಲೂ ಇದ್ದು ಬದುಕಿರುತ್ತದೆ. 


ಜೀವನ ಚರಿತ್ರೆ: ಪ 
ಪಟ್ಟಿಗಳಿವೆ. - ರೆಕ್ಕೆಗಳು ಮೈಸು ಫ್ರಿ 
ಇಳಿಜಾರಾಗಿರುತ್ತದೆ. ರೆಕ್ಕೆಗಳ ಅಡ್ಡಗಲ ಒಂದಂಗುಲಕ್ಕಿಂತಲೂ ಕಡಮೆ. ಸಣ್ಣ. 
ಅಸ್ಪಷ್ಟ. ಹೆಣ್ಣು, ಮನಸ್ಸಿಗೆ ಬಂದಂತೆ ಮೊಟ್ಟೆಗಳನ್ನು ಕಣಜದಲ್ಲಿ, ಬಿರುಕು, ರಂಧ್ರ 
ಆಹಾರ ಧಾನ್ಯಗಳ ಮೇಲೆ ಇಡುತ್ತದೆ. ಒಂದು ಪತಂಗ 250 ಮೊಟ್ಟೆಗಳ ವರೆಗೂ 
ಇಡುತ್ತದೆ. 


ತಂಗ ನರೆಬಣ್ಣ. ಮೇಲಿನ ರೆಕ್ಕೆಗಳ ಮೇಲೆ ಅಡ್ಡ 
3 ಸ 


€ 
[oS 
ತ 
| 
ದು 
ಗ 
ಸ್ಸ 
ದ 
ತೆ 
[ನ 
ತ್ರಿ 
ಲ್‌ 
[eS 
a 
ke 
4 


ಪ 


೨೫ 


ಕ 


ದಾಸ್ತಾನು ಧಾನ್ಯಗಳ ಕೀಟಗಳು 43 


ಮೊಟ್ಟೆ ಸಣ್ಣ, ಬಿಳುಪು. ಕಾವು 3 ದಿನಗಳು. 
ಸಣ್ಣ ಲಾರ್ವಗಳು ರೇಷ್ಮೆಯನ್ನು ವಿಶೇಷವಾಗಿ ಸ್ರವಿಸಿ, ಆಹಾರದ ಚೂರು 
ಅಥವಾ ಕಾಳುಗಳನ್ನು ಸೇರಿಸಿ ಸಣ್ಣ ಕೊಳವೆಗಳನ್ನು ಹೆಣೆದು, ಅವುಗಳೊಳಗಿದ್ದು 
ಬೆಳೆಯುತ್ತವೆ. ಬೆಳೆದ ಹುಳು ಸ$3-; ಅಂಗುಲ ಉದ್ದ; ಬಿಳುಪು, ಪಾಟಲ ಛಾಯೆ. 
ಇದರ ವಿಶಿಷ್ಟವಾದ ಬಣ್ಣ ಮತ್ತು ಆಹಾರದ ಚೂರುಗಳಿಂದ ಕೊಳವೆಗಳನ್ನು ಹೆಣೆ 
ಯುವ ನಡತೆಗಳಿಂದ ಈ ಕೀಟವನ್ನು ಗುರ್ತಿಸಬಹುದು. ಮಿಲ್ಲುಗಳಲ್ಲಿ ಹಿಟ್ಟಿಗೆ 
ಬಿದ್ದಾಗ, ರೇಷ್ಮೆ ಕೊಳವೆಗಳು ವಿಶೇಷವಾಗಿದ್ದು, ಯಂತ್ರಕ್ಕೆ ಅಡಚಣೆಯಾಗಿ, 
ಅದನ್ನು ಬಿಚ್ಚಿ ಸರಿಪಡಿಸಬೇಕಾಗುತ್ತದೆ. ಲಾರ್ವ ಸ್ವಲ್ಪ ಬೂದು; ಸೂಕ್ಷ್ಮವಾದ 
ಕಪ್ಪು ಚುಕ್ಕೆಗಳ ಪಟ್ಟಿಗಳಿವೆ; 40-50 ದಿನಗಳಲ್ಲಿ ಪೂರ್ತಿ ಬೆಳೆಯುತ್ತದೆ. 
ಕೋಶ, ರೇಷ್ಮೆ ಗೂಡಿನೊಳಗೆ. ಕಾಲ 12 ದಿನಗಳು. 
ಜೀವನ ಚರಿತ್ರೆ 2 ತಿಂಗಳು: ವರ್ಷದಲ್ಲಿ 5-6 ವಂಶಗಳು. 
ಸ್ವಾಭಾವಿಕ ಶತೃಗಳು : ಲಾರ್ವ ಮೇಲೆ ಪರೋಸಜೀವಿ ಕಣಜಗಳು- 
ನೆಮರೈರ್ಬಾ ಕ್ಯಾನೆಸೆನ್ಸ್‌ ಮೈಕ್ರೊ ಬ್ರೇಕಾನ್‌ ಹೆಬಟರ್‌, ನ್ಮೆ ಬ್ರೆನಿಕಾರ್ಥಿರ್ಸ, ಟ್ರಿಕೊ 
ಗ್ರಾಮ ಮೈನ್ಯೂಟರ್ಮ ( ಮೊಟ್ಟೆಗಳ ಮೇಲೆ), ಪೆಡಿಕ್ಕುಲಾಯ್ದಿಸ್‌ ವೆಂಟ್ರಿಕೋಸಸ್‌ 
_ ಪರಭಕ್ಷಕ ನುಶಿಗಳು ಹುಳುಗಳನ್ನು ಆಕ್ರಮಿಸುತ್ತವೆ. 
(ಈ ಕೀಟ ನಡತೆಯಲ್ಲಿ ಇದರ ಸಂಬಂಧಿ ಎ, ಕ್ಯೂನಿಯೆಲ್ಲ ಹೋಲುತ್ತದೆ.) 
23. ಮೆಡಿಟರೇನಿಯನ್‌ ಹಿಟ್ಟಿನ ಪತಂಗೆ ಎನೆಸ್ಟಿಯ ಕ್ಯೂಸಿಯೆಲ್ಲ 
ಪೈರಾಲಿಡಿ : ಲೆಪಿಡಾಪ್ಟಿರ 
ಹಿಂದೆ ಹಿಟ್ಟಿನ ಗಿರಣಿಗಳಲ್ಲಿ ಇದರ ಕಾಟ ಬಹಳವಾಗಿತ್ತು. 1879ರಲ್ಲಿ ಜಿಲ್ಲರ್‌ 
ಇದನ್ನು ವರ್ಣಿಸಿದರು. 1877ರ ವರೆಗೂ ಇದು ಗಣನೀಯವಾಗಿರಲಿಲ್ಲ. ಆಗ 
ಜರ್ಮನಿಯಲ್ಲಿ ಇದರ ಪತಂಗ ಮಿಲ್ಲುಗಳಲ್ಲಿ ಕಂಡಾಗ ಪ್ರಾಮುಖ್ಯವಾಯಿತು. 
1809ರಲ್ಲಿ ಉತ್ತರ ಅಮೇರಿಕ, ಕೆನಡ ದೇಶಗಳಲ್ಲಿ ಕಂಡಿತು. 1892ರಲ್ಲಿ ಅಮೇರಿಕ 
ದಲ್ಲಿ, ಕ್ಯಾಲಿಫೋರ್ನಿಯದಲ್ಲಿ ಮೊದಲು ಕಂಡಿತು. ಈಗ ಪ್ರಪಂಚದಲ್ಲೆಲ್ಲ ಇದೆ. 
ಲಾರ್ವಗಳು ಎಲ್ಲೆಲ್ಲೂ ರೇಷ್ಮೆ ಕೊಳವೆಗಳನ್ನು ವಿಶೇಷವಾಗಿ ಹೆಣೆದು, ಮಿಲ್ಲುಗಳಲ್ಲಿ 
ಯಂತ್ರಗಳು ಚೆಲಿಸದಂತಾಗಿ, ಅವನ್ನು ಸರಿಮಾಡಬೇಕಾಗುತ್ತದೆ. ಈಗ ಧೂಪಕ ಶ್ರಮ 
ದಿಂದ ಅದು ಇದ್ದ ಮಿಲ್ಲುಗಳಲ್ಲಿ ಕೀಟವನ್ನು ಹತೋಟಿಗೊಳಿಸಿ ತೊಂದರೆ ಇಲ್ಲದಂತೆ 
ಮಾಡಿದ್ದಾರೆ. 
ಜೀವನ ಚರಿತ್ರೆ; ಪತಂಗದ ರೆಕ್ಕೆಗಳ ಅಡ್ಡಗಲ ಸುಮಾರು ಒಂದಂಗುಲ, 
` ಕೆಳರೆಕ್ಕೆಗಳು ಮಾಸಲು ಬಿಳುಪು. ಮುಂದಿನ ರೆಕ್ಕೆಗಳು ಮಬ್ಬುನರೆ; ಕಪ್ಪು ಅಡ್ಡ 
ಅಲೆಗೆರೆಗಳಿವೆ. ಕುಳಿತಾಗ ತಲೆಬಾಲಗಳು ಎತ್ತಿರುತ್ತವೆ. ಇದು ವೈಶಿಷ್ಟ್ಯ. 


44 ದಾಸ್ತಾನು ಕೀಟಗಳು ಹಾಗೂ ಅವುಗಳ ಹತೋಟಿ 


ಹೆಣ್ಣು ಹಿಟ್ಟು ಮತ್ತು ಇತರ ಮಿಲ್‌ ಮಾಡಿದ ವಸ್ತುಗಳಲ್ಲಿ ಮೊಟ್ಟೆಗಳನ್ನಿಡು 
ತ್ತದೆ. 3-6 ದಿನಗಳಲ್ಲಿ ಮೊಟ್ಟಿಗಳೊಡೆದು ಲಾರ್ವಗಳು ಬರುತ್ತವೆ. 





ಚಿತ್ರ 1-17: ಮೆಡಿಟರೀನಿಯನ್‌ ಒಟ್ಟನ ಪಶಂಗ ಎಫೆಸ್ಟಿಯೆ ಕ್ಯೂನಿಯಲ್ಲ 


| ಬೆಳೆದ ಲಾರ್ವ ಕ್ವಿ ಅಂಗುಲ ಉದ್ದ, ಬಿಳುಪು ಅಥವಾ ಪಾಟಲ, ಮೈಮೇಲೆ 
ಕೆಲವು ಕಪ್ಪು ಗುರ್ತುಗಳು. ಹಿಟ್ಟೇ ಅಲ್ಲದೆ ಗೋಧಿಕಾಳು, ತವಡು ಮುಸುಕಿನ 
ಜೋಳ ಹಾಗು ಇತರ ಕಾಳುಗಳು ಹಾಗೂ ಜೇನುಗೂಡಿನಲ್ಲಿ ಸಂಗ್ರಹಿಸಿದ ಪರಾಗ 
ಗಳನ್ನು ತಿನ್ನುತ್ತದೆ. ಲಾರ್ವಗಳು ಆಹಾರದ ಮೇಲೆ ಕೊಳವೆಗಳನ್ನು ಕೂಡಲೆ ಕಟ್ಟು 
ತ್ತವೆ. ಇದರಿಂದ ಅತ್ಯಂತ ಹೆಚ್ಚು ತೊಂದರೆ. 

ಕೋಶ ರೇಷ್ಮೆ ಗೂಡುಗಳಲ್ಲಿ. ಕಾಲ 8-12 ದಿನಗಳು. 

ಜೀವನ ಚರಿತ್ರೆಯ ಕಾಲ 9-10 ವಾರಗಳು. 

(ಎಫೆಸ್ಟ್ರಿಯ ಪಂಗಡದ ಇನ್ನೂ ಮೂರು ಬಗೆಗಳು ಆಗಾಗ ಧಾನ್ಯ, ಕಾಳು 
ಗಳಿಗೆ ಅಪರೂಪವಾಗಿ ಬೀಳುತ್ತವೆ. ಅಮೇರಿಕದಲ್ಲಿ ಅವು ಅಷ್ಟು ಪ್ರಾಮುಖ್ಯವಲ್ಲ. 
ಅವುಗಳೆಂದರೆ, ಎ. ಎಲ್ಯೂಟಿಲ್ಲ ಎ. ಫಿಗುಲಿಯೆಲ್ಲ, ಎ. ಕಾಟಿಲ್ಲ ಇವೆಲ್ಲ ಮೆಡಿಟರೇನಿ 
ಯನ್‌ ಹಿಟ್ಟಿನ ಪತಂಗವನ್ನು ಆಕಾರ, ನಡತೆಯಲ್ಲಿ ಬಹಳವಾಗಿ ಹೋಲುವುದರಿಂದ 
ಅದನ್ನು ತಪ್ಪಾಗಿ ತಿಳಿಯುತ್ತಾರೆ). 

24. ಇಂಡಿಯನ್‌ ಮೀಲ್‌ ಪತಂಗೆ ಪ್ಲೋಡಿಯ ಇಂಟರ್‌ ಪಂಕ್ಚೆ ಲ್ಲ 

ಪೈರಾಲಿಡಿ : ಲೆಪಿಡಾಪ್ಟಿರ ` 

ಇದು ಹಲವು ಬಗೆ ಆಹಾರವಸ್ತುಗಳ ಮತ್ತು ಧಾನ್ಯಗಳ ತೊಂದರೆ ಪತಂಗ 
ಸಿಕ್ಕಿದ ಧಾನ್ಯಗಳಿಗೆ ಕೇಳುವುದರಿಂದ ವಿಶ್ವವ್ಯಾಪಿ. ಪ್ರಾಚ್ಯ ದೇಶದ ನಿವಾಸಿ. 
ಹ್ಯೊಬ್ನರಿ” (827ರಲ್ಲಿ ವರ್ಣಿಸಿದರು. ಪಚ್‌, ಮುಸುಕಿನಜೋಳ ಹಿಟ್ಟ ನಲ್ಲಿ ಕಂಡಿದ್ದ 


ದಾಸ್ತಾನು ಧಾನ್ಯಗಳ ಕೀಟಿಗಳು 45 


ರಿಂದ,, ಇದನ್ನು ಇಂಡಿಯನ” ಮೀಲ್‌ ಪತಂಗವೆಂದು ಕರೆದರು. ಅಂಗಡಿಯಿಂದ 
ತಂದ ಸಾಮಾನುಗಳ ಜತೆಗೇ ಬಂದು ಮನೆಗಳಲ್ಲಿ ಸೇರುತ್ತವೆ. ಬಟ್ಟೆ ಪತಂಗಕ್ಕೆ 
ತಪ್ಪಾಗಿ ಇದನ್ನು ತಿಳಿದುಕೊಳುತ್ತಾರೆ. ನುಚ್ಚು, ದಪ್ಪ ಹಿಟ್ಟಿಗೆ ಬೀಳುವುದೇ ಹೆಚ್ಚು. 
ಇಡಿ ಕಾಳಿಗೆ ಬಿದ್ದಾಗ ಲಾರ್ವ ಮೊಳಕೆ ಭಾಗಕ್ಕೆ ಮೊದಲು ಸೇರಿ, ಕೆರೆದು, ಹಿಡಿತ 
ವನ್ನು ಹೊಂದಿ, ಉಳಿದ ಭಾಗವನ್ನು ತಿನ್ನುತ್ತದೆ. ಆಗಾಗ ತೀವ್ರವಾಗುತ್ತವೆ. 
ಮುಸುಕಿನಜೋಳದ ತೆನೆಗಳಲ್ಲಿ ಸುಲಭವಾಗಿ ಹೆಚ್ಚಿ ಹೊಲದ ಸುತ್ತ, ಸಿಕ್ಕಿದ ಧಾನ್ಯ 
ಗಳನ್ನೆಲ್ಲ ತಿನ್ನುತ್ತವೆ. ಅಲ್ಲಿಂದ ಕಣಜಗಳಿಗೆ ಇತ್ಯಾದಿಗಳಲ್ಲಿ ಸಂಗ್ರಹಿಸಿದ ಜೋಳಕ್ಕೆ 

ಧಾನ್ಯಗಳಿಗೆ ಹಾರಿ, ಹರಡುತ್ತವೆ. " 
ಜೀವನ ಚರಿತೆ ; ಪತಂಗದ ರೆಕ್ಕೆಗಳ ಅಡ್ಡಗಲ ಕ್ಲಿ ಅಂಗುಲ. ಸುಂದರ 
ವಾದ ಗುರ್ತುಗಳಿವೆ. ಮುಂದಿನ ರೆಕ್ಕೆಗಳು ವಿಶಿಷ್ಟ ಗುರ್ತುಗಳಿಂದ ಇದನ್ನು ಉಳಿದ 
ದಾಸ್ತಾನು ಪತಂಗಗಳಿಂದ ಬೇರ್ಪಡಿಸಬಹುದು. ಅವು ಕೆಂಪುಬೂದು. ಬುಡದ ಕಡೆ 
ನರೆ ಬಿಳುಪು. ಹೊರಗಿನ ಮೂರನೆ ಎರಡು ಭಾಗದಲ್ಲಿ ತಾಮ್ರವರ್ಣ: ಒಳಗಡೆ, 
ಶರೀರದ ಕಡೆ ಬಿಳುಪು. ನರೆ ಕುಳಿತಾಗ ರೆಕ್ಕೆಗಳು ಶರೀರದ ಮಧ್ಯಕ್ಕೆ ಸೇರುತ್ತವೆ. ಕುಡಿ 
ನೀಶೆ ಅವುಗಳ ಮೇಲಿರುತ್ತವೆ. ಪಾಲ್ಸ್‌ ತಲೆಯ ಮುಂದೆ ಮೂತಿಯಂತೆ ಚಾಚಿದೆ. 
ಹೆಣ್ಣು ಪತಂಗ 30 ರಿಂದ 350 ಮೊಟ್ಟೆಗಳವರೆಗೂ ಒಂದೊಂದೇ ಅಥವಾ 


ಣಾ 


ಗುಂಪುಗಳಲ್ಲಿ ರಾತ್ರಿ ಹೊತ್ತು ಆಹಾರದ ವಸ್ತುಗಳ ಮೇಲಿಡುತ್ತದೆ. ಸಾಮಾನ್ಯವಾಗಿ. 


ಸ್ವಭಾವತಃ ಒರಟು ಭಾಗದ ಮೇಲೆ ಇಡುತ್ತದೆ. ಪತಂಗಗಳು 2-25 ದಿನಗಳಿರುತ್ತವೆ. 


ಮೊಟ್ಟೆ ಸಣ್ಣ; ಗೋಳಾಕಾರ; ನರೆ ಬಳುಪು. ಹೊರಭಾಗ ಕಣಗೂಡಿದ 


ರಚನೆ. ಕಾವು 2-1/ ದಿನಗಳು. 
ಹೊಸದಾಗಿ ಹುಟ್ಟಿದ ಲಾರ್ವ 2 ಮಿಮಿ ಉದ್ದ; ಪಾರದರ್ಶಕ; ಅಸ್ಪಷ್ಟ. 
ಹುಟ್ಟಿದ ಕೆಲವು ಗಂಟೆಗಳಲ್ಲೇ ತಿನ್ನಲು ಪ್ರಾರಂಭಿಸಿ ವಿವಿಧ ಆಹಾರ ವಸ್ತುಗಳನ್ನು 
ಅನುಸರಿಸಿ ಹೊಂದಿಕೊಳ್ಳುತ್ತದೆ. ದ್ವೀಪದ್ರಾಕ್ಷಿ. ಏಪ್ರಿಕಾಟ್‌ಗಳ ಮೇಲೆ. ಹೊರ 
ಗಡೆ ಸುಕ್ಕುಗಳಲ್ಲಿ ಸೇರಿ, ಹೊರ ಪೊರೆಯನ್ನು ಮಾತ್ರ ತಿನ್ನುತ್ತವೆ. ಉಳಿದ ವಸ್ತುಗಳ 
ೀಲೆ ಹಿಕ್ಕೆ ಆಹಾರದ ಚೂರುಗಳನ್ನು ಸೇರಿಸಿ ರೇಷ್ಮೆಯಿಂದ ಹೆಣೆದು ಗೂಡು 
ಗಳನ್ನು ಮಾಡಿಕೊಂಡು ಒಳಗಿದ್ದು ತಿನ್ನುತ್ತವೆ. ಒಂದೊಂದು ಹುಳುವು, ಹಲವು 
ಗೂಡುಗಳನ್ನು ಮಾಡಬಹುದು. ತೀವ್ರವಾಗಿದ್ದಾಗ, ಆಹಾರದ ಮೇಲೆ ಪೂರ್ತಿಯಾಗಿ 
ರೇಷ್ಮೆ ಹಾಳೆಗಳನ್ನೇ ಹೆಣೆದಿದ್ದು ರಾಶಿ ಹಾಗೂ ಚೀಲಗಳಲ್ಲಿನ ಧಾನ್ಯ ವಸ್ತುಗಳನ್ನು 
ಮುಚ್ಚಿರುತ್ತದೆ. ಕೀಟ ಹೊರ ಭಾಗವನ್ನು ಮಾತ್ರ ಶಿನ್ನುತ್ತದೆ. ಲಾರ್ವ 30-35 
ದಿನಗಳಲ್ಲಿ ಪೂರ್ತಿ ಬೆಳೆಯುತ್ತದೆ. ಬೆಳೆದ ಲಾರ್ವ ಕ್ವಿ ಅಂಗುಲ ಉದ್ದ. ಬಣ್ಣದಲ್ಲಿ 
ವ್ಯತ್ಯಾಸ- ಬಿಳುಪು, ಹಳದಿ, ಹಸುರು, ಪಾಟಲ ಛಾಯೆ. ತಿಂದ ಆಹಾರವನ್ನು ಬಣ್ಣ 
ಅವಲಂಬಿಸುತ್ತದೆ. ಮೈಮೇಲೆ ಸೂಕ್ಷ್ಮವಾದ ಕೂದಲು, ಚರ್ಮ. ಕಣರಚನೆ. 


46 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟಿ 


ಠೃ 


೪) 


ಬ್ಲ ಬಗೆ ಧಾನ್ಯ. ಹಿಟ್ಟು, ಸೋಯಾಬೀನ್‌, ಒಣ ಹಣ್ಣುಗಳು, ಬೀಜಗಳು. ಬೇರು 
ತ್ತ ಕೀಟಗಳು, ಹಾಲಿನಪುಡಿ, ಪೊರೆಯುರ್ಚು, ಪರಾಗ ಇತ್ಯಾದಿಗಳನ್ನೆಲ್ಲ 





ಜಾ 
( 


ಚಿತ್ರ 1-18 : ಇಂಡಿಯನ್‌ ಮೀಲ್‌ ಮಾಢ್‌- ಪ್ಲೋಡಿಯ ಇಂಟರ್‌ ಸಂಕ್ಚೆಲ್ಲ 
ಹಿ. ಸತಂಗ (ಕುಳಿತಿರುವಂತೆ) ». ಪತಂಗ (ರೆಕ್ಕೆ ಹರಡಿದೆ) 0. ಕ್ಯಾಟಿರ್‌ ಪಿಲ್ಲರ್‌ 
D ಹುಳದ ಎರಡು ಸಂಧಿಗಳು ಓ. ಕೋಶ 


ಜೆಳೆದ ಲಾರ್ವ ಕೈಗೆ ಸಿಕ್ಕಿದ ಬಿರುಕುಗಳಲ್ಲಿ ಗೂಡನ್ನು ಮಾಡಿ, ಕೋಶವಾಗು 
ತ್ತದೆ. ಅಪರೂಪವಾಗಿ ಗೂಡನ್ನು ಮಾಡದೆಯೂ ಕೋಶವಾಗಬಹುದು. 
ಕೋಶ ಬೂದು, ಹೊಳಪು. ಕಾಲ 4-33 ದಿನಗಳು. 


ಜೀವನ ಚರಿತ್ರೆ ಸುಮಾರು ತಿಂಗಳಿಗಿಂತ ಹೆಚ್ಚು. ಪ್ರತಿಕೂಲ ಸ್ಥಿತಿಗಳಲ್ಲಿ 
300 ದಿನಗಳಾಗಬಹುದು. ವರ್ಷದಲ್ಲಿ 5-6 ವಂಶಗಳು. 


ಸ್ವಾಭಾವಿಕ ಶೆಶೃಗಳು: ನಿಮಿಕ್ಕಿ ಟಿಸ್‌ ಕ್ಯಾನೆಸೆನ್ಸ್‌, ಲಿಮೈರಿಯ ಏಫೆಸ್ಟಿ ಯಿ, 
ಮೈಕ್ರೊ ಬ್ರೇಕಾನ್‌ ಹೆಜಿಟಿರ್‌ ಹಾಗೂ ಡೈಬ್ರಾಕಿಸ್‌ ಕ್ಯಾರಿಸ್‌ ಹುಳುಗಳ ಮೇಲೆ 
ಸಾಮಾನ್ಯ ಪರೋಪಜೀವಿ ಕಣಜಗಳು. 


ದಾಸ್ತಾನು ಧಾನ್ಯಗಳ ಕೀಟಗಳು 47 


ಮೈ, ಹೆಬಟರ್‌ ಬಹಳ ಹೆಚ್ಚಿ. ಈ ಕೀಟವನ್ನು ಅಕ್ರಮಿಸುತ್ತವೆ. 
25. ಹಿಟ್ಟಿನ ಮೂತಿ ಪೆಂಗ ಪೃರಾಲಿಸ್‌ ಫೆರೈನಾಲಿಸ್‌ 
ಪೈರಾಲಿಡಿ : ಲೆಪಿಡಾಪ್ಟಿರ. 
ಣಿ 

ಪ್ರದೇಶಗಳಲ್ಲಿರುತ್ತದೆ. ಶುಚಿಯಾದ ಒಣಗಿದ ಜಾಗಗಳಲ್ಲಿರುವುದಿಲ್ಲ. ಒರಟಾದ 
ಕಳಪೆ ಆಹಾರ ವಸ್ತುಗಳನ್ನು ತಿನ್ನುತ್ತದೆ. ಬಹು ಸಣ್ಣ. ಮೃದುವಸ್ತುಗಳಿಗೆ 
ಬೀಳುವುದಿಲ್ಲ. 

ಓಟ್‌ಮೀಲ್‌, ಆಲೂಗಡ್ಡೆ, ಸಾಸುವೆ. ಸೇಗೊ, ಜೀರಿಗೆ, “ಹ್ಯಾರಿಕಾಟ”' ಕಳೆ, 
ಮುಂತಾದ ಸಸ್ಯವಸ್ತುಗಳನ್ನು ತಿನ್ನುತ್ತದೆ. ಒಣಹುಲ್ಲು, ತವಡು. ಹಿಟ್ಟು ಗಳಿಗೂ 
ಬೀಳುತ್ತದೆ. 

ಜೀವನ ಚರಿತ್ರೆ : ಪತಂಗದ ರೆಕ್ಕೆಗೆಳ ಅಡ್ಡಗಲ 3 ಅಂಗುಲ. ಬಹು ಸುಂದರ 


ಇದನ್ನು ಹಿಟ್ಟಿನ' ಮೂತಿ ಪತಂಗವೆನ್ನುತ್ತಾರೆ. ಸರ್ವವಾ ಪಿ. ಕೊಳಕು ಒದ್ದೆ 


ಡೆ 
ಪತಂಗ, ಮೈನೆಲಬಣ್ಣ, ತೆಳುಬೂದು. ಮುಂದಿನ ರೆಕ್ಕೆಗಳು ತುದಿಯಲ್ಲಿ ಕಪ್ಪು 
ಬೂದು: ಮಧ್ಯೆ ಮಬ್ಬು ಬಿಳುಪು; ಎರಡು ಅಡ್ಡ ಅಲೆ ಬಿಳಿಗೆರೆಗಳು, ಬಿಳಿ ಮತ್ತು 
ಪ್ಪು ಬಣ್ಣಗಳನ್ನು ಪ್ರತ್ಯೇಕಿಸುತ್ತವೆ. ತೊಂದರೆಯಾದಾಗ ಪತಂಗ ತನ್ನ ಹೊಟ್ಟೆ 
ತುದಿಯನ್ನು ಬೆನ್ನಿನ ಮೇಲಕ್ಕೆ ಬಗ್ಗಿಸುತ್ತದೆ. ಬಣ್ಣ ಮತ್ತು ಪತಂಗದ ಈ ನಡತೆ 
ಗಳಿಂದ ಅದನ್ನು ಗುರ್ತಿಸಬಹುದು. 
ಜೀವನ ಚರಿತ್ರೆ, ಮುಖ್ಯಾಂಶಗಳಲ್ಲಿ ಎಫಿಸ್ಟಿಯ ಮತ್ತು ಫ್ಲೋಡಿಯಗಳ 
ಜೀವನ ಚರಿತ್ರೆಯನ್ನು ಹೋಲುತ್ತದೆ. 
ಹೆಣ್ಣು 250-500 ಮೊಟ್ಟೆಗಳ ವರೆಗೆ ಇಡುತ್ತದೆ. 
ಲಾರ್ವಿ ಆಹಾರವಸ್ತುಗಳ ಮೇಲೆ, ಸಾಂದ್ರವಾಗಿ ರೇಷ್ಮೆ ಕೊಳವೆಗಳನ್ನು 
ಕಟ್ಟಿ ಒಳಗಿರುತ್ತವೆ. ಹುಳುಗಳನ್ನು ಸುಲಭವಾಗಿ ಉಳಿದ ಹುಳುಗಳಿಂದ ಬೇರ್ಪಡಿಸ 
ಬಹುದು. ಬೆಳೆದಾಗ 3 ಅಂಗುಲ ಉದ್ದ; ಮುಸುಕು ನರೆ; ತುದಿಗಳಲ್ಲಿ ಕಪ್ಪು ಹಾಗೂ 
ತಲೆ ಬೂದು ಕೆಂಪುಮಧ್ಯದ ರಕ್ತನಾಳ ಚೆನ್ನಾಗಿ ಕಾಣುತ್ತದೆ. 
ಬೆಳೆದ ಹುಳು. ಹಿಕ್ಕೆ. ರೇಷ್ಮೆಯಿಂದ ಕೂಡಿ ಆದ ಒರಟು ಗೂಡುಗಳಲ್ಲಿ ಕೋಶ 
ವಾಗುತ್ತದೆ. ಆಗಾಗ ಗೂಡಿಲ್ಲದೆಯೆ ಹೊರಗೆ ಕೋಶವಾಗುತ್ತದೆ. 
ಕೋಶ 5-7 ಮಿಮಿ ಉದ್ದ: ಕಪ್ಪು ಬೂದು; ಕಾಲ 5-30 ದಿನಗಳು. 
ಜೀವನ ಚರಿತ್ರೆ 7 ವಾರಗಳು. ಈ ಕೀಟ ದಾಸ್ತಾನಿನ ತೀವ್ರ ಶತ್ಸವಲ್ಲ. 


ವು 
ಬ 


3 


26. ಪಿಂಕ್‌ ಕಾರ್ನವರ್ಮ್‌ ಪೈರೊಡೆರ್ಸಿರ್ಸ ಕೈಶಿಯಿ 
ಕಾಸ್ಮಾಪ್ಟೆರಿಗಿಡಿ : ಲೆಪಿಡಾಪ್ಟಿರ 
ಳು ಟು 


48 ದಾಸ್ತಾನು ಕೀಟಗಳು ಹಾಗೂ ಅವುಗಳ ಹೆತೋಟ 


ಅಮೇರಿಕದಲ್ಲಿ 1855ರಲ್ಲಿ ಕಂಡರೂ. 1882ರಲ್ಲಿ ಇದನ್ನು ವರ್ಣಿಸಲಾಯಿತು. 
ದಾಸ್ತಾನಿನ ಶತೃವೆಂದು 1914ರಲ್ಲಿ ಗಣನೆಗೆ ಬಂತು. ಅಮೇರಿಕದ ದಕ್ಷಿಣ ರಾಜ್ಯ 
ಗಳಲ್ಲಿ ದಾಸ್ತಾನು ಮಾಡಿದ ಮುಸುಕಿನಜೋಳಕ್ಕೆ ಬೀಳುತ್ತದೆ. ಆಸ್ಟ್ರೇಲಿಯ, 
ಮೆಕ್ಸಿಕೊ ಮತ್ತು ಹವಾಯ್‌ಗಳಿಂದ ವರದಿಯಾಗಿದೆ. 
ಹುಳು ಒಂದು ಸಣ್ಣ ಪತಂಗದ ಲಾರ್ವ ಅಥವಾ ಕ್ಯಾಟರ್‌ ಪಿಲ್ತರ್‌: ಸ್ಯ ಅಂಗುಲ 
ಉದ್ದ; ಪಾಟಲ್ಯ ತಲೆ ಹಾಗೂ ಮುನ್ನೆದೆ ಮುಸುಕುಬೂದು, 
ಪತಂಗ, ಸೈಟೊಟ್ರೋಗ ಪೆತಂಗಕ್ಕೆ ತ ಸಣ್ಣ. ರೆಕ್ಕೆ ಗಳ ಅಡ್ಡಗಲ $ ಅಂಗುಲ 
. ಕ್ಕಿಂತ ಕಡಮೆ. "ಮುಂದಿನ ರೆಕ್ಕೆಗಳ "ಮೇಲೆ ಇಟ್ಟಿ ಗಳು ಮತ್ತು. ಹಳದಿ ಕೆಂಪು 
ಬೂದು ಮತ್ತು ಕಪ್ಪು ಗುರ್ತುಗಳಿವೆ. ಕೆಳ ರೆಕ್ಕೆಗಳು ಸ್ವಲ್ಪ ನರೆ, ಕೃಶ ಮತ್ತು 
ಅಂಚಿನಲ್ಲಿ ಉದ್ದವಾದ ಕೂದಲು 
ಕೀಟ ಹೊಲದಲ್ಲೇ ಪ್ರಾರಂಭಿಸಿ, ಧಾನ್ಯ ಕಣಜಕ್ಕೆ ಬಂದ ಮೇಲೂ ಇರುತ್ತದೆ. 
ಹಿಕ್ಕೆಗಳು ವಿಶೇಷವಾಗಿ, ಸಡಿಲವಾಗಿ ಹೆಣೆದು ಕಾಳಿನ ಕಿರುಳಿಸೊಳಗೆ ತುಂಬಿರುತ್ತವೆ 
ಅಥವಾ ಹುಳು ತಿಂದು ಮಾಡಿದ ಕುಳಿಯೊಳಗೆ ತುಂಬಿರುತ್ತವೆ. ಇದರಿಂದ ಈ ಕೀಟ 
ವನ್ನು ಗುರ್ತಿಸಬಹುದು, 
ಮೊಟ್ಟೆ ಮುತ್ತುಗಳಂತೆ ಬಿಳುಪು. ಒಂದೊಂದೇ; ಆಗಾಗ 2-3 ರರ ಗುಂಪು. 
ಟಿಲ ವರ್ಣದ ಹುಳು, ಬೀಜ, ಹೊಟ್ಟು ಮತ್ತು ತೆನೆಯನ್ನು ತಿನ್ನುತ್ತದೆ. ಹೊಲ 
ಲ ಬಲಿಯುತ್ತಿರುವ ಮತ್ತು ಕಣಜ ಹಾಗೂ ಗಳಗೆಗಳಲ್ಲಿಯ ಮುಸುಕಿನೆಜೋಳ 
ವನ್ನು ತೀವ್ರವಾಗಿ ನಷ್ಟಪಡಿಸುವುದಾದರೂ, ಇದು ಕೆಟ್ಟ ಶತೃವಲ್ಲ. 
27. ಕೋಳ ಸತಂಗೆ ನಿಮಖೋಗನ್‌ ಗ್ರಾನೆಲ್ಲ ಕಾಸಾ ಸೊಗ; ಲೆಪಡಾಪ್ಟಿರ 
ಅಮೇರಿಕದಲ್ಲಿ ಕಂಡಿದ್ದರೂ ಗಣನೀಯವಾಗಿಲ್ಲ. ಪ್ರಪಂಚದ ಹೆಲವು ಭಾಗ 
ಗಳಿಂದ ವರದಿಯಾಗಿದೆ. ಆಮೇರಿಕಕ್ಕೂ ಬಹಳ ಹಿಂದೆಯೇ ಸೇರಿರಬೇಕು, ಹೊಲ 
ಗಳಲ್ಲೇ ಅಲ್ಲದೆ. ಕಣಜದಲ್ಲೂ ಹಲವು ಬಗೆ ಧಾನ್ಯಕ್ಕೆ ಬೀಳುತ್ತದೆ. ಗಾತ್ರದಲ್ಲಿ 
ಸೈಟೊಟ್ರೋಗ ಪತಂಗವನ್ನು ಬಣ್ಣದಿಂದ ಬೇರ್ಪಡಿಸಬಹುದು. ಕೆನೆಬಿಳುಪು, ಬೂದು 
ಗುರ್ತುಗಳು. ಈ ಕೀಟ ಹೆಜ್ಜಾಗಿಲ್ಲ. ನಷ್ಟವೂ ಕಡಮೆ. 
28. ಹಿಟ್ಟು ಧಾಸ್ಕಗಳ ನುಶಿಗಳು ಟೈರೊಗ್ಗಿಫಿಡಿ :(ಅಕ್ಕಾರಿಡಿ)ಅರಾಕ್ನಿಡ 


ಧಾನ್ಯ ಮತ್ತು ಮಿಲ್‌ ಮಾಡಿದ ವಸ್ತುಗಳಿಗೆ ಆಗಾಗ ನುಶಿಗಳು ಬೀಳುತ್ತವೆ. 
ಆವು ನಸುಬಣ್ಣ. ರೆಕ್ಕೆಗಳಿಲ್ಲ. ನರೆಬಿಳುಪು. ಮೃದು. ಮೆತುವು. ಬಹಳ ಸಣ್ಣ “ಮೈಮೇಲೆ 
ಮತ್ತು ಕಾಲುಗಳ ಮೇಲೆ ಹಲವು ಉದ್ದವಾದ ಕೂದಲು. ಇವು ಕೀಟ ಸಂಬಂಧಿಗಳು, 


ದಾಸ್ತಾನು ಧಾನ್ಯಗಳು ಕೀಟಗಳು 49 


ಪ್ರಾಯದ ನುಶಿಗಳಿಗೆ 8 ಕಾಲುಗಳು, ಶರೀರ ಅಸ್ಪಷ್ಟವಾಗಿ ಎರಡು ಭಾಗ. ನುಶಿಗಳು 
ವಿಶೇಷವಾಗಿದ್ದರೆ, ಧಾನ್ಯಗಳಲ್ಲಿ ತನುವು ಹೆಚ್ಚೆಂದು ಸೂಚನೆ. ತನುವು 13% ಗಿಂತ 
ಕಡಮೆ ಇದ್ದರೆ ನುಶಿಗಳ ಕಾಟ ಕಡಮೆ. ತೊಂದರೆಪಡಿಸುವ ನುಶಿಗಳು ಇಂತಿವೆ 

1) ಟೈರೊಗ್ಲಿಫಸ್‌ ಫೆರೈನಿ (ಎ ಎಲಿಯೊರೋಬಿಯರ್ಸ ಫೆರೈಸ) : ಇದು ಕಾಳು 
ಹಿಟ್ಟು, ಬೀಜ, ಚೀಸ್‌ ಇತ್ಯಾದಿಗಳಿಗೆ ಬೀಳುತ್ತದೆ. ಮಿಲ್ಲು, ಕಣಜ, ಉಗ್ರಾಣಗಳಲ್ಲಿ 
ಪೀಡೆ ಹಿಟ್ಟಿನ ನುಶಿ, ಧಾನ್ಯದ ನುಶಿ, ಮೇವಿನ ನುಶಿ,ಎನ್ನುತ್ತಾರೆ. ಉತ್ತರ ಅಮೇರಿಕ 
ದಲ್ಲಿ ಹೆಚ್ಚು ಗೋಧಿಯ ಮೊಳಕೆ ಭಾಗವನ್ನು ನಷ್ಟ ಪಡಿಸುತ್ತದೆ. ಜೀವನ ಚರಿತ್ರೆ 
ಸುಮಾರು 2 ವಾರಗಳು. ಮೈಮೇಲೆ ಕೆಲವೇ ಕೂದಲುಗಳು. ಕೆಲಸಗಾರರಿಗೆ ಕಚ್ಚಿ 
ನವೆಯುರಟು ಮಾಡುತ್ತವೆ. ` 

1) ಕಾರ್ಪೊಗ್ಗಿ ಫಸ* ಪಾಸುಲಾರಮ್‌: ಒಣಗಿಸಿದ ಅಂಜೂರ,ದ್ವೀಪದ್ರಾ ಕ್ಷಿ. 
ಸೇಬು ಇತ್ಯಾದಿಗಳಿಗೆ ಈ ನುಶಿ ಬೀಳುತ್ತದೆ. 0.4-0.5 ಮಿಮಿ ಉದ್ದ. ಯುರೋ 
ಪಿಯನ್‌ ಮೂಲ. 

111) ಕೈ ಜೊಗ್ಗಿ ಫಾ ಎಕ್ಳೆನೊಪಸ್‌: ಇದು ಹ್ಯಾಸಿಂತ್‌,ಢೇಲಿಯ,ನಾರ್ಸಿ 
ಸಸ್‌, ಲಿಲಿ, ಈರುಳ್ಳಿ ಮುಂತಾದ ಗಡ್ಡೆಗಳಿಗೆ ಬಿದ್ದು ಕೆಲವು ವೇಳೆ 13-20 ನಷ್ಟ 
ಪಡಿಸುತ್ತದೆ. 

iv) ಟೈರೊಫೇಗಸ್‌ ಲಿಂಟ್ಲಿರಿ: ಇದು ಟೈರೋಗ್ಲಿಫಿಡಿ ಕುಲಕ್ಕೆ ಸೇರಿದೆ. 
ಸಂಗ್ರಹಿಸಿದ ಕಾಳುಗಳಿಗೆ, ಧಾನ್ಯಗಳಿಗೆ ಶೀವ್ರ ಶತೃ. ೮.3-0,8 ಮಿಮಿ ಉದ್ದ. 


೪) ಅಕ್ಕಾರೆಸ್‌ ಸಿರೊ( ಟಿ ಫೆರೈನಿ) : ಸರ್ವ ಸಮದರ್ಶಿ, ಧಾನ್ಯ, ಹಿಟ್ಟು, 
ಒಣ ಹಣ್ಣುಗಳು, ಒಣ ತರಕಾರಿ, ಚೀಸ್‌ ಇತ್ಯಾದಿಗಳಿಗೆ ಬಿದ್ದು ನಷ್ಟಪಡಿಸುತ್ತದೆ. 


ಕೆಲಸಗಾರರಿಗೆ ಕಚ್ಚಿ ನವೆಯುಂಟು ಮಾಡುತ್ತದೆ. 

i) ಟೈ, ಲಾಂಗಿಯೊಕ್‌ (ಇಟ್ಟೆ ಕ್ಯಾಸ್ಟೆಲ್ಲಾನೈ) : ಯುರೋಪ್‌ ಒಗೆ. ಈ 
ನುಶಿಯಿಂದ ಒಂದು ಹುಲ್ಲಿನ ಮೆದೆ ಪೂರ್ತಿ ನಾಶವಾಯಿತಂತೆ, ಇಧು ಆಹಾರ ವಸು 
ಗಳಿಗೂ ಬೀಳುತ್ತದೆ. ಇದರ ಮೈಕೂದಲು ಗರಿಯಂತೆ ಉದ್ದ. ಕಾಲಿನ ಹರಡು 
ಉದ್ದ. ಯುರೋಪಿನಿಂದ ಅಮೇರಿಕಕ್ಕೆ ಸೇರಿತು. ಟೈ. ಕ್ಯಾಸ್ಟೆಲ್ಲುನೈ ಕೊಬ್ಬರಿಗೆ 
ಬೀಳುತ್ತದೆ. ಕೆಲಸಗಾರರಿಗೆ ಕೊಬ್ಬರಿ ಕಜ್ಜಿಯನ್ನುಂಟು ಮಾಡುತ್ತದೆ. 

vi) ಅಸೆರಿಯೆ ಟುಲಿಪೀಸ್‌ : ಇದು ಎರಿಯೊಫಿಡ್‌ ನುಶಿ. ಈರುಳ್ಳಿ, 
ಬೆಳ್ಳುಳ್ಳಿ, ಟುಲಿಪ್‌ ಗಡ್ಡೆಗಳಿಗೆ ತಾಕುಗಳಲ್ಲಿ ಬಿದ್ದು ಗಡ್ಡೆಗಳ ಮೂಲಕ ದಾಸ್ತಾನಿ 
ಸೇರುತ್ತದೆ ನುಶಿಗಳು ಗಡ್ಡೆಗಳ ಪೂರೆಗಳಲ್ಲಿ ಸೇರಿ ರಸವನ್ನು ಹೀರಿ ಒಣಗಿಸುತ್ತವೆ. 

ದಾಸ್ತಾನಿನ ಇನ್ನೂ ಕೆಲ ನುಶಿಗಳು : ಕಾಳಿನ ನುಶಿ, ಬೇರಿನ ನುಶಿ, 
ಇವು ಸಿಕ್ಕಿದ ಸಾವಯವ ವಸ್ತುಗಳ ಶತೃಗಳು ಹದಗೊಳಿಸಿದ ಮತ್ತು ಹಸಿ ಚರ್ಮ, 


50 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟಿ 


ಹಿಟ್ಟು ಮುಂತಾದ ಪುಡಿಗಳು, ಬೀಜ ಇತ್ಯಾದಿ ಸಂಗ್ರ ಹಿಸಿದ ಜೋಪಾನ ಮಾಡಿದ 
ವಸ್ತುಗಳಿಗೆ ಬೀಳುತ್ತವೆ. ದಾಸ್ತಾನು ವಸ್ತುಗಳಿಗೆ ಅವು ತಿನ್ನುವುದರಿಂದ ಆಗುವ 
ನ ಕೈಂತ್ರ ತನುವು ಹೆಚ್ಚಿ ಬೂಷ್ಟೆ ಬೆಳೆಯುವುದರಿಂದ ಹೆಚ್ಚು ನಷ್ಟ. 

29. ಸೋಸಿಡ್‌ಗಳು ಸೂನಿಡಿ ; ಕಾರೊಡೆನ್‌ಹಿಯ 

ಇವು ಬಹುಸಣ್ಣ ಕೀಟಗಳು- ಗುಂಡುಪಿದ್ನಿನ ತಲೆಯಷ್ಟು. ಹಿಟ್ಟು ಧಾನ್ಯಗಳ 
ಮೇಲೆ ಮುತ್ತಿರಬಹುದು. ಇವನ್ನು ಬುಕ್‌ಲೈಸ್‌ ಅಥವಾ ಸೋಸಿಡ್‌ಗಳಿನ್ನು 
ತ್ತಾರೆ. ಅವು ತಿಂದು ನಷ್ಟಪಡಿಸಲಾರವು. ಆದರೆ ಅಸಹ್ಯಕರ 

30. ಟ್ರಾಕ್ಟಿಸ” (ಅಿಪೊಸೆಲಿಸ್‌) ಡಿವಿನಟೋರಿಯ 

ಆಟ್ರೋಪಿಡಿ : ಕಾರೊಡೆನ್‌ಷಿಯ (ಸೋಕಾಪ್ಟಿರ। 


ಸ 
ದ 
ಷ್ಠ 

ಕ 


ಬಹು ಸಾಮಾನ್ಯ '್ಯ ಅಂಗುಲ ಉದ್ದ, ನರೆ. ರೆಕ್ಕೆಗಳಿಲ್ಲ. ಮೆತು ಶರೀರ. 
ಹೇನಿನಂತೆ ತಲೆ ದಪ್ಪ. ಕುಡಿಮೀಸೆ ಉದ್ದ. ಕೃಶ. ಬಗೆ ಬಗೆ ಒಣ ತರಕಾರಿ ವಸ್ತು 
ಗಳನ್ನು ತಿನ್ನುತ್ತದೆ. ಮಿಲ್ಲು ಉಗ್ಬಾಣಗಳಲ್ಲೂ, ಹೊರಗಡೆಯೂ ಇರುತ್ತದೆ. ಉತ್ತರ 
ಅಮೇರಿಕ, ಯುರೋಪ್‌ಗಳಲ್ಲಿ ಹೆಚ್ಚು: ಬಹುಶಃ ಪ್ರಪಂಚದ ಎಲ್ಲ ಭಾಗಗಳಲ್ಲೂ 
ಇರಬಹುದು. 

31. ಶಿಲೀಂದ್ರ ಮತ್ತು ಬೂಸ್ಟೆ ಗಳು 

ದಾಸ್ತಾನಿನ ಧಾನ್ಯ ಹಾಳಾಗಲು ಶಿಲೀಂದ್ರ ಬೂಪ್ಟೆಗಳು ಬಹುಮಟ್ಟಿ 
ಕಾರಣ. ಕೊಯ್ದಾದ ನಂತರ ಕಾಳುಗಳ ಮೇಲೆ ಪೂರ್ತಿ ಜನ್ಯ ಶಿಲೀಂಧ್ರಗಳ 
ನೂರಾರು ಬೀಜಕಣಗಳಿರುತ್ತವೆ. ಒಂದು ಕಾಳಿನ ಮೇಲೆ 57000 ಕಣಗಳಿದ್ದದ್ದು 
ವರದಿಯಾಗಿದೆ. ದಾಸ್ತಾನಿನಲ್ಲಿ ತನುವಾದರೆ ಕಣಗಳು ಮೊಳೆತು ಕಾಳನ್ನು ಹೋಗು 
ತ್ತವೆ. ಕಡೆಗೆ ಕಾಳುಗಳು ಬಿಸಿಯಾಗಿ, ಆಹಾರಕ್ಕಾಗಲೀ, ಬಿತ್ತನೆಗಾಗಲಿ ಪ್ರಯೋಜನ 


- 3 


ವಾಗುವುದಿಲ್ಲ. ಉದಾ: ಅಸ್ಪರ್ಜಿಲಸ್‌; ನೆಸಿಸಿಲಿಯಂ; ಫುಸೇರಿಯಂ, 


ಅಧ್ಯಾಯ 3 
ದಾಸ್ತಾನು ಬೇಳೆ ಕಾಳುಗಳ ಕೀಟಿಗಳು 


4 

ಕೂಡಿಟ್ಟ ದ್ವಿದಳ ಬೇಳೆಕಾಳುಗಳಿಗೆ ಬೀಳುವ ಮುಖ್ಯ', ಕೀಟಗಳೆಲ್ಲ 
ಕೋಲಿಯಾಷ್ಟಿರದ ವರ್ಗದ ಬ್ರೂಕಿಡಿ ಕುಲಕ್ಕೆ ಸೇರಿವೆ. ಅವುಗಳ ನಡತೆಗನುಗುಣವಾಗಿ 
ಅವುಗಳನ್ನು ಮೂರು ಗುಂಪುಗಳಾಗಿ ವಿಂಗಡಿಸಬಹುದು : 


1) ಕೂಡಿಟ್ಟ ದ್ವಿದಳ ಕಾಳುಗಳಲ್ಲಿ ವಂಶೋತ್ಪತ್ತಿ ಮಾಡುತ್ವ, ಉಗ್ರಾಣ 
ದಲ್ಲೇ ಇರತಕ್ಕವುಗಳು. 


2) ಹೊಲದಲ್ಲೂ, ಉಗ್ರಾಣದಲ್ಲೂ ವಂಶೋತ್ಪತ್ತಿ ಮಾಡುವವುಗಳು. 
ಅನೇಕ ಕೀಟಗಳು ಈ ಗುಂಷಿಗೆ ಸೇರಿವೆ. ಹೊಲದಲ್ಲಿ ಕಾಳು ಹಸುರಾಗಿದ್ದಾಗಲೇ 
ಬೀಳುತ್ತವೆ. ಕೊಯ್ಲಾದ ನಂತರ ಕಾಳುಗಳ ಮೂಲಕ ಉಗ್ರಾಣಕ್ಕೆ ಹೊಕ್ಕು, ಒಣ 
ಗಿದ ಕಾಳನ್ನು ತಿನ್ನುತ್ತವೆ. ಹೊಲಕ್ಕಿ ೦ತ ಉಗ್ರಾಣದಲ್ಲಿ ನಷ್ಟ ಹೆಚ್ಚು. ಹೊಸದಾಗಿ, 
ಕೊಯ್ದು ಸಂಗ್ರಹಿಸಿದ ಕಾಳುಗಳನ್ನೂ. ಆಕೃಮಿಸುತ್ತವೆ. 


3) ಹೊಲದಲ್ಲಿ ಕಾಳುಗಳಿಗೆ ಬಿದ್ದು ಆ ಮೂಲಕ ಉಗ್ರಾಣಕ್ಕೆಸೇರುವವಗಳು. 
ಇವು ಉಗ್ರಾಣದಲ್ಲಿ ವಂಶೋತ್ಪತ್ತಿ ಮಾಡುವುದಿಲ್ಲ. 


ಬ್ರೂಕಿಡಿ ಕುಲದ ಕೀಟಗಳು ಸಣ್ಣ. 3 ಆಂಗುಲಕ್ಕಿಂತ ಹೆಚ್ಚು ಉದ್ದ. ಅಪರೂಪ 
ವಾಗಿ ಮುಸುಕು. ಅಸ್ಪಷ್ಟ ಬಣ್ಣ. ಮೈ: ಮೇಲೆ ಸಣ್ಣ ಕೂದಲು. ತಲಿ ಸಣ್ಣ. ಮೂತಿ 
ಮೊಂಡು. ಕುಡಿ ಮೀಶೆ ಮೋಟು. ಆಗಾಗ ಬಾಚಣಿಗೆಯಂತೆ" ಅಥವಾ ಹಬ್ಬುಳ್ಳವು 
ಮುನ್ನೆದೆ ಚೆನ್ನಾಗಿದೆ. ಏಲಿಟ್ರ ಮೊಟಕು; ಕೊನೆಯ ಸಂಧಿಯನ್ನು ಮುಚ್ಚುವುದಿಲ್ಲ. K 
ಕಾಲುಗಳು ಮೋಟು. ಹಿಂದಿನ ತೊಡೆದಪ್ಪ. 


ಉಗ್ರಾಣದಿಂದ ಬ್ರೂಕಿಡಿ ದುಂಬಿಗಳು ಪಕ್ಕದ ಹೊಲಗಳಲ್ಲಿ ಬೆಳೆಯುತ್ತಿರುವ 
ಬೇಳೆಕಾಳು ಬೆಳೆಗಳಿಗೆ ಹಾರಿ ಹೋಗುತ್ತವೆ. ಕಾಯಿಗಳು ದಪ್ಪವಾಗುತ್ತಿದ್ದಂತೆ ಹೆಣ್ಣು 
ದುಂಬಿ ಕಾಯಿಯ ಮೇಲೆ ಅಥವಾ ಒಳಗೆ ಮೊಟ್ಟೆ ಗಳನ್ನ ಡುತ್ತದೆ. ಮೊಟ್ಟೆಗಳಿಂದ 
ಬಿಳಿಗ್ರಬ್‌ಗಳು ಕಾಯಿಗಳನ್ನು ಕೊರೆದು ಬೀಜಗಳನ್ನು ತಿನ್ನುತ್ತವೆ. ಬಹಳ ಸಣ್ಣ 
ಕೇಟಗಳಾದ್ದರಿಂದ ಅವು ಕೊರೆದ ರಂಧ್ರ ಬರಿ ಕಣ್ಮಿಗೆ ಕಾಣುವುದಿಲ್ಲ. ಕಾಯಿ ಬಲಿ 
ತಂತೆ ರಂಧ್ರಗಳು ಕಾಣಿಸುವುದೇ ಇಲ್ಲ ಅಥವಾ ಮುಚ್ಚಿ ಹೋಗಿರುತ್ತವೆ. 


52 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟ 


ಒಳಗಿರುವ ಹುಳುಗಳಿಂದ ಕಾಯಿಗಳೇ ಬೇಗ ಬಲಿಯುವುದರಿಂದ ಅಪು 
ಮೇಲ್ಗಡೆ ಡೆ ಚೆನ್ನಾಗಿ ಕಂಡರೂ ಒಳಗೆ ಹುಳುಗಳಿರುತ್ತವೆ. ಅಂಥ ಕಾಳುಗಳನ್ನು ಸಂಗ್ರಹಿ 
ಸಿದಾಗ ಹುಳುಗಳು ಕಾಳುಗಳೊಳಗೆ ಶಿರುಳನ್ನು ಪೂರ್ತಿ ತಿಂದು. ಬೆಳೆದು. ಹೊರ 
ಪೊರೆಯನ್ನು ಮಾತ್ರ ಬಿಟ್ಟಿದ್ದು. ಒಳಗೇ ಕೋಶಗಳುಗಿ ಆಮೇಲೆ ದುಂಬಿಗಳಾ 
ಗುತ್ತವೆ. ದುಂಬಿಗಳು ತಮ್ಮ ಕತ್ತ ರಿಯಂತ ದವಡೆಗಳಿಂದ ಕಾಳುಗಳ ಪೊರೆಯನು 
ಕತ್ತರಿಸಿ ಗುಂಡು ರಂಧ್ರವನ್ನು ಮಾಡಿ. ಹೊರಕ್ಕೆ ಬರುತ್ತವೆ. ಆಗಲೇ ಹುಳು ಬಿದ್ದಿದ್ದು 
ತಿಳಿಯುವುದು. ತುಂಬಿಗಳು ಹೊರಕ್ಕೆ ಬಂದ ಮೇಲೆ ಕಾಳಿನ ರಾಶಿಯ ಮೇಲಕ್ಕೆ ರು 
ತ್ತವೆ. ತೊಂದರೆಪಡಿಸದಿದ್ದರೆ ಅವು ಹಾಗೇ ಇದ್ದು ಹಾರುವುದಿಲ್ಲ. ಕಣಜ 
ಉಗ್ರಾಣಗಳನ್ನು ತೆರೆದಾಗ ಅವಕ್ಕೆ ತೊಂದರೆಯಾಗಿ ಹಲಪು ದುಂಬಿಗಳು ಹಾರಿ 
ಪ್ಪಿಸಿಕೊಳ್ಳುತ್ತದೆ. ಅವು ಹೊ ಗಳಿಗೆ ಸೇರಿ ಹುಳು ಬಿದ್ದಿಲ್ಲದ ಕಾಳುಗಳ ಮೇಲೆ 


[5] 


(ಲ್ಲ 


ಮೊಟ್ಟೆ ಗಳನ್ನಿಡುತ್ತವೆ. ಬೆಳೆ ಕೊಯ್ಲಾಗಿ. ಉಗ್ರಾಣಕ್ಕೆ ಬಂದ ಮೇಲೆ ಜೀವನ ಚಕ್ರ 
ಪ್ರಾರಂಭಿಸ ಸುತ್ತದೆ. ಉಷ್ಣ, ತನುವು ಸಂಗ್ರ: ಹಿಸಿಟ್ಟ ಕ್ರ ಮಗಳನ್ನನುಸರಿಸಿ ವಂಶೋತ್ಪ್ಸತ್ತಿ 


ಹೆಚ್ಚು ಕಡಮೆಯಾ ಗುತ್ತದೆ. ಉಗ್ರಾಣದಲ್ಲಿ ಹಲವು ವಂಶಗಳ ನಂತರ ದುಂಬಿಗಳು 


ಸ್ವಾಭಾವಿಕವಾಗಿ ಹೊಲಗಳಿಗೆ ಸೇರಿ ಜೀವನಚರಿತ್ರೆಯನ್ನು ಹೊಸದಾಗಿ ಆರಂಭಿಸು 
ತ್ತವೆ. ಆಗಾಗ ಪ್ರತಿ ವಂಶದ ಕೆಲವೇ ದುಂಬಿಗಳು ಹೊಲಗಳಿಗೆ ಸೇರಿ ಬೆಳೆಗಳಿಗೆ 
ಬೀಳುತ್ತದೆ 
ಭಾರತದಲ್ಲಿ ಬೇಳೆಕಾಳುಗಳನ್ನು ನಷ್ಟ ಪಡಿಸುವ ಮುಖ್ಯ ಕಟಿ ಬಗೆಗಳು, 
1, ಪ್ಯಾಚಿಖೀರಸ್‌ (ಎಬ್ರ್ರೂಕಸ್‌) ಚಿನೆಸ್ಸಿಸ್‌ 
2. ಪಾ ಿಮೀರಸ್‌ (ಇಬ್ರೂ ಏ್ರಳಸ್‌) ಕ್ವಾಡ್ರಿ ನ್ಮ ಕತ 
3. ಬೂ ಹರ್ಷ ನನಾಲಿಸ್‌ 
ದ ಸದ ಸಿಸ್ಟ್‌ 
4, ಬ್ರ ಅಸಲೊ ಬ್ರಾ ಕ್ಯಾ ಇ ಸಸ 
5. ಬ್ರಾ ಫೇಸಿ ಸಿಡೋಶಿ 
6. ಆಯ (ಎಬ್ರಾಕಸ್‌) ಅಫೆಸಿಸ್‌ 
7. ಟಾ. (ಇಬ್ರೂ) ಇಮಾರ್ಜಿನೇಟೆಸ್‌ 
8, ಲಾ (ಇಬ್ರೂ ಪೆಸೋರಂ) 
1) ಪ್ಯಾಚಿನೀರಸ” ಚೈನೆನ್ಸಿಸ್‌ (ಎ ಳೆಕ್ಲೋಸೊಬ್ರೂಕಸ್‌ ಚೆನ್ನೆ್ಸಿಸ್‌) 
ಬ್ರೂಕಿಡಿ : ಕೋಲಿಯಾಪ್ಟಿರ ( = ಮೈಲಾಬ್ರೆಡಿ; ಎ ಲಾರೈಡಿ) 
ಭಾರತದ ಎಲ್ಲ ಭಾಗಗಳಲ್ಲೂ ಇದೆ. ಅಮೇರಿಕದಲ್ಲಿ ಅಲಸಂದಿ ಮೂತಿ ಹುಳು 
ವೆನ್ನುತ್ತಾರೆ. ಮೊದಲು ಚೀನದಿಂದ 1758ರಲ್ಲಿ ವರ್ಣಿಸಲಾಯಿತು. ಅಮೇರಿಕ 


ದಾಸ್ತಾನು ಬೇಳೆಕಾಳುಗಳ ಕೀಟಿಗಳು 53 


ಮತ್ತು ಬೇರೆ ದೇಶಗಳಲ್ಲಿ ಇದು ಗಣನೀಯವಲ್ಲದ ಕೀಟವಾದರೂ ಭಾರತದಲ್ಲಿ 
ದಾಸ್ತಾನಿನ ತೀವ್ರ ಕೀಟ. ವಿವಿಧ ದ್ವಿದಳ ಧಾನ್ಯಗಳಿಗೆ ಬಹಳ ನಪ್ಪ. 

ದುಂಬಿ ] ಅಂಗುಲ ಉದ್ದ, ಶರೀರದ ಮಧ್ಯದಲ್ಲಿರುವ ಉಬ್ಬಿದ ದಂತದಂತಿ 
ರುವ ಗುರ್ತುಗಳಿಂದ ಇದನ್ನು ಬೇರೆ ದುಂಬಿಗಳಿಂದ ಗುರ್ತಿಸಬಹುದು. 

ಆಸರೆ : ಅಲಸಂದಿ ಮೇಲೆ ಹೆಚ್ಚಾಗಿದ್ದರೂ ಬೇರೆ ಅನೇಕ ಆಸರೆಗಳ ಮೇಲೆ 
ವರದಿಯಾಗಿದೆ. ಬಟಾಣಿ, ಸಣ್ಣ ಬಟಾಣೆ, ಅವರೆ, ಹುರುಳಿ, ಕಡಲೆ. ತೊಗರಿ, 
ಲೆಂಟಿಲ್‌, ಮಡಕಿ, ಉದ್ದು. ಹೆಸರು, ಸೋಯಾಬೀನ್‌. ಕೇಸರಿ, ಕಾಡು ಹುರುಳಿ 
ಕಾಯಿ ಇತ್ಯಾದಿ. 





ಚಿತ್ರ 1-19 ದ್ವಿದಳ ಕಾಳುಗಳ ಬ್ರೂಕರ್ಸ ದುಂಬಿಗಳು 
1,2,3, ಪ್ಯಾಚಿವೀರಸ್‌ ಚೈನೆಸ್ಸಿಸ್‌ 4,5,6, ಬ್ರೂಕಸ್‌ ಏನಾಲಿಸ್‌ 
7, 8, ಬ್ರೂಕಸ್‌ ಫೇಸಿಯೋಲಿ 9, ಬ್ರೂಕೆಸ್‌ ಅಬ್ಲೊ ಕ್ಯಾ ಲೊಸಸ್‌, 
ಜೀವನ ಚರಿತ್ರೆ: ಮೊಟ್ಟೆಗಳು ಒಂದೊಂದೇ. ಒಂದು ಕಾಳಿನ ಮೇಲೆ ಹಲವು 
ಮೊಟ್ಟೆಗಳು: ಬಿಳಿ ಚುಕ್ಕೆ ಗಳಂತೆ ಕಾಣುತ್ತವೆ. ಹೊಲದಲ್ಲಿ ಹಸುರು ಕಾಯಿಯ ಮೇಲೆ 


ಮೊಟ್ಟೆಗಳಿರುತ್ತವೆ. ಕಾಳಿನ ಮೇಲೆ ಅಂಟಿಸಿರುತ್ತವೆ. ಹೊಸ ಮೊಟ್ಟೆ ಪಾರದೀಪಕ: 


54 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟ 


ಮೃದು; ಹೊಳಪು; ಆಮೇಲೆ ಮಬ್ಬು ಹಳದಿ ಅಥವಾ ನರೆ; ಉದ್ದ; ಗೋಳಾಕಾರ. 
ಕಾವು 4-5 ದಿನಗಳು. 
ಸಣ್ಣ ಗ್ರಬ್‌ ಕಾಯಿ ಅಥಮು ಬೀಜದೊಳಕ್ಕೆ ಕೊರೆಯುತ್ತದೆ, ಕಾಯಿಯ 
ಮೇಲೆ ಕೊರೆದಾಗ ಮೊಟ್ಟೆ ಚಿಪ್ಪಿನ ಕೆಳಗೆ ಸಣ್ಣ ರಂಧ್ರವಿದ್ದು. ಅದರ ಸುತ್ತ,ಕಾಯಿಯ 
ಅಂಗಾಂಶವಿರುತ್ತದೆ. ಲಾರ್ವಿ ಕಾಳನ್ನು ಕೊರೆದು ತಿಂದು 2-3 ವಾರಗಳಲ್ಲಿ ಪೂರ್ತಿ 
ಳೆಯುತ್ತವೆ. ಪೂರ್ತಿ ಬೆಳೆದ ಗ್ರಬ್‌ 3 ಅಂಗುಲ ಉದ್ದ; ವರ್ತುಳ್ಯ ಮಾಂಸಲ: 
ುಕ್ಕು; ಬಿಳುಪು. ಬಾಯಿ ಭಾಗಗಳು ಬೂದು ಬಗ್ಗಿರುತ್ತವೆ. 
ಕೋಶದ ಕಾಲ ನಾಲ್ಕು ದಿನಗಳು; ಚಳಿಗಾಲದಲ್ಲಿ ಹೆಚ್ಚು ಕಾಲ. ದುಂಬಿ ಕಾಳಿನ 
ಪೊರೆಯನ್ನು ಸೀಳಿ ಗುಂಡಾಗಿ ಕಡಿದು ಹೊರಕ್ಕೆ ಬರುತ್ತದೆ. 
ಜೀವನ ಚರಿತ್ರೆಯ ಮೇಲೆ ಉಷ್ಣಾಂಶವೇ ಅಲ್ಲದೆ, ಕಾಳಿನ ಸ್ಥಿತಿಯ ಪ್ರಭಾ 
ವವೂ ಇದೆ. ತೊಗರಿಯ ಮೇಲೆ ಜೀವನ ಚರಿತ್ರೆ ಜನವರಿ, ಫೆಬ್ರವರಿಯಲ್ಲಿ 13 
ದಿನಗಳು; ಮಾರ್ಚ, ಏಪ್ರಿಲ”ಗಳಲ್ಲಿ 25 ದಿನಗಳು, ಸೋಯಾಬೀನಿನ ಮೇಲೆ 45 
ನಗಳು; ಲೆಂಟಿಲ್‌ ಮೇಲೆ 34-41 ದಿನಗಳು ಇತ್ಯಾದಿ. ಅನುಕೂಲವಿಲ್ಲದ 
ಕಾಳಿನಲ್ಲಿ ಜೀವನ ಚರಿತ್ರೆಯು ದೀರ್ಫ್ಥಕಾಲ, 
ಸ್ವಾಭಾವಿಕ ಶಿಶೃಗಳು : ಬ್ರೂಕೋಬಿಯಸ್‌ ಲ್ಯಾಟಿಸೆಸ್ಸ್‌, ಪ್ಯಾ ಚೈನೆನ್ಸಿಸ್‌ 
ತ್ತು ಬ್ರೂಕಸ್‌ ಏನಾಲಿಸ್‌ ಗ್ರಬ್‌ಗಳ ಮೇಲೆ ಪರೋಪಜೀವಿ. ಅವುಗಳ ಅಕ್ರಮಣ 
ಸಪ್ಟಂಬರ್‌ನಿಂದ ಜನವರಿವರೆಗೆ -29-67%. ಕೀಟೊಸ್ಟೈಕ ಮುಖರ್ಜಿ ಸ್ಯಾ ಚೈನೆಸ್ಸಿಸ್‌ 
ಸ್ಹ ಬ್ರೂ, ಏನಾಲಿಸ್‌ 88, 3% ವರೆಗೂ ಮೊಟ್ಟೆಗಳನ್ನು ಆಕ್ಟಮಿಸುತ್ತದೆ. 
2. ಬ್ರೂಕನ್‌ ಏನಾಲಿಸ್‌ ಬ್ರೂಕಿಡಿ: ಕೋಲಿಯಾಪ್ಟಿರ 
ಇದು ಪ್ಯಾ. ಚ್ಲೆನೆಸ್ಸಿಸ್‌ ಹತ್ತಿರ ಸಂಬಂಧಿ. ಆದರೆ, ಮೈಮೇಲೆ ದಂತದಂತ ಗುರ್ತು 
ಗಳಿಲ್ಲ. ಭಾರತದ ಹಲವು ಭಾಗೆಗಳಲ್ಲಿದೆ. ಪಂಜಾಬಿನಲ್ಲಿ ಪ್ಯಾ, ಚೈನೆನ್ಸಿಸ್‌ ಜತೆಯಲ್ಲಿ 
ರುತ್ತದೆ ಇದು ಉಗ್ರಾಣದಲ್ಲಿ ಮಾತ್ರ ವಂಶೋತ್ಸತ್ತಿ ಮಾಡಬಲ್ಲದು: ಹೊಲದಲ್ಲಿ 
ಬಹಳ ಕಡಮೆ. 
ಜಿವನ ಚರಿತ್ರೆ: ದುಂಬಿ ಹುಟ್ಟಿದ ಕೂಡಲೆ, ಗಂಡು ಹೆಣ್ಣುಗಳು ಒಂದು 
ಗೂಡಿ ಹೆಣ್ಣು ಮೊಟ್ಟೆಗಳನ್ನಿ ಡಲು ಪ್ರಾರಂಭಿಸುತ್ತದೆ. ಮೊಟ್ಟೆಗಳು ಒಂದೊಂದೇ 
ಅಥವಾ ಗುಂಪಾಗಿ, ಕಾಯಿ, ಕಾಳುಗಳ ಮೇಲೆ, ಜೀವನ ಚರಿತ್ರೆ, ನಡತೆ, ಲಾರ್ವದ 
ಆಕಾರ, ಇತ್ಯಾದಿಗಳಲ್ಲಿ ನ್ಯಾ. ಚೈನೆಸ್ಸಿಸ್‌ ನ್ನು ಹೋಲುತ್ತದೆ, 
3. ಬ್ರೂಕಸ್‌ ಫೆಸಿಯೋಲಿ ಬ್ರೂಕಿಡಿ : ಕೋಲಿಯಾಪ್ಬಿರ 
ಇದು ಭಾರತ್ತ ಬ್ರಿಜಿಲ್‌, ಜಮೈಕ, ಹವಾಯ್‌, ಫ್ರಾನ್ಸ್‌. ಇಟಲಿ ಇತ್ಯಾದಿ 
ದೇಶಗಳಲ್ಲಿ ಹರಡಿವೆ. ಈಗಾಗಲೇ ತಿಳಿಸಿದ ಎರಡು ಬಗೆಗಳಿಗೂ ಇದಕ್ಕೂ ಇರುವ 


ಕೆ 


& 


2 


wu ಕ್ರ? 


ತ 


ುತ 


ದಾಸ್ತಾನು ಬೇಳೆಕಾಳುಗಳ ಕೀಟಗಳು 55 


ವೃತ್ಕಾಸವೆಂದರೆ, ಇದು ಕೃಶ; ಸ್ವಲ್ಪ ಉದ್ದ, ಎಲಿಟ್ಟದ ಮೇಲೆ ಉದ್ದವಾದ ಬಿಳಿ 
ಅಥವಾ ಸ್ವಲ್ಪ ಹಳದಿ ಗುರ್ತುಗಳು. ಬಹುಶಃ 1917 ರಲ್ಲಿ ರಾವ್‌, ಅವರೆ ಮೇಲೆ” 
ಗುರ್ತಿಸಿದ, 1921 ರಲ್ಲಿ ಫ್ಲೇಚರ್‌ ಮತ್ತು ಘೋಷ್‌ ಪೂಸದಲ್ಲಿ ದಾಸ್ತಾನು 
ಮಾಡಿದ ಹುರುಳಿ ಬೀಜದ ಮೇಲೆ ಗುರ್ತಿಸಿದ ಬ್ರೂಕಸ್‌ ಬಗೆ ಮತ್ತು 1914 ರಲ್ಲಿ 
ಫ್ಲೇಚರ್‌ ದಕ್ಷಿಣ ಭಾರತದಲ್ಲಿ ಗುರ್ತಿಸಿದ ಬ್ರೂ. ಫೈಯೊಬ್ರೋಸಿ, ಇವೆಲ್ಲ ಬ್ರೂ. 
ಫೇಸಿಯೋಲಿ ಇರಬೇಕು. 

ಈ ಕೀಟ ದ್ವಿದಳ ಕಾಳುಗಳನ್ನು ಹೊಲದಲ್ಲೂ ಮತ್ತು ಉಗ್ರಾಣದಲ್ಲೂ 
ಆಕ್ರಮಿಸುತ್ತದೆ. ಆದ್ದರಿಂದ ನಷ್ಟ ಬಹಳ ಬೇಗ. ದಾಸ್ತಾನು ಮಾಡಿದ ಅವರೆಯ 
ಕೆಟ್ಟ ಶತೃ. ಬಂಧನದಲ್ಲಿ ಇದು ತೊಗರಿ ಅಲಸಂದಿ, ಸೋಯಾಬೀನ. ಕಡಲೆ 
-ಫೆಸಿಯೋಲಸ್‌ ಅಂಗುಲಾರಸ್‌, ಚಪ್ಪಟೆ ಹುರುಳಿ,ಹೆಸರು- ಫಿ, ಅರನೆಸ್ಸಿ ಮತ್ತು ಬಟಾಣೆ 
ಗಳ ಮೇಲೆ ವಂಶೋತ್ಪತ್ತಿ ಮಾಡಬಲ್ಲದು. 

ಜೀವನ ಚರಿತ್ರೆ : ಹುಟ್ಟಿದ ಕೂಡಲೆ ಗಂಡು ಹೆಣ್ಣು ದುಂಬಿಗಳು ಒಂದು 
ಗೂಡುತ್ತವೆ. ಹೊಲದಲ್ಲಿ ಹಸರು ಕಾಯಿಗಳ ಮೇಲೆ ಮೊಟ್ಟೆಗಳು ಗುಂಪಾಗಿರುತ್ತವೆ. 
ಒಂದೇ ಕಾಯಿಯ ಮೇಲೆ ಹಲವು ಮೊಟ್ಟೆಗಳು, ಮೊಟ್ಟೆ ವರ್ತುಳ ಅಥವಾ ಉದ್ದ 
ಅಥವಾ ಗೋಳಾಕಾರ, ಹೊಳಪು; ಮೊದಲು ಮುತ್ತಿನಂತೆ ಬಿಳುಪು ಆಮೇಲೆ ತಿಳು 
ಹಳದಿ. ಕಾಯಿಯ ಮೇಲೆ ಮೊಟ್ಟೆಗಳು ಅಂಟಿರುತ್ತವೆ. 


ಸಿ 


ಉಗ್ರಾಣದಲ್ಲಿ ಮೊಟ್ಟೆಗಳನ್ನಿಡುವ ರೀತಿಯೇ ಬೇರೆ. ಮೊಟ್ಟೆಗಳು ಒಂದೊಂದೇ. 
ಅಂತೂ ಒಂದು ಕಾಳಿನ ಮೇಲೆ ಹಲವು ಮೊಟ್ಟೆಗಳು. ಒಣಗಿದ ಕಾಳುಗಳ ಮೇಲೆ 
ಮೊಟ್ಟೆ ಗಳನ್ನಿ ಡುವುದು ಹಸುರು ಕಾಯಿಗಳ ಮೇಲಿಡುವುದಕ್ಕಿಂತ ಹೆಚ್ಚು. 

ಉಳಿದ ಹಂತಗಳು ಆಗಲೇ ತಿಳಿಸಿದವುಗಳಂತೆ. ಜೀವನ ಚರಿತ್ರೆ 16-50 
ದಿನಗಳು. 


4, ಬಟಾಣಿ ಬ್ರೂಕಿಡ್‌ ಉರಿಯೆ (ಎ ಬ್ರೂಕೆಸ್‌) ಅಫಿಷಿಸ್‌ 
ಬ್ರೂಕಿಡಿ : ಕೋಲಿಯಾಖ್ಟಿರ 
ಇದು ಸಣ್ಣ ಬಟಾಣೆಯ ಮೇಲೆ ಹೆಚ್ಚಾಗಿರುತ್ತದೆ.ಬೇರೆ ಬೇರೆ ದೇಶಗಳಲ್ಲಿ ಇದೆ. 


ಇದು ಹೊಲಗಳಲ್ಲಿ ಕಾಯಿಗಳೊಳಗೆ ಬೀಜಗಳು ಹಸುರಾಗಿದ್ದಾಗಲೇ ಆ 
ಮಿಸಿ, ದಾಸ್ತಾನಿಗೆ ಬಂದು ನಷ್ಟಪಡಿಸುತ್ತದೆ;: ಆದರೆ, ಒಣಕಾಳಿನಲ್ಲಿ ವಂಶೋತ್ಪತ್ತಿ 
ಮಾಡಲಾರದು. ವರ್ಷಕ್ಕೆ ಒಂದೇ ವಂಶವಾದ್ದೆರಿಂದ ಇದರ ಆಕ್ರಮಣ ಕಡಮೆ; 
ನಷ್ಟವೂ ಕಡಮೆ. 


56 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟಿ 


ದುಂಬಿ ಗೋಳಾಕಾರ, ಎಲಿಟ್ರ ಕಪ್ಪು. ಬೂದು, ಬಿಳಿ; ಕೂದಲು ಗುರ್ತುಗ 
ಅವೆ. ಕುಡಿ ಮೀಶೆಗಳ ಮೊದಲಿನ ನಾಲ್ಕು ಸಂಧಿಗಳು ಮತ್ತು ಮುಂಗಾಲುಗಳು 
ಕೆಂಪುಹಳದಿ. ೬ 

ಜೀವನ ಚರಿತ್ರೆ : ಜನವರಿ, ಫೆಬ್ರವರಿಗಳಲ್ಲಿ ಹೊಲದಲ್ಲಿರುವ ಹಸುರು 
ಕಾಯಿಗಳ ಮೇಲೆ ಮೊಟ್ಟೆಗಳು ಒಂದೊಂದೇ, ಒಂದು ಕಾಯಿಯ ಮೇಲೆ 17ರ 
ವರೆಗೂ ಮೊಟ್ಟೆಗಳಿರುತ್ತವೆ. ಮೊಟ್ಟೆ ಉದ್ದ; ಗೋಳಾಕಾರ; 0.06 ಮಿಮಿ ಉದ್ದ: 
0.25 ಮಿಮಿ ಅಗಲ: ಕಿತ್ತಳೆ ಹಳದಿ ಬಣ್ಣ. 

ಸಣ್ಣ ಗ್ರಬ್‌ಗಳು ಕಾಯನ್ನು ಕೊರೆದು, ಬೀಜಗಳನ್ನು ಆಕ್ರಮಿಸಿ ತಿಂದ್ದು ಬೆಳೆ 
ಯುತ್ತ, ಕೊಯ್ದಾದಾಗ ಕಾಳಿನೊಡನೆ ಉಗ್ರಾಣಕ್ಕೆ ಬಂದು ಸೇರುತ್ತವೆ. ಮೇ, 
ಜೂನ್‌ ಅಷ್ಟಕ್ಕೆ ದುಂಬಿಗಳಾದರೂ, ಜುಲೈಗೆ ಮೊದಲು ಹೊರಕ್ಕೆ ಬರುವುದಿಲ್ಲ. 
ಡಿಶಂಬರ”-ಜನವರಿಗಳಲ್ಲಿ ವಿಶೇಷವಾಗಿ ಹೊರಕ್ಕೆ ಬಂದು, ಹೊಲಗಳಿಗೆ ಹಾರಿ, 
ಮೊಟ್ಟೆಗಳನ್ನಿಟ್ಟು, ಹಾಗೆಯೇ ವರ್ಷಕ್ಕೆ ಒಂದು ವಂಶವನ್ನು ಪೂರೈಸುತ್ತದೆ. 

5, ಬಟಾಣಿ ಮೂತಿಹುಳು 

ಲಾರಿಯಾ ( ಎಬ್ರೂಕಸ್‌ ಇ ಮೈಲಾಬ್ರಿಸ್‌), ಪೈಸೋರನು 
ಬ್ರೂಕಿಡಿ : ಕೋಲಿಯಾಪ್ಪಿರ 

ಇದು ಉಗ್ರಾಣದಲ್ಲಿ ವಂಶೋತ್ಪತ್ತಿ ಮಾಡುವುದಿಲ್ಲ. ದಪ್ಪದುಂಬಿ. 

ಅಮೇರಿಕ, ಯುರೋಪ್‌ ಖಂಡಗಳೆ ಎಲ್ಲ ಭಾಗಗಳಲ್ಲೂ ಇದೆ. ತವರೂರು 
ಬಹುಶಃ ಅಮೇರಿಕ. 190೨ ರಲ್ಲಿ ಲೆಫ್ರಾಯ್‌ ಇದನ್ನು ತಿಳಿಸಿರುವುದರ ಹೊರತು, 
ಭಾರತದಲ್ಲಿ ಇದು ತೀವ್ರ ಪೀಡೆಯಾಗಿರುವುದರ ವರದಿಯಿಲ್ಲ. 

ದುಂಬಿ ಕ್ಕ ಅಂಗುಲ ಉದ್ದ, ಭಾ ಅಂಗುಲ ಆಗಲ; ನೆಲಬಣ್ಣ - ಕಪ್ಪು, ಮ್ಳ 
ತುಂಬ ಬೂದು ತುಪ್ಪುಳು; ಕಪ್ಪು, ಬಿಳಿಪು ಗುರ್ತುಗಳು. ಎದೆಯ ಪಕ್ಕಗಳಲ್ಲಿ ಕಚ 
ಗಳು. ಎಲಿಟ್ರದಿಂದ ಹೊರಕ್ಕೆ ಚಾಚಿರುವ ಹೊಟ್ಟೆ ಭಾಗದ ಮೇಲೆ ಬಿಳಿ ತುಪ 
ಎರಡು ಕಪ್ಪು ಗುರ್ತುಗಳಿವೆ. 

ಜೀವನ ಚರಿತ್ರೆ: ಬಟಾಣಿ ಹುಳ. ಕಾಯಿಗಳಿಗೆ ಬಂದಾಗ ದುಂಬಿಗಳು 
ಪರಾಗ, ದಳ, ಎಲೆ, ಕಾಯಿಗಳನ್ನು ತಿನ್ನುತ್ತವೆ. ಹೆಣ್ಣು ದುಂಬಿ ಕಾಯಿಗಳ ಮೇಲೆ 
ಮೊಟ್ಟೆಗಳನ್ನಿಟ್ಟು ಒಂದು ಬಗೆಯ ಅಂಟನ್ನು ಸ್ರವಿಸಿ ಅಂಟಿಸುತ್ತವೆ. ಅದು ಒಣಗಿದ 
ಮೇಲೆ ಚಿಳುಪಾಗುತ್ತದೆ. ಒಂದು ಕಾಯಿಯ ಮೇಲೆ 1-12 ಅಥವಾ ಇನ್ನೂ 
ಹೆಚ್ಚು ಮೊಟ್ಟೆಗಳು. 

ಮೊಟ್ಟೆ ಹಳದಿ; ಸ್ರಿ ಅಂಗುಲ ಉದ್ದ. ಕಾವು 5-18 ದಿನಗಳು. 

ಮೊಟ್ಟೆಯಿಂದ ಬಂದ ಗ್ರಬ್‌ ಕಾಯನ್ನು ಕೊರೆದು ಒಳಕ್ಕೆ ಸೇರಿ, ಒಂದು 
ಸಲ ಪೊರೆಬಿಟ್ಟು, ಕಾಳನ್ನು ಕೊರೆದು ತಿನ್ನಲು ಪ್ರಾರಂಭಿಸುತ್ತದೆ, ಪೂರ್ತಿ ಜೆಳೆದ 


ವಿ 

ಆ 
ಳು: 
ಬ 


ದಾಸ್ತಾನು ಬೇಳೆ ಕಾಳುಗಳ ಕೀಟಗಳು 5) 


ಲಾರ್ವ ಕಾಳಿನ ತಿರುಳನ್ನು ಪೂರ್ತಿ ತಿಂದು ಹೊರ ರಂಧ್ರವನ್ನು ಮಾಡಿ ಪೊರೆಯನ್ನು 
ಮಾತ್ರ ಬಿಟ್ಟು ಆಮೇಲೆ ವಿಶ್ರಾಂತಿ ಹೊಂದಿ ಕೋಶವಾಗುತ್ತದೆ. ಕೋಶದ ಕಾಲ 
ಸುಮಾರು 7 ದಿನಗಳು. 

ಇದೂ ಸಹ ವರ್ಷಕ್ಕೆ ಒಂದೇ ವಂಶ. ಒಣಕಾಳಿನಲ್ಲಿ ವಂಶೋತ್ಪತ್ತಿ ಮಾಡು 
ವುದಿಲ್ಲ. ಆದ್ದರಿಂದ ಹೊಸ ವಂಶಕ್ಕೆ ಹುಳುಬಿದ್ದ ಬಿತ್ತನೆ ಬೀಜದಿಂದ ಬರುವ ದುಂಬಿ 
ಅಥವಾ ಉಗ್ರಾಣದಿಂದ ತಪ್ಪಿಸಿಕೊಳ್ಳುವ ದುಂಬಿಗಳೇ ಅವಲಂಬನೆ. 

6. ಬ್ರೂಕ್‌ಸ್‌ ಆಲ್ಪೊ ಕೆಲ್ಲೋಸನ್‌ ಬ್ರೂಕಿಡಿ : ಕೋಲಿಯಾಪ್ಟಿರ 

ಇದರ ಮೆಚ್ಚಿನ ಆಸರೆ ತೊಗರಿ: ಆಕ್ರಮಣ ಹೊಲದಲ್ಲಿ, ಮೊಟ್ಟೆ ಇಡುವುದು 
ಬೀಜದ ಆಕ್ರಮಣ ಇವೆಲ್ಲ ಅಾರಿಯಾ ಖೈಸೋರಂದಂತೆ. ಇದಕ್ಕೆ ಆರ್ಥಿಕ ಪ್ರಾಮು 
ಖ್ಯತೆ ಇಲ್ಲ. ( 

7. 4-ಗುರ್ತಿನ ಬಿನ್‌ ಮೂತಿಹುಳು ' 
ಪ್ಯಾಚಿಮಿರಸ್‌ (ಎ ಕೊಲ್ಲೋಸೊ ಬ್ರೂಕಸ್‌--ಬ್ರೂಕಸ್‌) ಬ್ರೂಕಿಡಿ : ಕೋಲಿಯಾಬ್ಬರ 

ಜೀವನ ಚರಿತ್ರೆಯಲ್ಲಿ ಸ್ಯಾ. ಚೈನೆಸ್ಸಿಸ್‌ ಹೋಲುತ್ತದೆ. ಆಕಾರದಲ್ಲಿ ಮಾತ್ರ 
ಬಹಳ ವ್ಯತ್ಯಾಸ, ನೆಲಬಣ್ಣ-'ಕಪ್ಪು. ಕಪ್ಪು, ನರೆ ಮತ್ತು ಬಿಳಿ ತುಪ್ಪುಳು. ಹಬ್ಬುಳ್ಳ 
ಕುಡಿಮೀಶೆ. ಎಲಿಟ್ಟ ಉದ್ದ ಮತ್ತು ನರೆ, ಬಿಳಿ ತುಪ್ಪುಳು, ನಾಲ್ಕು ದೊಡ್ಡ ಕಪ್ಪು 
ಗುರ್ತುಗಳಿವೆ. ಆದ್ದರಿಂದ ಬಗೆಯ ಹೆಸರು. 


ಹೊಸದಾಗಿರುವ ಸ್ವಲ್ಪ ಹಸಿಯಾಗಿರುವ ಕಾಳಿನಲ್ಲಿ. ಒಣಕಾಳಿಗಿಂತ ಬೇಗ 
ವಂಶೋತ್ಪತ್ತಿ ಮಾಡುತ್ತದೆ. 


ಸ್ವಾಭಾವಿಕ ಶತೃಗಳು : ಎರಡು ಜಾಲ್ಲಿಡ್‌ ಪರೋಪಜೀವಿಗಳು -- 
ಬ್ರೂಕೋಬಿಯರ್ಸ ಲ್ಯಾಟಸೆಸ್ಸ್‌ ಮತ್ತು ಅಸ್ಲಾಸ್ಪೊ ಮಾರ್ಫ ಸುಟ್ಟ | 
ಈ ಕೀಟದ ಸಂಬಂಧಿಗಳು ಇನ್ನೆ ರಡಿವೆ : 
11 ಬ್ರೂಕಸ್‌ (ಎಎಮ್ಮೆಲ-:ಬ್ರಿಸ್ಸ್‌) ರೂಪಿಮಾನಸ್‌ 


\ 


2) ಆಕ್ಯಂಕೊಸೆಲಿಡಿರ್ಸ್ನ ಎ ಮೈಲಾಬ್ರಿಸ್‌ ಅಥವಾ ಬ್ರೂಳಸ್‌, ಅಬ್ಬೆ ಕ್ಟೈಸ್‌ 

1) ಬ್ರೂಕೋಜಿಯರ್ಸ ರೂಪಿಮಾನಸ್‌ : ಚಪ್ಪಟೆ ಹುರಳಿ ಮೂತಿಹುಳು, 
ಆಕಾರ, ನಡತೆಗಳಲ್ಲಿ ಬಟಾಣಿ ಮೂತಿ ಹುಳುವನ್ನು ಹೋಲುತ್ತದೆ; ಆದರೆ,ಗಾತ್ರದಲ್ಲಿ 
ಆದರ ಕ್ಲಿ ರಷ್ಟು ಮಾತ್ರ. ಯುರೋಪಿಯನ್‌ ಬ್ರಾಡ್‌ಬೀನ್‌. ಬಟಾಣಿ ಮತ್ತು 
ವೆಚ್‌ ಬಗೆ ಅವರೆಕಾಳುಗಳಿಗೆ ಬೀಳುತ್ತದೆ ಮತ್ತು ಒಂದೇ ಕಾಳಿನಲ್ಲಿ ಹಲವು ಹುಳು 
ಗಳಿರುತ್ತವೆ ಕ್ಯಾಲಿಫೋರ್ನಿಯದಲ್ಲಿದೆ. 


1) ಅ ಅಬೆಕ್ಟಸ್‌ ; ಇದು ಅಮೇರಿಕದ ನಿವಾಸಿ; ಬೀನ್ಸ್‌ಗಳಿಗೆ ಬೀಳುತ್ತದೆ. 


58 ದಾಸ್ತಾನು ಕೀಟಿಗಳು ಹಾಗೂ ಅನ್ರಗಳ ಹತೋಟಿ 


ಇವೆರಡು ಎಲ್ಲ ಬಗೆ ಬೀನ್ಸ್‌ ಹಾಗು ಬಟಾಣಿಗಳನ್ನು ಕೂಡಿಟ್ಟು ರಕ್ಷಿಸದೇ 
ಇದ್ದಾಗ ಬಿದ್ದು ನಷ್ಟ ಪಡಿಸುತ್ತವೆ. ಹೊಲಗಳಲ್ಲಿ ಇವು ಆಕ್ರಮಿಸಿದಾಗ ಬೀನ್ಸ್‌ 
ಚೆನ್ನುಗಿ ಬೆಃ ನಯದೆ ವಿಜುರವಾಗುತ್ತ ದೆ. ಹುಳುಗಳಿರುವುದು ಗೊತ್ತಾಗುವುದಿಲ್ಲ. ಅವನ್ನು 
ತಿಳಿಯದೆ ತಿನ್ನು: ತ್ತಾ ರೈ ಸಂಗ್ರ ಹಿಸುತ್ತಾರೆ. 
ಜೀನ" ಚರಿತ್ರೆ : : ಇವು ಒಣಕುಳಿನಲ್ಲಿ ವಂಶೋತ್ಪತ್ತಿ ಮಾಡುತ್ತವೆ. ಉಗ್ರಾಣ 
ದಿಂದ ತಪ್ಪಿಸಿಕೊಂಡ ದುಂಬಿಗಳು ಹೊಲಗಳಿಗೆ ಹಾರಿ, ಕಾಯಿಗಳ ೪ನ್ನು ಆಕ್ರಮಿ 
ಸುತ್ತವೆ. 
ದುಂಬಿ ಆಲಿವ್‌ ಬೂದು, ಕಪ್ಪುಬೂದು; ನರೆ ಗುರ್ತುಗಳಿವೆ. ತ ಅಂಗು 
ಉದ್ದ. ಕಾಲುಗಳು ಕೆಂಪು. ಶರೀರ ತಲೆ ಕಡೆ ಕಿರಿದು. ಮೊಟ್ಟೆಗಳು ಕಾಯಿಯ ಮೇ 
ಕಡಿದ ಕುಳಿಗಳಲ್ಲಿ ಗುಂಪಾಗಿರುತ್ತದೆ; 3-90 ದಿನಗಳಲ್ಲಿ ಒಡೆಯುತ್ತವೆ. 
ಗ್ರಬ್‌ ಸಣ್ಣ, ಕೂದಲುಗಳಿವೆ. ಕಾಲುಗಳು ಸಣ್ಣ. ಕಾಯಿಯೊಳಗೆ ಬೀಜಗಳನ್ನು 
ಕೊರೆದು ತಿನ್ನುತ್ತವೆ. ಅವು ಕಾಯಿಯ ಮೇಲೆ ಮಾಡಿದ ರಂದ್ರ ಬಹಳ ಸಣ್ಣ. ಅವು 
ದು ಬೂದು ಚುಕ್ಕೆ ಯಂತಿದ್ದು ಮದಿ ತಿಂದು ಪೊರೆ ಬಿಟ್ಟಾಗ ಗ್ರಬ್‌ 
ಬಿಳುಪು. ತಲೆಸಣ್ಣ. ಕಾಲುಗಳಿಲ್ಲ. ಕೂದಲುಗಳಲ್ಲ. ಬೆಳೆದೆ ಗ್ರಬ್‌ | ಅಂಗುಲ ಉದ್ದ, 
ಸುಕ್ಕು, ಗೂನು, ಉಷ್ಣ . ತನುವುಗಳನ್ನೆ ನುಸರಿಸಿ ಹುಳು ಎರಡು ವಾರಗಳಲ್ಲಿ ಪೂರ್ತಿ 
ಬೆಳೆಯುತ್ತದೆ. (ಪರಮಾವಧಿ 6 ತಿಂಗಳು) 
ಕೋಶ, ಹುಳು ಮಾಡಿದ ಕುಳಿಯಲ್ಲಿ. ಹುಳು ಬೀಜದೊಳಕ್ಕೆ ಸೇರಿದ ನಂತರ. 
8 ಮರಗಳ ನಂತರ ದುಂಬಿಗಳು ಗುಂಡು ರಂಧ್ರವನ್ನು ಕಡಿದು ಹೊರಕ್ಕೆ ಹಾರಿ 
ಹೋಗುತ್ತವೆ. ಹೊಲಗಿಳಲ್ಲಿ ಬೆಳೆಯುತ್ತಿರುವ ಕಾಯಿಗಳ ಮೇಲೆ ಮೊಟ್ಟಿಗಳನ್ನಿ ಟ್ಟು. 
ಮಾಡುತ್ತವೆ. ಹುಳು ಬಿದ್ದ ಕಾಯಿಗಳ ಮೂಲಕ ದಾಸ್ತಾನಿಗೆ 


ತೆ 


A 


( 


ಣಿ 


[33 


Ny 





ಸೇರುತ್ತವೆ. 
ಒಂದು ವರ್ಷದಲ್ಲಿ ೪-7 ವಂಶಗಳಾಗಬಹುದು. ಒಂದು ಕಾಳಿನೊಳಗೆ 28 
ದುಂಬಿಗಳವರೆಗೂ ಬೆಳೆಯುವುದು ಗೊ 
ಹತೋಟಿ : ಹೊಲಗಳಲ್ಲಿ ಕಾಯಿಗಳ ಮೇಲೆ ಮೊಟ್ಟಿಗಳನ್ನಿಡುವ ಮೊದಲೇ 
ಮ್ಮಾ ಲಥೈ ಯಾನ್‌ ಅಥವಾ ಫಾಲಿಡಾಲ್‌ ಪುಡಿಯನ್ನು ಧೂಳಿಸಬೇಕು. 
ಕೊಯ್ಲಾ ದ ನಂತರ, ಕಾಳನ್ನು ಚನ್ನಾ ಗಿ ಒಣಗಿಸಿ ದಾಸ್ತಾನು ಮಾಡಿ. ಹುಳು 
ಬಿದ್ದಾಗ, ತಜ್ಞರ ಸಿಲಹೆಯಂತೆ ಧೂಪಕ 


ನ್ನ್ನ 
ಪೈರಿತ್ರಂ ಪ್ರಯ ಕಾಳುಗಳ ಮೇ A ಧೂಳಿಸಿ ದಾಸ್ತಾನುಮಾಡಬಹುದು. 


ಅಧ್ಯಾಯ 
ಸಂಮಿಶ್ರ ದಾಸ್ತಾನು ಕೀಟಗಳು 


ಸಂಮಿಶ್ರ ಕೀಟಗಳಲ್ಲಿ ಕಾಫಿ, ಅಡಕೆ, ಹೊಗೆಸೆ 
ಗೆಣಸು, ಶೇಂಗಾ, ಹುಣಸೇಬೀಜ, ಗೇರು, ಬಟ್ಟಿ. 
ಮುಂತಾದವುಗಳ ಕೀಟಗಳು ಸೇರಿವೆ 

ಈ ಕೀಟಗಳನ್ನು ಗುರುತಿಸುವ ಸೂಚಿಪಟ್ಟೆ ಈ ಮುಂದಿನಂತಿದೆ : 

1) ಹೊಗೆಸೊಪ್ಸು, ಗಂದಿಗೆ ವಸ್ತು, ರೇಷ್ಮೆ ವಸ್ತು, ಮರಸು, ಚರ್ಮ 
ಇತ್ಯಾದಿಗಳಿಗೆ ಬೀಳುವ ಕೀಟಿಗಳು. 

1 ಬಿಳಿ ಸಣ್ಣ. ಬಹಳ ಕೂದಲುಳ್ಳ ಗ್ರಬ್‌, ಬಹಳ ಸಣ್ಣ. ತೆಳುಬೂದು 
ದುಂಬಿ. ರೆಕ್ಕೆಗಳ ಮೇಲೆ ಕೂದಲುಗಳಿದ್ದು ಗೀರುಗಳಿಲ್ಲ. ದಾಸ್ತಾನು ಮಾಡಿದ 
ಹೊಗೆಸೊಪ್ಪು, ಸಿಗಾರ್‌. ಸಿಗರೇಟುಗಳ ಪೊಟ್ಟ ಣ, ಸೋಫ, ಗವುಸುಗಳಲ್ಲಿ ರಂಧ್ರ 
ಗಳು... ಸಗಳ ದುಂಬಿ. ಲ್ಯಾಸಿಯೊಡೆರ್ಮ ಸೆರಿಕಾರ್ನ್‌. 


ಗಂದಿಗೆ ಸಾಮಾನು ಗಡ್ಡೆ 


ಪ್ಪುು 
pi 
ಚರ್ಮ, ಚೀಸ್‌, ಕೊಬ್ಬರಿ 


i) ಸಣ್ಣ ಬಿಳ್ಳಿ ಬಾಗಿದ ಗ್ರಬ್‌. ಕೂದಲುಗಳಿಲ್ಲ. ದುಂಬಿ ಸಣ್ಣ, ಕಿರಿದ್ಕು 
ಗೋಳಾಕಾರ, ಕೆಂ ಪುಬೂದು. ರೆಕ್ಕೆಗಳ ಮೇಲೆ ಗೀರುಗಳು. ಗಂದಿಗೆ ಸಾಮಾನು 
ಸಸ್ಯಜನ್ಯ ವಿಷಗಳು, ಆಹಾರ ವಸ್ತು, ಚರ್ಮ, ಇನ್ನೂ ಅವು ತಿನ್ನುವ ಅನೇಕ ಬಗೆ 
ವಸ್ತುಗಳ ಪೊಟ್ಟಣಗಳನ್ನು ಕೊರೆದು ಸುರಂಗ ಮಾಡುತ್ತವೆ... ಡ್ರಗ್‌ ಸ್ಟೋರ್‌ ದುಂಬ. 
ಸಿಗೆ ಜಿಯೆಂ (ಸೈಟೊತ್ರೆ ಪ) ಖನ್ಯಾನಿಸಿಯಂ. 

111) ಸಂಗ್ರಹಿಸಿದ ಹೊಗೆಸೊಪ್ಪು, ಕಾಯಿಗಳು, ಚಾಕಲೆಟ” ಮತ್ತು ಇತರ 


ಒಣಗಿದ ಸ ಸಸ್ಯ ವಸ್ತುಗಳಿಗೆ ಬೀಳುವ ಹಳದಿ ಬಿಳುಪಿನ ಅಥವಾ ಪಾಟಲ ಬೂದು 


) 


ಚಟುವಟಿಕೆಯುಳ್ಳ ಕ್ಯಾಟರ್‌ ಪಿಲ್ಲರ್‌. $ ಅಂಗುಲ ಉದ್ದ. ದಾಸ್ತಾನು ವಸ್ತುಗಳನೆ ನ್ನು 
ರಂಧ್ರ ಕೊರೆದು ತಿಂದು, ತಮ್ಮ ಹಿಕ್ಕೆ ಮತ್ತು ರೇಷ್ಮೆಗಳಿಂದ ಮರಿನಗೊಳಿಸುತ್ತವೆ. 
ಪತಂಗಗಳ ರೆಕ್ಕೆ ಅಡ್ಡಗಲ ಕ್ವಿ ಆಂಗು 

ಕ a 2 


ಲ್ಕ ರೆಕ್ಕೆಗಳ ಬುಡ ಮತ್ತು ತುದಿ ಮಧ್ಯಕ್ಕಿಂತ 
ಹೆಚ್ಚು ಕಪ್ಪು. ಕಣಜ ಹಾಗೂ ಉಗ್ರಾಣಗಳಲ್ಲಿ ಹಾರಾಡುತ್ತ ವೆ. ಹೊಗೆಸೊಪ್ಪಿನ 
ಕಿಟ. ಎಫಿನ್ಸಿಯ ಎಲ್ಯೂಟಿಲ್ಲ. 

2) ಬಟ್ಟೆ, ತುಪ್ಪುಳು ಇತರ ಪ್ರಾಣಿಜನ್ಯ ವಸ್ತುಗಳಿಗೆ ಬೀಳುವ 
ಕೀಟಗಳು. 


60 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟಿ 


1) ರಂದ್ರ ಕೊರೆದು ತಿಂದಿರುವ ರಗ್‌, ಜಮಖಾನ ಅಥವಾ ಗಿಡುಗು 
ಪ್ರಾಣಿಗಳು. ಪಕ್ಷಿಗಳು ಮತ್ತು ಸಂಗ್ರಹಿಸಿದ ಕೀಟಗಳನ್ನು ತಿನ್ನುವ ಕಪ್ಪುಬೂದು. 
ಕೂದಲುಳ್ಳ ಲಾರ್ವಗಳು } ಅಂಗುಲ ಉದ್ದ, ದುಂಬಿಗಳು ಸಣ್ಣ. ಬೂದು ಮತ್ತು 
ನರೆ ಅಥವಾ ಕಪ್ಪು. ಆಗಾಗ ಕೆಂಪು ಮಚ್ಚೆ ಆಹಾರ ವಸ್ತುಗಳ ಮೇಲೆ ಹರಿದಾಡು 
ತ್ತಿರುತ್ತದೆ. ದುಂಬಿಗಳು ಗೋಳಾಕಾರ, ಸುಮಾರು ಹ. ಅಂಗುಲ ಉದ್ದ.... 
ಜಮಖಾನದ ದುಂಬಿ; ಎಮ್ಮೆ ದುಂಬಿ, ಸಂಗ್ರಹಾಲಯದ ಸೀಡೆ- ಅಂಥ್ರೇನಸ್‌ ಸ್ಫೋೋಸು 
ಶೇರಿಯಿ, ಆ. ಫ್ಲುನಿಸೆಸ್ಸ ಅಟ್ಟ ಜೀನಸ್‌ ಪೈ ಹೆ ಯೆಸ್‌. 

11) ಉಣ್ಣೆ, ರೇಷ್ಮೆ ಬಟ್ಟೆ, ಗರಿಗಳು. ಹಲವು ಬಗೆ ಪ್ರಾಣಿಜನ್ಯ ವಸ್ತುಗಳಲ್ಲಿ, 
ರೇಷ್ಮೆ ಗೂಡುಗಳೊಳಗೆ ಸಣ್ಣ ಬಿಳಿ ಹುಳುಗಳು. ಬಟ್ಟೆಗಳಲ್ಲಿ ಅನೇಕ ರಂಧ್ರಗಳು. 
ಪತಂಗ; ಸಣ್ಣ; ಬಫ”" ಬಣ್ಣ, $ ಅಂಗುಲ ಉದ್ದ; ಬೆಳಕಿಗೆ ತೆರೆದಾಗ ವೇಗವಾಗಿ 
ಓಡಾಡುತ್ತವೆ. ಗೊತ್ತು ಗುರಿ ಇಲ್ಲದೆ ಹಾರುತ್ತವೆ... ಬಟ್ಟಿ ಪತಂಗೆಗಳು-ಟೈ_್ರಿಸಿಯ 
ಪೆಲ್ಸಿಯೊನೆಲ್ಲ ಇತ್ಯಾದಿ. 


3) ಮಾಂಸ್‌, ಚೀಸ್‌ ಇತ್ಯಾದಿ ಆಹಾರಗಳಿಗೆ ಬೀಳುವ *ೀಟಿಗಳು 


1), ರೋಮಮಯ. ಬೂದಲಾರ್ವಿ. ಹಿಂದಿನ ಸಂಧಿ ಮೇಲೆ ಎರಡು 
ಮೋಟಾದ ಬಗ್ಗಿದ ಕೊಂಡಿಗಳಿವೆ. ಒಣ ಮಾಂಸ ಹೊಗೆಯಾಡಿದ ಮಾಂಸ ಇತರ 
ಆಹಾರ ವಸ್ತುಗಳು, ಗರಿ ಮತ್ತು ಚರ್ಮಗಳನ್ನು ತಿನ್ನುತ್ತವೆ. ಕಪ್ಟುಬೂದು ದುಂಬಿ 
ಗಳು. ಕ ಅಂಗುಲ ಉದ್ದ. ಶರೀರದ ಮಧ್ಯೆ ಒಂದು ಮಾಸಲು ಹಳದಿ ಪಟ್ಟಿ. 

ಹುಳುಗಳಿರುವ ಆಹಾರ ವಸ್ತುಗಳ ಮೇಲೆ ಹರಿದಾಡುತ್ತವೆ... ಮಾಂಸದ ಕೋಣಿ 
ದುಂಬಿ ಡೆರ್ಮೆಸ್ಟಿಸ್‌ ಲಾಜೋರಿಯಸ್‌, 

1) ಲಾರಿ ಉದ್ದ, ಕೃಶ, ಊದಾ. ಬಹಳ ಕೂದಲುಗಳಿಲ್ಲ. ವರ್ತುಳ: 
ಆದರೂ ತಲೆಯ ಕಡೆ ಚೂಪ್ಪ. ಆರು ಮೋಟು ಕಾಲುಗಳು. ಉಪ್ಪೊರಿಸಿದ ಹಂದಿ 
ಮಾಂಸವನ್ನು ಶಿನ್ನುತ್ತವೆ. ದುಂಬಿಗಳು ಹೊಳಪು; ಹಸುರು ನೀಲಿ. ಕಾಲುಗಳು 

ಕೆಂಪು. ಸ ಅಂಗುಲ ಉದ್ದ. ತೊಂದರೆಯಾದರೆ ಓಡಿ ತಪ್ಪಿಸಿಕೊಳ್ಳುತ್ತವೆ.... 
ಕುಪ್ಪ, ಕಾಲಿನ ಹಂದಿ ಮಾಂಸ: ನಡ ದುಂಬಿ- ನೆಕ್ರೊಬಿಯ ರೂಫಿಪೆಸ್‌ 


11) ಮಾಂಸ. ಚರ್ಮ. ಕೊಬ್ಬು, ಇತರ ಪ್ರಾಣಿ ವಸ್ತುಗಳನ್ನು ತಿನ್ನುವ 
ಕೀಟಗಳು. ದುಂಬಿ ಮೇಲ್ಸಡೆ ಕಪ : ಕೆಳಗಡೆ ಬಿಳು ಪ್ರ; ೫-1 ಅಂಗುಲ ಉದ್ದ 
ಚರ್ಮದ ದುಂಬಿ. ಡೆರ್ಮೆಸ್ಟಿಸ್‌ ನ್ಯೂ ನ ಕೆಡವರೆನಸ್‌ 


1೪) ಚೇಸ್‌) ಹೊಗೆಯಾಡಿಸಿದ ಮಾಂಸಗಳಿಗೆ ಬೀಳುವ ಸಣ್ಣ. ಹಳದಿ 
ಮ್ಯಾಗಟ್‌ಗಳು. ಕುಪ್ಪಳಿಸುತ್ತವೆ -- ಚೀಸ್‌ ಸ್ಕಿಪ್ಪರ್‌- ಪೆಯೊಫೈಲ ಕೇಸ್ಸೈ 


ಸಂಮಿಶ್ರ ದಾಸ್ತಾನು ಕೀಟಿಗಳು 61 


೪) ಚೇಸ್‌, ಹ್ಯಾಮ್‌, ಕಾಳು ಹಾಗು ಇತರ ಆಹಾರ ವಸ್ತುಗಳಿಗೆ ಬೂಷ್ಟೆ 
ಹಿಡಿದಾಗ ಬೀಳುವ ಸಣ್ಣ, ಬಿಳಿ. 8 ಕಾಲುಗಳುಳ್ಳ ಕಿ ಅಂಗುಲಕ್ಕಿಂತ ಹೆಚ್ಚು ಉದ್ದ 
ವಿಲ್ಲದ ನುಶಿಗಳು... ಚೀಸ್‌ ನುತಿ, ಹ್ಯಾಮ್‌ ನುಶಿ, ಕಾಳಿನ ನುಶ್ರಿ- ಆಕ್ಮಾರಸ್‌ ಸೈಕೊ 

= ಟೈರೊಗ್ಗಿಫಸ್‌ ಫರೈನಿ) ಇತ್ಯಾದಿ, 


4) ಕಾಫಿ ಬೀಜ, ಅಡಕೆ ಇತ್ಯಾದಿಗಳಿಗೆ ಬೀಳುವ ಕೀಟಗಳು 


ಸಣ್ಣ ದುಂಬಿಗಳು. ಕಿಟ್ಟಿ, ಅಂಗುಲ ಉದ್ದ. ಕಪ್ಟುಬೂದು ಗುರುತು 
ಗಳಿವೆ. ತುಪ್ಪಳು... ಕಾಫಿ ದುಂಬಿ. ಅರಿಸಿರರ್ಸ ಫೆಸಿಕ್ಕು ಲೇಟಿಸ್ಸ 
ಇವುಗಳಲ್ಲಿ ಮುಖ್ಯವಾದವುಗಳ ಜೀವನ ಚರಿತ್ರೆ ಈ ಮುಂದೆ ವಿವರಿಸಿದಂತಿದೆ : 


1) ಸಿಗರೇಟ್‌ ದುಂಬಿ ಲ್ಯಾಸಿಯೊಡೆರ್ಮ ಸೆಶ್ರಿಕಾರ್ನ್‌ 
ಅನೊಬೈಡಿ : ಕೋಲಿಯಾಪ್ಟಿರ ' 


ಹೆಸರೇ ಸೂಚಿಸುವಂತೆ ಇದು ಮುಖ್ಯವಾಗಿ ದಾಸ್ತಾನು ಮಾಡಿದ ಹೊಗೆಸೊಪ್ಪಿಗೆ 
ಬಿದ್ದು ನಷ್ಟಪಡಿಸುವ ದುಂಬಿ. ಅಪರೂಪವಾಗಿ ಧಾನ್ಯ ಮತ್ತು ಮಿಲ್‌ ಮಾಡಿದ 
ಕಾಳುಗಳ ವಸ್ತುಗಳಿಗೂ ಬೀಳುತ್ತದೆ. ಹೊಗೆಸೊಪ್ಪಿನ ಫ್ಯಾಕ್ಟರಿಗಳಲ್ಲಿ ಸಿಗಾರ್‌ 
ನಷ್ಟಪಡಿಸುತ್ತದೆ. ಅಗಿಯುವ ಹೊಗೆಸೊಪ್ಪು, 





ಚಿತ್ರ 1-10 ; ಸಿಗಾರೇರಿ ಜೀಟಿಲ್‌.. ಆ 
೩. ಲಾರ್ವ 0. ಕೋಶಿ ೦.6. ದುಂಬಿಗಳು 6. ಕುಡಿಮೀಶೆ 


ಸ್ಯ ಸಿಯೊಡೆರ್ಮ ಸೆ್ರಿಕಾರ್ನ್‌ 


ಸಿಗಾರ್‌ ಮತ್ತು ಸಿಗರೇಟ್‌ಗಳಲ್ಲಿ ರಂಧ್ರಗಳನ್ನು ಕೊರೆದು ಹಲವು. ಸಣ್ಣ ತೆಳು 
ಬಣ್ಣದ ಬೂದು ತಲೆಯ ಗ್ರಬ್‌'ಗಳು ಅಥವಾ ಬೂದು ದುಂಬಿಗಳು ತುಂಬಿರುತ್ತವೆ. 
ಸೋಫ ಮೊದಲಾದ್ದರ, ಕಿತ್ತನಾರು. ಒಣಹುಲ್ಲು ಅಥವಾ ಅಗಸೆ ನಾರಿನ ಬಟ್ಟಿ 
ಯಿಂದಾದ ಗವುಸನ್ನು ದುಂಬಿ ಹಾಗೂ ಲಾರ್ವಗಳು ಕೊರೆದು ರಂಧ್ರಗಳನ್ನು ಮಾಡು 
ತ್ತವೆ. ಮೆಣಸು, ಮೆಣಸಿನಕಾಯಿಗಳಿಗೂ ಬೀಳುತ್ತದೆ. ವಿಶ್ವವ್ಯಾಪಿ. 


62 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟ 


ಜೀವನ ಚರಿತ್ರೆ : ದುಂಬಿ ಸಣ್ಣ: ಕಟ್ಟುಮಸ್ತು; ಗೋಳಾಕಾರ; ಕೆಂಪು 
ಹಳದಿ; 1; ಅಂಗುಲ ಉದ್ದ. ತಲೆ ಹಾಗು ಮುನ್ನೆದೆ ಬಗ್ಗಿ. ದುಂಬಿ ಗೂನಾಗಿರು 
ವಂತೆ ಕಾಣುತ್ತದೆ. ಎಲಿಟ್ರದ ಮೇಲೆ ಗೀರುಗಳಿಲ್ಲ. ಕುಡಿಮೀಸೆ ಉದ್ದಕ್ಕೂ ಒಂದೇ 
ಗಾತ್ರ. ಹೆಣ್ಣುದುಂಬಿ 2-1 ವಾರಗಳು ಬದುಕಿದ್ದು ಸುಮಾರು 100 ಮೊಟ್ಟೆ ಗಳ 
ವರೆಗೂ ಇಡುತ್ತೆ ಪೆ. 

ಮೊಟ್ಟೆ ಗೋಲಾಕಾರ. ಬಿಳುಪು, ಸ ಅಂಗುಲ ಉದ್ದ; ಆಹಾರ ವಸ್ತುಗಳ 
ಮೇಲೆ 8-8 ದಿನಗಳಲ್ಲಿ ಒಡೆಯುತ್ತವೆ. 

ಲಾರ್ವಿ ಹಳದಿ ಬಿಳುಪ್ರ; ಬಗ್ಗಿವೈ; ರೋಮಮಯ. ತಲಿ ಸ್ವಲ್ಪ ಬೂದು. 
30-50 ದಿನಗಳಲ್ಲಿ ಪೂರ್ತಿ ಸೆಳೆದು ೬ ಅಂಗುಲ ಉದ್ದವಾಗುತ್ತದೆ. 


ಕೋಶ ಆಹಾರದ ಚೂರು ಸೇರಿದ ರೇಷ್ಮೆ ಗೂಡಿನೊಳಗೆ, ಕಾಲ 8-10 
ದಿನೆಗಳು. 


ಜೀವನ ಚರಿತ್ರೆ 45-59 ದಿನಗಳು. ವರ್ಷದಲ್ಲಿ 3-5 ವಂಶಗಳು. 
ಹೆತೋಟ : ಉಗ್ರಾಣದ ಶುಚಿತ್ವ ಮುಖ್ಯ. ಹುಳು ಬಿದ್ದ ಹೊಗೆಸೊಪ್ಪು, 


ಅದರ ವಸ್ತುಗಳಿಗೆ ಧೂಪಕ ಹಾಕಬೇಕು. (HCN ದ್ರಾವಣ 16-32 ಔನ್ಸ್‌ 
1000 ಘನ ಅಡಿ ಜಾಗಕ್ಕೆ). 


2) ಗಂದಿಗೆ ಸಾಮಾನಿನ (ಡ್ರಗ್‌ ಸ್ಟೋರ್‌) ದುಂಬಿ 
ಸ್ಥಿಗೊಬಿಯಂ (ಜ ಸೈಟೊಡ್ರೆಷ) ಪ್ಯಾನಿಸಿಯಂ ಆನೊಬೈಡಿ : ಕೊಲಿಯಾಪ್ಟಿರ. 





ಚಿತ್ರ 1-21: ಗಂದಿಗೆ ಸಾಮಾನಿನ (ಡ್ರ ಗ್‌ಸೊ ನ್ವೀರ್‌) ದುಂಬಿ (ಸ್ವಿಗೊಬಿಯಂ ಪ್ಯಾ ಸನಿಸಿಯಂ) 
&. ಲಾರ್ವ ಶಿ. ಸೋಂ . ದುಂಬಿ 

ಇದು ಆಕಾರದಲ್ಲಿ ಸಿಗರೇಟ ದುಂಬಯನ್ನು ಹೋಲುತ್ತ ಸ್ವ 

ಹೆಚ್ಚು ಉದ್ದ. ಎಲಿಟ್ರದ ಮೇಲೆ ಗೀರುಗಳಿವೆ. ಸ್ರ. ಅಂಗುಲ ಜ್‌ 


ಸಮವಾಗಿ ತೆಳುಬೂದು. ಮೈಮೇಲೆ ಸೂಕ್ಷ ಮ ಕುಡಿಮೀಶೆ ತುದಿಯಲ್ಲಿ 
ದಪ್ಪ. . 
ನಿ 


ಸಂಮಿಶ್ರ ದಾಸ್ತಾನು ಕೀಟಗಳು K 63 


ಸಿಗರೇಟ್‌ ದುಂಬಿಗಿಂತ ಇದರ ಆಕಾರ ಅನೇಕ ಬಗೆ; ಎಲ್ಲ ಬಗೆ ಒಣಗಿದ ಸಸ್ಯ 
ಪ್ರಾಣಿ ವಸ್ತುಗಳನ್ನು ತಿನ್ನುತ್ತದೆ ಔಷಧ ಅಂಗಡಿಯಲ್ಲಿ ಸಾಮಾನ್ಯವಾಗಿರುವುದರಿಂದ, 
ಆ ಹೆಸರು ಬಂದಿದೆ. ಧಾನ್ಯ ಹಾಗೂ ಧಾನ್ಯ ವಸ್ತುಗಳಲ್ಲಿ ವಂಶೋತ್ಪತ್ತಿ ಮಾಡಿದರೂ 
ಗಣನೀಯವಲ್ಲ. 

ಜೀವನ ಚರಿತ್ರೆ ಸಿಗರೇಟ್‌ ದುಂಬಿಯಂತೆ. ಹತೋಟಿಯೂ ಅದರಂತೆ 


3) ಹೊಗೆಸೊಪ್ಪಿನ ಸತಂಗ ಎಫೆಸ್ಸಿಯೆ ಎಲ್ಯೂಟಿಲ್ಲ 
ಪೈರಾಲಿಡಿ : ಲೆಪಿಡಾಪ್ಪಿರ 
ಇದು ಮೆಡಿಟರೇನಿಯನ್‌ ಹಿಟ್ಟಿನ ಪತಂಗೆ (ಎ. ಕ್ಯೂನಿಯಲ್ಲ) ದ ಹತ್ತಿರ 
ಸಂಬಂಧಿ, 1930 ರಿಂದ ದಾಸ್ತಾನು ಮಾಡಿದ ಹೊಗೆಸೊಪ್ಪಿನ. ಅದರಲ್ಲೂ ಹೊಗೆ 


ಬ 


ಕೊಳವೆಯಲ್ಲಿ ಒಣಗಿಸಿದ ಒಳ್ಳೆ ದರ್ಜೆಯ, ಹೊಗೆಸೊಪ್ಪಿನ ಕೆಟ್ಟ ಶತೃ. ಲಾರ್ವಿ, 
ಎಲೆ ತುದಿಯನ್ನು ತಿಂದು ಸಿಗರೇಟ್‌ ದುಂಬಿಗಿಂತ ದೊಡ್ಡ ರಂಧ್ರಗಳನ್ನು ಮಾಡಿ. 
ಉಳಿದ ಭಾಗವನ್ನು ತಮ್ಮ ಹಿಕ್ಕೆ ರೇಷ್ಮೆಗಳಿಂದ ಮಲಿನ. ಮಾಡುತ್ತವೆ. ಒಣಗಿಸಿದ 
ಹೊಗೆಸೊಪ್ಪು. ಕಾಯಿಗಳು, ಚಾಕೊಲೆದ್‌ ಹಲವು ಒಣ ಸಸ್ಯ ವಸ್ತುಗಳು ಇದರ 
ಆಹಾರ. 

ಜೀವನ ಚರಿತ್ರೆ : ಮೊಟ್ಟೆಗಳು ಒತ್ತಿದ ಹರಳಿನಂತೆ; ನೆರೆಬಿಳುಪ್ರಬೂದು; 
ಒಂದೊಂದೇ ಅಥಮ ಸಣ್ಣ ಗುಂಪುಗಳಲ್ಲಿ; ಹೊಗೆಸೊಪ್ಪಿನ ಮೇಲೆ, 4-7 ದಿನಗಳಲ್ಲಿ 
ಒಡೆಯುತ್ತವೆ. 

ಲಾರ್ವಿ ಬಿಳುಪು, ಹಳದಿ ಬೂದು, ಪಾಟಲ ಛಾಯಿ; ಅಲ್ಲಲ್ಲೆ ಸಣ್ಣ ಬೂದು 
ಗುರ್ತುಗಳು, ಕ್ಲಿ. ಸ್ಕಿ ಅಂಗುಲ ಉದ್ದ. ಚುರುಕು. 40-45 ದಿನಗಳಲ್ಲಿ ತಿಂದು 
ಪೂರ್ತಿ ಬೆಳೆಯುತ್ತವೆ. 

ಕೋಶ ಬಿರುಕುಗಳಲ್ಲಿ; ಕಾಲ 7-19 ದಿನಗಳು. 

ಪತಂಗ ನರೆಬೂದು. ರೆಕ್ಕೆಗಳ ಅಡ್ಡಗಲ ಕ್ವಿ ಅಂಗುಲ. ಮುಂದಿನ ರೆಕ್ಕೆಗಳ 
ಮಧ್ಯ ತೆಳು; ಬುಡ, ತುದಿ ಕಪ್ಪು; ಇವುಗಳ ಮಧ್ಯ ಒಂದು ಕಿರಿದಾದ ಬಿಳಿ ಅಡ್ಡ 
ಪಟ್ಟಿ, ರಾತ್ರಿ ಹಾರಾಟ. 

ಹತೋಟಿ : ಸಿಗರೇಟು ದುಂಬಿಗೆ ಮಾಡುವಂತೆ. 

4) ಜಮಖಾನ ದುಂಬಿಗಳು, 

ಆಂಥ್ರೇನರ್ಸ ಸ್ಕೋೋಫುಲೇರಿಯಿ  ; 


ಆ. ಹ್ಹಾ ನಿಪೆಸ್‌ (ದ ಪೊರಾಕ್ಸ್‌) | _ | 
ಅಟ್ಟ ಜೀನಸ್‌ ಪೈಸಿಯಸ್‌ | ಡೆರ್ಮೆ ಸ್ಪಿಡಿ: ಕೋಲಿಯಾಷ್ಟಿರ 


ಆ, ನೆರ್ಬಾಸ್ಸಿ 


64 ಾಸ್ನಾನು ಕೀಟೆಗಳು ಹಾಗೂ ಅವುಗಳ ಹೆತೋಟಿ 


ಇವನ್ನು ಎಮ್ಮೆ ದುಂಬಿಗಳನ್ನುತ್ತಾರೆ, ಇವುಗಳ ಮರಿಗಳು, ಬಟ್ಟೆ, ರಗ್ಗು, 
ಗವುಸು, ಅದರಲ್ಲೂ ಉಣ್ಣೆ. ತುಪ್ಪ, ಗರಿ, ಕೂದಲುಗಳಿಂದ ಮಾಡಿದ ವಸ್ತುಗಳು 
ಮತ್ತು ಪ್ರಾಣಿ ಬಿರುಗೂದಲುಗಳಿಂದ ಮಾಡಿದ ಬೃಷ್‌ಗಳನ್ನು ಕೊರೆದು ತಿಂದು 
ರಂಧ್ರಗಳನ್ನು ಮಾಡಿರುತ್ತವೆ. ಮರಿಗಳು ರೋಮಮಯ, ಬೂದು, 3 ಅಂಗುಲ 
ಕ್ಕಿಂತ ಹೆಚ್ಚು ಉದ್ದದವರೆಗೂ: ಎಲ್ಲ ಗಾತ್ರಗಳು. ಕೆಲವು ಬಗೆಗಳಲ್ಲಿ ಉದ್ದವಾದ 
ಬಾಲದ ಕೊದಲುಗಳಿವೆ, ಬಟ್ಟಿ ಪತಂಗಗಳಲ್ಲಿ ಇದ್ದಂತೆ. ಇವು ರೇಷ್ಮೆ ದಾರಗಳನ್ನೇ 
ಆಗಲಿ, ಬಲೆಯನ್ನೇ ಆಗಲಿ ಹೆಣೆಯುವುದಿಲ್ಲ. ಅವು ಬಹುಮಟ್ಟಿಗೆ ಒಂದು ಮೂಲೆ 
ಅಥವಾ ಗುಡಿಸದೆ ಇರುವ ಸ್ಥಳಗಳಲ್ಲಿದ್ದು. ಆಗೋಚರವಾಗಿ ಅನುಮಾನಿಸದೆ ಇರುವ 
ಬಟ್ಟೆಬರೆಗಳನ್ನು ರಂಧ್ರಕೊರೆದು, ಎಳೆಗಳು ಕಿತ್ತುಹೋಗುವಂತೆ ಮಾಡುತ್ತವೆ. 
ಅಂಥ ವಸ್ತುಗಳಲ್ಲಿ ಮತ್ತು ಆ ಸಾಮಾನಿರುವ ಕೊಠಡಿಯ ಕಿಟಕಿಗಳಲ್ಲಿ ದುಂಬಿ 
ಗಳಿರುತ್ತವೆ. ಅವು ಸಣ್ಣ: ಕಪ್ಪು; ಗಟ್ಟಿ ಎಲಿಟ್ರ; ಕೆಲವಕ್ಕೆ ಎಲಿಟ್ಟದ ಮೇಲೆ ಬಳಿ, 
ಕೆಂಪು ಮಚ್ಚೆಗಳು. ಸ್ವಲ್ಪ ಕಾಲಮುಟ್ಟದೆ ಇಟ್ಟಿರುವ ವಸ್ತುಗಳಿಗಂತೂ ಬಹಳ ನಷ್ಟ. 

ಉಣ್ಣೆ ಬಟ್ಟೆಗಳು, ಆಗಾಗೆ ಹತ್ತಿ ಬಟ್ಟೆಗಳು, ಚರ್ಮ ಗರಿ, ಕೂದಲು 
ರೇಷ್ಮೆ. ಒಣ ಮಾಂಸ, ಹಾಲು, ಕೀಟಗಳು, ಗಿಡಗು ಪ್ರಾಣಿಗಳು, ತುಪ್ಪಳ್ಕು ಧಾನ್ಯ 
ಗಳು, ಹಿಟ್ಟು ಇತ್ಯಾದಿ ಇವುಗಳ ಆಹಾರ. 





ಚಿತ್ರ 1-22 : ಜನುಖಾನ ದುಂಬಿ. (ಆಂಧ್ರೇನಸ್‌ ಸ್ಟ ್ರೋಫುಲೇರಿಯಿ) 
8: ಲಾರ್ನೆ, 0, ಕೋಶ (ಚರ್ಮಯೊಳಗೆ) 0. ಕೋಶ, 6. ದುಂಬಿ, 
ಜೀವನ ಚರಿತ್ರೆ : ದುಂಬಿಗಳು ನಷ್ಟಪಡಿಸುವುದಿಲ್ಲ. 2 ವಾರಗಳಿಂದ ಹಲವು 
ತಿಂಗಳು ಬದುಕಿರುತ್ತವೆ. ಬೆಳಕಿಗೆ ಬರುತ್ತವೆ. ಕಿಟಕಿಗಳಲ್ಲಿ, ಹೂವುಗಳ ಮೇಲಿರು 
ತ್ತವೆ. ಪರಾಗವನ್ನು ತಿನ್ನುತ್ತವೆ. ಹೆಣ್ಣುಗಳು ಮರಿಗಳ ಆಹಾರ ವಸ್ತುಗಳ ಮೇಲೆ 
' ಮೊಟ್ಟೆಗಳನ್ನಿಡುತ್ತವೆ. 


ಸಂಮಿಶ್ರ ದಾಸ್ತಾನು ಕೀಟಗಳು 65 


ಮೊಟ್ಟೆಗಳು ಬಿಳುಪು, ಮೃದು: ಒಂದೆರಡು ವಾರಗಳಲ್ಲಿ ಒಡೆಯುತ್ತವೆ. ಮರಿ 
ಗಳು ಕೂಡಲೆ ತಿನ್ನಲು ಪ್ರಾರಂಭಿಸುತ್ತವೆ. ಬೆಳಕಿಗೆ ಬರದೆ, ಕತ್ತಲು, ಏಕಾಂತ ಸ್ಥಳ 
ಗಳಲ್ಲಿ ಬಿರುಕುಗಳಲ್ಲಿ, ಆಹಾರ ವಸ್ತುಗಳ ಮಡಕೆಯೊಳಗೆ, ಇದ್ದು ವಿಶೇಷವಾಗಿ 
ತಿನ್ನುತ್ತವೆ. ಕೀಟನಾಶಕಗಳಿಗೆ ಸಿಕ್ಕದೆ ಇರುವ ಬಿರುಕು. ರಂಧ್ರಗಳಿಗೆ ಹೋಗಿ ಪೊರೆ 
ಬಿಡಬಹುದು. 5-11 ಸಲ ಪೊರೆ ಬಿಡುತ್ತವೆ. ಬಿಟ್ಟ ಪೊರೆ ಹುಳುವಿದ್ದಂತೆಯೇ 
ಕಾಣುತ್ತದೆ. ಹವಾಗುಣ, ಆಹಾರವನ್ನ ನುಸರಿಸಿ ಗ್ರಬ್‌ 1-3 ವರ್ಷಗಳಲ್ಲಿ ಪೂರ್ತಿ 
ಬೆಳೆಯುತ್ತದೆ. 

ಅಮೇರಿಕದ ಜಮಖಾನದ ದುಂಬಿ ಅಟ್ಟಜಿನಸ್‌ ಪೈಸಿಯಸ್‌ : ದಾಸ್ತಾನು 
ಮಾಡಿದ ಬಟ್ಟೆ ಗಳಿಗೆ ಬಹಳ ಹಾನಿಕರವಾಗಿದೆ. ಈ ದುಂಬಿ ಕಪ್ಪು. ಕಾಲು, ಕುಡಿ ಮೀಶೆ 
ಬೂದು, $- ಸ್ವ ಅಂಗುಲ ಉದ್ದ: ಒತ್ತಿವೆ. ಹೆಣ್ಣು 50 ಮೊಟ್ಟೆಗಳವರೆಗೂ ಇಡು 
ತ್ತದೆ. ಕಾವು 7-10 ದಿನಗಳು. ಲಾರ್ವಿ ಸ್ಮ ಅಂಗುಲ ಉದ್ದ; ಉಳಿದವುಗಳಿಗಿಂತ 
ಇದು ಬಹಳ ವ್ಯತ್ಯಾಸ, ಉದ್ದ. ಕ್ಯಾರೆಟ್‌ ಆಕಾರ, ಹಳದಿ ಅಥವಾ ಚಾಕೊಲೆಟ್‌ 
ಬೂದು. ಶರೀರದ ತುದಿಯಲ್ಲಿ ಬಹಳ ಉದ್ದ. ಬೂದು ಕೂದಲು ಕುಚ್ಚು, 


ಉಳಿದ ಬಗೆಗಳ ಲಾರ್ವಿ ಮೋಟು: 1 ಅಂಗುಲಕ್ಕಿಂತ ಹೆಚ್ಚು ಉದ್ದವಿಬ್ಲ; 
ದುಂಡು; ಮೈತುಂಬ ನೇರವಾದ ಬೂದು ಅಥವಾ ಕಪ್ಪು ಬಿರುಗೂದಲು. ಶರೀರದ 
ಹಿಂಭಾಗದ ಕಡೆ, ಪಕ್ಕಗಳಲ್ಲಿ ಮೂರು ಕಚ್ಚುಗಳಿದ್ದು. ಶೆಕ್ಕೆಗಳಂತೆ ಅವು ಮೈಮೇಲೆ 
ಬಿದ್ದಿರುತ್ತವೆ. ಆ. ಸ್ಕ್ಫೋಫುಲೇರಿಯ, ಅ. ಸ್ಲಾಸಿಪೆಸ್‌ಗಳಲ್ಲಿ ಬಿರುಗೂದಲು ಕಪ್ಪು; 
ಆ, ವೆರ್ಬಾಸ್ಟಿ ಯಲ್ಲಿ ಬೂದು. ಇವುಗಳ ದುಂಬಿಗಳಲ್ಲೂ ಬಣ್ಣ ಗಾತ್ರದಲ್ಲಿ ವ್ಯತ್ಯಾಸ 
ಗಳಿವೆ. 

ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿರುವವು. ಎರಡು ಸಣ್ಣ ಗುರ್ತುಗಳುಳ್ಳ 
ಆ. ವೋರಾಕ್ಸ್‌ ಮತ್ತು ಆ, ಪಿಂಖನೆಲ್ಲ. ಸೈನ್ಯದ ಬಟ್ಟೆ ಮಳಿಗೆಗಳಿಂದ ಆ ಫೇಸಿಯೇಟಿಸ್‌ 


[i 


ವರದಿಯಾಗಿದೆ. ಡೆರ್ಮೆಸ್ಟಿಸ್‌ ವಲ್ವೈನರ್ಸ್‌ ದಪ್ಪ; ಕಪ್ಪು. ಮೀನುಗೊಬ್ಬರ, ರೇಷ್ಮೆ 


ಗೂಡುಗಳಿಗೆ ಬೀಳುತ್ತದೆ. 

ಹತೋಟಿ ಮತ್ತು ನಿನಾರಣೆ : ಈ ಕೀಟಗಳು ಸೇರದಂತೆ ಬಿರುಕು, ರಂಧ್ರ 
ಗಳನ್ನು ಮುಚ್ಚಬೇಕು; ನೆಲಕ್ಕೆ ಹಾಸಿರುವ ಜಮಖಾನಗಳನ್ನು ಆಗಾಗ್ಗೆ ಧೂಳಿಲ್ಲದಂತೆ 
ಬಡಿದು. ವ್ಯಾಕ್ಯೂಂ ಯಂತ್ರಗಳಿಂದ ಗುಡಿಸಬೇಕು. ಆರು ತಿಂಗಳಿಗೊಮ್ಮೆಯಾದರೂ 
ಬಿಸಿಲಿಗೆ ಹಾಕಿ, ಬಡಿದು, ಧೂಳನ್ನು ಗುಡಿಸಿ ಪುನಃ ಹಾಕಿಸಬೇಕು. ಹುಳುಗಳಿದ್ದರೆ 
H ೧ ೫% ಧೂಪನಕ್ಕೊಳಪಡಿಸಬೇಕು. ಡಿಡಿಟಿ, ಕ್ಲೋರ್ಡೇನ್‌ ಅಥವಾ ಮ್ಯಾಲ 
ಥೈಯಾನ್‌ ಸಿಂಪಡಿಸಬೇಕು. 


ಆ 


66 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟ 


ಪೆಟ್ಟಿಗೆಯಲ್ಲಿ ಸಂಗ್ರಹಿಸಿರುವ ಜಮಖಾನಗಳ ಪದರಗಳಲ್ಲಿ ಪಿಡಿಬಿ ಹರಳನ್ನು 


ಇಬ 
ಇಟ್ಟು, ಅವು ಆವಿಯಾದಂತೆ ಪುನಃ ಇಡಬೇಕು. 
5) ಬಟ್ಟಿ ಪತಂಗಗಳು : 
ಟೈನಿಯ ಪೆಲ್ಸಿಯೊನೆಲ್ಲ 
ಟೈನಿಯೋಲ ಬೈಸೆಲ್ಲಿಯಲ್ಲ 
ಟೈಿಕೊ ಫೇಗ ಟಾಪೆರ್ಟಜ್ಜ 
ಬಟ್ಟೆ ಪತಂಗಗಳಲ್ಲ ಚೀಲ ಮಾಡುವ ಪತಂಗ (ಟಿಸಿಯ, ಪೆಲ್ಲಿಯೊನ್ನೊ) ಮತ್ತು 
ಬಲೆಹೆಣೆಯುವ ಪತಂಗ (ಟೈಸಿಯೋಲ ಬೈಸೆಲ್ಲಿಯಲ್ಲ) ಸಾಮಾನ್ಯವಾದವುಗಳು. 
ವ 


ಟ್ರೈಕೆೊಫೇಗ ಟಾಖೆರ ಜಿಲ್ಲ ಸಾಮಾನ್ಯವಲ್ಲ. 


ಸಣ್ಣ ಕ್ಯಾಟರ್‌ ಪಿಲ್ಲರ್‌ಗಳು, ಬಟ್ಟೆಗಳನ್ನು ಕೊರೆದು ರಂಧ್ರ ಮಾಡಿ ರೇಷ್ಮೆ 
ಗೂಡು ಅಥವಾ ರೇಪ್ಮೆದಾರಗಳನ್ನು ಕಟ್ಟಿರುತ್ತವೆ. ಕತ್ತಲು ಮೂಲೆಗಳಲ್ಲಿ ಆಗಾಗ್ಗೆ 
ತೆಗೆಯದೆ ಒಂದೇ ಕಡೆ ಇಟ್ಟಿರುವ ವಸ್ತುಗಳಿಗೆ ಬಹಳ ನಷ್ಟ. 

ಪತಂಗಗಳು ಸಣ್ಣ. ಬಪಘ್‌ ಬಣ್ಣ. ರೆಕ್ಕೆಗಳ ಅಡ್ಡಗಲ } ಅಂಗುಲಕ್ಕಿಂತ 
ಹೆಚ್ಚಲ್ಪ. ಹುಳುಬಿದ್ದ ವಸ್ತುಗಳನ್ನು ಬೆಳಕಿಗೆ ತೆರೆದಾಗ ಅವು ಹರಿದಾಡುತ್ತವೆ. 
ಗೊತ್ತುಗುರಿ ಇಲ್ಲದೆ ಹಾರಾಡುತ್ತವೆ. ದೀಪದಿಂದ ಆಕರ್ಷಿಸಲ್ಪಡುವುದಿಲ್ಲ. 


ಟೈನಿಯಿಡಿ 2 ಲೆಪಿಡಾಪ್ಟಿರ 


ಉಣ್ಣೆ, ಕೂದಲು, ಗರಿ. ತುಪ್ಪುಳು, ಗವುಸು. ಸತ್ತ ಕೀಟ, ಒಣಗಿದ ಪ್ರಾಣಿ 
ಮೀನುಗೊಬ್ಬರ. ಹಾಲಿನಪುಡಿ. ಚರ್ಮ ಇತ್ಯಾದಿ ಇವುಗಳ ಆಹಾರಗಳು. 
ಜೀವನ ಚರಿತ್ರೆ: ಪ್ರಪಂಚದ ಹಲವು ಭಾಗಗಳಲ್ಲಿವೆ. ಪಠಂಗಗಳು ತಿನ್ನುವುದಿಲ್ಲ. 
ಅವು ನಷ್ಟಪಡಿಸುವುದಿಲ್ಲ. ಹೆಣ್ಣು 10050 ಮೊಟ್ಟೆಗಳವರೆಗೂ, ಒಂದೊಂದಾಗಿ, 
ಮರಿಗಳ ಆಹಾರ ವಸ್ತುಗಳ ಮೇಲಿಡುತ್ತದೆ ಕೆಲವು ಬಗೆಗಳಲ್ಲಿ ಗುಂಪಾಗಿರುತ್ತವೆ. 


1 30 


ದ್ದಾಗ ಕಾಣಿಸುತ್ತವೆ. ಕಾವು 5 ದಿನಗಳು. 


ಮೊಟ್ಟೆಗಳು ಸಣ್ಣ, ಫೆ ಅಂಗುಲ ಉದ್ದ; ಬಿಳುಪು: ಕಪ್ಪು ವಸ್ತುಗಳ ಮೇಲಿ 


ತ iv 
ಉದ್ದ: ಪೂರ್ತಿ ಬೆಳೆದಾಗ , ಅಂಗುಲ. ಆಹಾರ ಸ್ವಿತಿಯನ್ನನುಸರಿಸಿ ಹುಳುವಿನ 
ಶಾಲ 6 ವಾರಗಳಿಂದ * ವರ್ಷಗಳು. ಬೆಳವಣಿಗೆ ತನುವನ್ನ ವಲಂಬಿಸಿರುತ್ತದೆ. 
ಟೈನಿಯ ಸೆಲ್ಸಿಯೊನೆಲ್ಲ ಲಾರ್ವ, ರೇಷ್ಮೆಗೂಡುಗಳಲ್ಲಿದ್ದು, ಅವನ್ನು ಎಳೆದುಕೊಂಡು 
ಹರಿದಾಡುತ್ತವೆ. ಅವು ಬೆಳೆದಂತೆ ಗೂಡುಗಳು ದಪ್ಪವಾಗುತ್ತದೆ. ಬೆಳೆದಾಗ 
ಗೂಡನ್ನು ಮತ್ತಷ್ಟು ರೇಷ್ಮೆಯಿಂದ ಭದ್ರಮಾಡಿ ಒಳಗಡೆ ಕೋಶವಾಗುತ್ತದೆ. 


ಕೋಶ ಕ್ಕಿ ಅಂಗುಲ ಉದ್ದ. ಬೂದು, ಕಾಲ 1-4 ವಾರಗಳು. 


ಲಾರ್ವಿ ಮಾತ್ರ ನಷ್ಟಪಡಿಸುತ್ತವೆ. ಅವು ಬಿಳುಪು: ಹುಟ್ಟಿದಾಗ ಚಿ. ಆಂಗುಲ 


ಸಂಮಿಶ್ರ ದಾಸ್ತಾನು ಕೀಟಿಗಳು 67 


ಜೀವನ ಚರಿತ್ರೆ 2 ವಾರಗಳು. (ಅಥವಾ ಲಾರ್ವಿ ಸುಪ್ತವಾಗಿದ್ದು 4 
ರ್ಷಗಳು). 
ಟೈ. ಸ್ಯಾಚಿರ್ಸ್‌ಪೈಲ ನರೆಬೂದು ಪತಂಗ. ಟ್ರೈ. ಅಬ್ರಸ್ಟೆಲ್ಲ, ಕಪ್ಪು ಬಿಳಿ ರೆಕ್ಕೆ 
ಪತಂಗ, ಇವು ದಕ್ಷಿಣ ಭಾರತದಲ್ಲಿ ಸಾಮಾನ್ಯ. 


( 
ಆಗಾಗ್ಗೆ ಬಟ್ಟೆಗಳನ್ನು ಕೊಡವಿ, ಬ್ರಷ್‌ ಮಾಡಿ, ಬಿಸಿಲಿಗೆ ಹಾಕಿ ಇಡಬೇಕು. ಬಿರುಕು 
ರಂಧ್ರಗಳನ್ನು ಮುಚ್ಚಿ ಬೇಕು. 

ಸೋಫಗಳಿಗೆ ಚರ್ಮ, ರೇಷ್ಮೆ. ರೇಯಾನ್‌, ಲಿನನ” ಅಥವಾ ಹತ್ತಿ ಬಟ್ಟೆ 
ಗಳನ್ನು ಹಾಕಿದ್ದರೆ, ಈ ಪತಂಗಗಳ ಹುಳುಗಳು ಬೀಳುವುದಿಲ್ಲ. ಹತ್ತಿ ಪದರುಗಳನ್ನೂ 
ನಷ್ಟಪಡಿಸುವುದಿಲ್ಲ. ಸೋಪುಗಳಿಗೆ ಉಣ್ಣೆ ಬಟ್ಟಿ ಹಾಕಿದ್ದರೆ, ಅದರ ಕೆಳಗೆ ಹತ್ತಿ 
ಪದರವಿರಬೇಕು. 

ಹುಳುಗಳಿದ್ದರೆ ಕಿಟಕೆ ಬಾಗಿಲನ್ನು ಭದ್ರವಾಗಿ ಮುಚ್ಚಿ. ಒಳಗೆ 1000 ಘನ 
ಅಡಿಗಳಿಗೆ 8-10 ಪೌಂಡುಗಳಂತೆ ಪ್ಯಾರಸೈಕ್ಲೋರೊ ಬೆನ್‌ಜಿನ್‌ ಹರಳನ್ನು ಹಾಕಿ, 
ಧೂಪನಗೊಳಿಸಬೇಕು. 


ದಿನವೂ ಬಳಸುವ ಬಟ್ಟೆಗಳಿಗೆ ಈ ಕೀಟ ಬೀಳುವುದಿಲ್ಲ. 
6) ಮಾಂಸದ ಮನೆ ದುಂಬಿ : ಜೆರ್ನೆಸ್ತಿಸ್‌ ಲಾರ್ಡೇರಿಯರ್ಸ 
ಡೆರ್ಮೆಸ್ಸಿಡಿ : ಕೋಲಿಯಾಪ್ಟಿರ | 
ಎಲ್ಲ ಬಗೆ ಮಾಂಸ ಮತ್ತು ಪ್ರಾಣಿ ವಸ್ತುಗಳನ್ನು ತಿನ್ನುತ್ತವೆ. ಲಾರ್ವಿ 
ಮೈತುಂಬ ಕೂದಲು, ಬೂದು; ಎರಡು ಕಡೆಯೂ ಚೂಪು. ಈ ಕೀಟ ವಿಶ್ವವ್ಯಾಪಿ. 
ಗರಿ, ಕೊಂಬು, ಚರ್ಮ ಮಯಣ, ಒಣ ಮಾಂಸ ಇತ್ಯಾದಿಗಳು ಇವುಗಳಿಗೆ 
ಆಹಾರ, 
ಜೀವನ ಚರಿತ್ರೆ : ದುಂಬಿ 3 ಅಂಗುಲ ಉದ್ದ; ಕಪ್ಪು ಬೂದು: ಎಲಿಟ್ಟದ 
ಮೇಲೆ ಮುಂದುಗಡೆ ಸ್ವಲ್ಪ ಅಗಲವಾದ ಹಳದಿ ಪಟ್ಟೆ. ಆ ಪಟ್ಟೆಯ ಮೇಲೆ 6 
ಕಪ್ಪು ಗುರ್ತುಗಳು; ಒಂದೊಂದು ಕಡೆಯೂ ಮೂರು ತ್ರಿಕೋನಾಕಾರದಲ್ಲಿವೆ. 
ಹೊರಗಡೆ ಹೂವಿನ ಪರಾಗವನ್ನು ತಿನ್ನುತ್ತವೆ. 
ಮೊಟ್ಟೆಗಳು ಆಹಾರ ವಸ್ತ್ರುಗಳ.ಮೇಲೆ ಅಥವಾ ಹತ್ತಿರ ಮರೆಯಲ್ಲಿ. 
ಲಾರ್ವಿ, ತಿಂದು 10-50 ದಿನಗಳಲ್ಲಿ ಪೂರ್ತಿ ಬೆಳೆದು $3 ಅಂಗುಲ ಉದ್ದ 
ವಾಗುತ್ತವೆ. 


ಕೋಶ ಲಾರ್ವದ ಚರ್ಮದೊಳಗೆ. 


68 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋ 


ಹತೋಟಿ : ಮಾಂಸವನ್ನು ಕಾಗದ ಅಥವಾ ಮಸ್ಲಿನ್‌ ಬಟ್ಟೆಗಳಲ್ಲಿ ಸುತ್ತಿಡ 
ಬೇಕು. ಶೀತಾಗಾರದಲ್ಲಿಟ್ಟರೆ ಈ ಕೀಟ ಬೀಳುವುದಿಲ್ಲ. ಹುಳುಗಳಿದ್ದ ಉಗ್ರಾಣದಿಂದ 
ಮಾಂಸವನ್ನು ತೆಗೆದು 3 ಗಂಟೆಗಳ ಕಾಲ 13091355 ಗಳವರೆಗೂ ಉಗ್ರಾಣ 
ವನ್ನು ಬಿಸಿಮಾಡಬೇಕು. ಚರ್ಮಕ್ಕೆ 10% ಡಿಡಿಟಿ ಅಥವಾ 1% ಲಿಂಡೇನ್‌ 
ಧೂಳಿಸಬೇಕು. 

7) ಕೆಂಪು ಕಾಲಿನ ಮಾಂಸದ ದುಂಬಿ ನೆಕ್ರೊಬಿಯ ರೂಫಿಪೆಸ್‌ 

ಕ್ಲೆರಿಡಿ : ಕೋಲಿಯಾಪ್ಟಿರ 

ಇದನ್ನು ಕೊಬ್ಬರಿ ದುಂಬಿ ಎನ್ನುತ್ತಾರೆ. ಒಣಗಿಸಿದ ಹೊಗೆಯಾಡಿಸಿ ಸಂಗ್ರಹಿ 
ಸಿದ ಮಾಂಸಕ್ಕೆ ಬಹಳ ನಷ್ಟ. ಲಾರ್ವಿ ಮತ್ತು ದುಂಬಿಗಳೆರಡೂ ಮಾಂಸವನ್ನು 
ಕೊರೆದು ತಿನ್ನುತ್ತವೆ. ಈ ಕೀಟ ವಿಶ್ವವ್ಯಾಪಿ. ಸರ್ವಸಮದಶಿ". 

ಒಣಗಿದ ಹಂದಿಮಾಂಸ, ಮೀನು, ಗ್ವಾನೊ, ಮೂಳೆಪುಡಿ, ಚೀಸ್‌ ಒಣಗಿಸಿದ 
ಮೊಟ್ಟೆ, ಚರ್ಮ ಕೊಬ್ಬರಿ ಒಣಹಣ್ಣು ಕಾಯಿ, ಕೀಟಗಳು ಅವುಗಳ ಮೊಟ್ಟೆಗಳು 
ಇತ್ಯಾದಿ ಇವುಗಳ ಆಹಾರ. 

ಜೀವನ ಚರಿತ್ರೆ : ದುಂಬಿಗಳು ಹೊಳಪು; ನೀಲಿಹಸುರು. ಮೋಲ್ಲಡೆ ಉಬ್ಬು. 
ಪಕ್ಕಗಳು ನೇರ ಎಲಿಟ್ರದ ಮೇಲೆ ಕುಳಿಗಳು. 3-} ಅಂಗುಲ ಉದ್ದ. ಕಾಲುಗಳು, 
ಕುಡಿಮೀಶೆ ಬುಡ ಕೆಂಪುಬೂದು. ವೇಗವಾಗಿ ಓಡುತ್ತವೆ. ಹಾರುತ್ತವೆ. ಹೆಣ 
400-2000 ಮೊಟ್ಟೆಗಳವರೆಗೂ ಇಡುತ್ತದೆ. 

ಮೊಟ್ಟೆಗಳು ಉದ್ದ; ವರ್ತುಳ, ಪಾರದೀಪಕ. ಆಹಾರ ವಸ್ತುಗಳ ಒಳಭಾಗ 
ದಲ್ಲಿ ಒಳಗೆ ಗುಂಪಾಗಿರುತ್ತವೆ. ಕಾವು 4-5 ದಿನಗಳು. 

ಲಾರ್ವಿ ಉದ್ದ; ಕೃಶ: ತಲೆಕಡೆ ಚೂಪು: ಉದಾ: 6 ಮೋಟು ಕಾಲುಗಳು. 
ಮೋಟು ಕೂದಲು. ಬೆಳೆದಾಗ 4 ಅಂಗುಲ ಉದ್ದ « ಬೆಳಕಿಗೆ ಬರುವುದಿಲ್ಲ. 


5 


ಧಿ 
ಣ 


ಕೋಶ ಕತ್ತಲಾದ ಒಣಗಿದ ಜಾಗದಲ್ಲಿ, ಕುಳಿಮಾಡಿ ರೇಷ್ಮೆ ಹಾಸಿ, ಒಳಗಡೆ 
ಕೋಶವಾಗುತ್ತದೆ. 

ಜೀವನ ಚರಿತ್ರೆ 36-150 ದಿನಗಳು; ಅದರ 3 ಭಾಗ್ಯ ಲಾರ್ವ ಬೆಳೆಯುವು 
ದರಲ್ಲೇ ಆಗುತ್ತದೆ. 


ಹತೋಟಿ : ಮಾಂಸವನ್ನು ಕಾಗದದಲ್ಲಿ ಸುತ್ತಿಡಬೇಕು. ಉಗ್ರಾಣಕ್ಕೆ 80 


ಜರಡೆ ಕಣ್ಣಿನ ಬಲೆ ಪರದೆಯನ್ನು ಹಾಕಬೇಕು. ಉಗ್ರಾಣವನ್ನು ಧೂಪನಕ್ಕೊಳ 
ಪಡಿಸಬೇಕು. 


9 


ಸಂಮಿಶ್ರ ದಾಸ್ತಾನು ಕೀಟಗಳು 69 


8) ಚೀಸ್‌ ಸ್ವಿಪ್ಪರ್‌ ಫೈಯೊಫೈ ಕೇಸೈಲ್‌ ಪೈಯೊಫೈಲಿಡಿ ; ಢಿಪ್ಟೀರ 

ಸಣ್ಣ. ಹಳದಿ ಮ್ಯಾಗಟ್‌ಗಳು. ಚೀಸ್‌ ಅಥವಾ ಮಾಂಸದ ಮೇಲೆ ಹರಿದಾಡು 
ಶ್ರಿರುತ್ತವೆ. ಶರೀರವನ್ನು ಇಮ್ಮಡಿ ಬಗ್ಗಿಸಿ. ತಕ್ಷಣ ನೇರಮಾಡಿ ಕುಪ್ಪಳಿಸುತ್ತವೆ. 

ಚೀಸ್‌, ಹೊಗೆಯಾಡಿಸಿದ ಉಪ್ಪಿಟ್ಟ ಮಾಂಸಗಳು ಇವುಗಳ ಆಹಾರ. 

ಜೀನನ ಚರಿತ್ರೆ : ವಿಶ್ವವ್ಯಾಪಿ. ನೊಣ ಸಣ್ಣ: ಹೊಳಪು; ಎರಡೇ ರೆಕ್ಕೆಗಳು. 
ಹಿ ಅಂಗುಲಕ್ಕಿಂತ ಕಡಮೆ ಉದ್ದ. ಹೆಣ್ಣು 500 ಮೊಟ್ಟೆಗಳವರೆಗೂ, ಒಂದೊಂದೇ 
ಅಥವಾ 50 ರ ಗುಂಪಿನಲ್ಲಿಡುತ್ತದೆ. ಕಾವು 3 1-30 ಗಂಟೆಗಳು. 


ಮ್ಯಾಗಟ್‌ಗಳು ಸಣ್ಣ: ಮಾಂಸಲ. ಕಾಲುಗಳಿಲ್ಲ. ತಲೆಕಡೆ ಚೂಪು, ಹಳದಿ 
ಬಿಳುಪು. ಬೆಳೆದಾಗ $ ಅಂಗುಲ ಉದ್ದ. 1 ವಾರ ಅಥವಾ ಕೆಲವು ತಿಂಗಳಲ್ಲಿ ಪೂರ್ತಿ 
ಬೆಳೆಯುತ್ತವೆ. ಆಮೇಲೆ ತೆಳುಖೂದು ಪ್ಯೂಪೇರಿಯಮ್‌ಗಳಾಗಿ 1 ವಾರ ಅಥವಾ 
10 ದಿನಗಳಿರುತ್ತವೆ, 

ಜೀವನ ಚರಿತ್ರೆಯ ಕಾಲ ಸುಮಾರು 18 ದಿನಗಳು. 

ಹತೋಟಿ: ಹುಳುಬಿದ್ದ ಭಾಗವನ್ನು ಕತ್ತರಿಸಿ ಸುಡಬೇಕು 30 ಜರಡೆ 
ಕಣ್ಣಿನ ಪರದೆಯನ್ನು ಹಾಕಿ ನೊಣ ಸೇರದಂತೆ ಮಾಡಬೇಕು. ಉಗ್ರಾಣಕ್ಕೆ ಧೂಪಕ 
ಹಾಕಬೇಕು. ಕುದಿಯುವ ನೀರಿನಿಂದ ಉಗ್ರಾಣವನ್ನು ತೊಳೆಯಬೇಕು. 

9) ಚೀಸ್‌, ಹ್ಯಾಮ್‌ ಮತ್ತು ಧಾನ್ಯದ ನುಶಿಗಳು, 
ಧಾನ್ಯದ ನುಶಿ- ಅಕ್ಕಾರಸ್‌ ಸೈರೊ) --ಟೈರೊಗ್ಗಿ ಫಸ್‌ ಫೆರೈನಿ) ಟೈರೊಗ್ಗಿ ಫಡಿ. 
ಚೀಸ್‌ ನುಶಿ ಟೈ ರೊಫೇಗರ್ಸ ಕಾಸ್ತೆಲ್ಲಾನೆ (ಜಟ್ಟಿ, ಲಾಂಗಿಯೊರ) ಅಕರೈನ 2 
ಅಣಜೆ ನುಶಿ- ಟೈೈ.ಲಿಂಟನೆರಿ ಅರಾಕ್ಲಿಡ 

ಹಲವು ಬಗೆ ನುಶಿಗಳು ಹ್ಯಾಮ್‌ ಚೀಸ್‌, ಹಿಟ್ಟು, ಧಾನ್ಯ ಇತರ ಆಹಾರ 
ವಸ್ತುಗಳಿಗೆ ಬೀಳುತ್ತವೆ. ಅಣಬೆ ಮನೆಗಳಲ್ಲಿ, ಟೋಪಿ, ಕಾಂಡಗಳನ್ನು ಕೊರೆಯು 
ತ್ತವೆ ಶಿಲೀಂಧ್ರ ಜನಕವನ್ನು ತಿನ್ನುತ್ತವೆ. ಈ ನುಶಿಗಳೆಲ್ಲ ಬಿಳಿಪು. ಬರಿಕಣ್ಣಿಗೆ 
ಕಾಣದಷ್ಟು ಸಣ್ಣ. ಗಾತ್ರದಲ್ಲಿ ವ್ಯತ್ಯಾಸ. ಅತ್ಯಂತ ದೊಡ್ಡದು ಸೆ ಅಂಗುಲ ಉದ್ದ. 
ಅವು ವಿಶೇಷಮಗಿದ್ದಾಗ ಆಹಾರ ವಸ್ತುಗಳ ಮೇಲೆ ಒಂದು ಬಗೆ ಬೂದು ಪುಡಿ 
ತುಂಬಿರುತ್ತದೆ. ಬೂಷ್ಟೆ ಸಿಹಿವಾಸನೆ ಇರುತ್ತದೆ; ಇದು ವೈಶಿಷ್ಟ್ಯ. ಅಂಥ ಆಹಾರ 
ವಸ್ತುಗಳನ್ನು ಕೈಯಾಡಿಸುವರಿಗೆ, ಚರ್ಮ ನವೆಯಾಗುತ್ತದೆ. ಇದನ್ನು "ಗಂದಿಗೆ ಕಜ್ಜಿ' 
ಎನ್ನುತ್ತಾರೆ. 

ನುಶಿಗಳು ಮೊಟ್ಟೆಗಳನ್ನು ಆಹಾರದ ಮೇಲೆ ಕ್ರಮವಿಲ್ಲದೆ ಇಡುತ್ತವೆ. ಸಣ್ಣ 
ನುಶಿಗಳು ಬೇಗ ಬೆಳೆಯುತ್ತವೆ; ಮೊದಲು ಆರು ಕಾಲುಗಳು; ಪ್ರಾಯಕ್ಕೆ ಬಂದಾಗ 


70 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟಿ 


8 ಕಾಲುಗಳು, ಪ್ರತಿಕೂಲ ಸ್ಥಿತಿಗಳಲ್ಲಿ ನುಶಿಗಳು, ಬಹಳ ಚುರುಕು, ನಿರೋಧಶಕ್ತಿ 
ಯುಳ್ಳ, ಆಹಾರ ತಿನ್ನದಿರುವ ಹಂತವಾಗುತ್ತವೆ. ಇದನ್ನು "ಹೈಪೊಪಸ್‌' ಎನ್ನು 
ತ್ತಾರೆ. ಈ ಹಂತದಲ್ಲಿ ಚರ್ಮ ಗಟ್ಟಿಯಾಗಿರುತ್ತದೆ. ಕೆಳಗಡೆ ಸೇದಿಗೆಗಳಾಗುತ್ತವೆ. 
ಅವುಗಳ ಸಹಾಯದಿಂದ ಇತರ ಕೀಟಗಳಿಗೆ, ಇಲಿಗಳಿಗೆ ಅಂಟಿಕೊಂಡು ಬೇರೆ ಜಾಗ 
ಗಳಿಗೆ ಹೋಗುತ್ತವೆ. ಈ ಸ್ಥಿತಿಯಲ್ಲಿ ಆಹಾರವಿಲ್ಲದೆ ಹಲವು ತಿಂಗಳುಗಳಿರಬಲ್ಲವು: 
ಆಹಾರ ಸಿಕ್ಕಿದಾಗ, ಅವು ಪೊರೆಬಿಟ್ಟು ಪುನಃ ಚುರುಕಾಗುತ್ತವೆ. ಈ ಹೊಂದಾಣಿಕೆ 
ಯಿಂದ ನುಶಿಗಳು ಬಹಳ ಕಾಲ ಉಳಿದಿರುತ್ತವೆ. ಆದ್ದರಿಂದ ಒಂದು ಸಲ ನುಶಿ 
ಬಿದ್ದ ಜಾಗವನ್ನು ಶುಚಿ ಮಾಡುವುದು ಕಷ್ಟ, 

ಹತೋಟಿ : ಚೀಸ್‌, ನಿಧಾನವಾಗಿ 30°-36° ಉಷ್ಣಾಂಶದಲ್ಲಿ ಸಂಸ್ಕರಿಸಿ 
ದರೆ ನುಶಿಗಳು ಬೀಳುವುದಿಲ್ಲ. ಉಗ್ರಾಣದಲ್ಲಿ ತನುವಿರಬಾರದು. ಒಣಗಿರಬೇಕು. 
ಖಾಲಿ ಉಗ್ರಾಣಕ್ಕೆ ಗಂಧಕ, ಧೂಪಕಹಾಕಬೇಕು. 

10) ಕಾಫಿ ಹಾಗೂ ಅಡಕೆ ದುಂಬಿ ಅಂಸೀರಸ್‌ ಫ್ಯಾಸಿಕ್ಯೂಲೇಟರ್‌ 

ಆಂಥ್ರಿ ಬಿಡಿ : ಕೋಲಿಯಾಷ್ಟಿರ 

ಇದರ ಲಾರ್ವಿ ಕಾಫಿ ಗಿಡದ ಮೇಲೆ ಕಾಫಿ ಹಣ್ಣಾಗಳಿಗೆ ಬೀಳುತ್ತಿರುವುದರಿಂದ 
ಫೆಬ್ರಿಸಿಯಸ್‌ ಇದನ್ನು ಅಂಥ್ರಿಬಸ್‌ ಕಾಫಿಯಿ ಎಂಬ ಹೆಸರಿನಿಂದ ಕರೆದರು. ಅನೇಕ 
ವರ್ಷಗಳು ಅದೇ ಹೆಸರಿತ್ತು ಆದ್ದರಿಂದ ಇದರ ಸಾಮಾನ್ಯ ಹೆಸರು ಕಾಫಿ ಹಣ್ಣಿನ 

೯ ದುಂಬಿ ಎಂದಾಯಿತು. ಅಂತೂ 1775 ರಲ್ಲಿ ಮೊದಲು ಡಿಗೀರ್‌ ಇದನ್ನು ವರ್ಣಿಸಿ 
ಹೆಸರಿಸಿದರು. 

ದುಂಬಿ ಕಾಫಿ ಹಣ್ಣುಗಳನ್ನು ಕೊರೆದಾಗ ಅವು ಬಾಡಿ ಕಪ್ಪಾಗುತ್ತವೆ. ಎಲ್ಲ 
ಹಂತದ ಹಣ್ಣುಗಳಿಗೂ ಬೀಳುತ್ತದೆ. ಬಿದ್ದಿರುವ ದಾಸ್ತಾನು ಮಾಡಿರುವ, ಒಣ ಕಾಫಿ 
ಬೆರ್ರಿಗಳಿಗೂ ಬಿದ್ದು ರಂಧ್ರಗಳನ್ನು ಮಾಡುತ್ತದೆ. ದುಂಬಿ ಮತ್ತು ಲಾರ್ವಿಗಳೆರಡ 
ರಿಂದಲೂ ನಷ್ಟ. ಆದರೂ ಗಣನೀಯವಲ್ಲ; ನಷ್ಟ 0.02--09% ಮಾತ್ರ: 


ಅಸರೆ' ಸರ್ವ ಸಮದರ್ಶಿ. ಮೊದಲು 1895 ರಲ್ಲಿ ಇದು ದಾಸ್ತಾನು 
ಮಾಡಿದ ಅಡಿಕೆ (ಅರೆಕಾ ಕೆಟಿಚು) ಮೇಲೆ ಕಂಡಿತು. ಬೀಸನ” ಇದನ್ನು ಸೀತಾಫಲ 
( ಅನೊನಾ ಸೈ ಮೊಸ) ಹೆಬ್‌ಹಲಸು (ಅಟ್ರೊ ಕಾರ್ಪಸ್‌ ಹರ್‌ಸುಟಾ), ಕೋಲ್‌ ತಗಸಿ 
(ಕ್ಯಾಸಿಯಾ ಹಿಕ್ಸಿಡೆಂಟಿನಿಸ್‌), ಕ್ರೋಟೊಲೇರಿಯ ಸ್ವಯೇಟಿ ಇಂಡಿಗೊಫೆರ ಬಗೆ, 
ಲ್ಯೂಕೀಪಿಯ ಗ್ಲೌಕ, ವಾರ್ನಿಷ್‌ಮರ (ಮೆಲಸೊರ್ರೊಯಿ ಯುಸಿಟಾಟ್ರ, ಪೆಂಟಾಕ್ಮಿ 
ಸ್ವಾಸಿಸ್‌ (ಟೆಪ್ರೊಸಿಯಾ ಕ್ಯಾಂಡಿಡಾ) ಕಾಡು ಬಾದಾಮಿ (ಟರ್ಮಿನೆಲಿಯಾ ಕಬಿಸ್ಪಾ, ಗಳ 
ಮೇಲೆ ಗುರ್ತಿಸಿದರು. ಇಷ್ಟೇ, ಅಲ್ಲದೆ ಟಿ. ವಿ. ಆರ್‌. ಅಯ್ಯರ್‌ ಮತ್ತು 


ಸಂಮಿಶ್ರ ದಾಸ್ತಾನು ಕೀಟಗಳು 71 


ಕೆ. ಕೆ. ಕಣ್ಣನ್‌, ಬೇವು, ಹರಳು, ಹತ್ತಿ ಬೀಜಗಳ ಮೇಲೆ ವರದಿ ಮಾಡಿದ್ದಾರೆ.ಬೇರೆ 
ದೇಶಗಳಲ್ಲಿ ಇದು ಕೋಕೊ | ನೈಜಿರಿಯ ವತ್ತು ಕಾಂಗೊ', ಅವಕ್ಯಾಡೊ :ಫ್ಲಾರಿಡ 
ಮತ್ತು ಸಿಯಾರ” ಲಿಯೋನ್‌) ತೆಂಗು (ಬೆಲ್ಜಿಯನ” ಕಾಂಗೊ) ಸೋಯ 
(ಸಿಲೋನ್‌) ಮುಸುಕಿನಚೋಳ (ಪಶ್ವಿಮ ಆಫ್ರಿಕ ಮತ್ತು ಸಿಯಾರಲಿಯೋನ್‌), 
ಬ್ರೆಜಿಲ್‌ ನಟ್‌ (ಮಲಯ), ಬಾಳೆ (ಬರ್ಮಡ) ಕ್ಯಾಸಿಯ, ಇಂಡಿಗೊಫೆರ (ಅಮೇರಿಕ, 
ಜಾವ, ಸಿಲೋನ್‌) ತೊಗರಿ (ಸಿಲೋನ್‌) ಗೆಣಸು ಶುಂಠಿ. ಹೊಗೆಸೊಪ್ಪು ಅರಿಶಿನ 
ಕೆಸ್ಲಾವ, ಒಣತರಕಾರಿಗಳು ಇತ್ಯಾದಿಗಳ ಮೇಲೂ ಕಂಡಿದೆ. 

ವ್ಯಾಪ್ತಿ ; ಭಾರತದಿಂದ ಬಂದಿರಬೇಕೆಂದು ಅಮೇರಿಕದಲ್ಲಿ ನಂಬಿಕೆ, ಈಗ 


ಬ 

ವಿಶ್ವವ್ಯಾಪಿ. ಅಮೇರಿಕದ ದಕ್ಷಿಣ ರಾಜ್ಯಗಳಲ್ಲಿ ಎಲ್ಲ ಬಗೆ ಬೀಜಗಳ ಮೇಲೆ ದಾಸ್ತಾನು 
ಮಾಡಿದ ಧಾನ್ಯ ಮತ್ತು ಹೊಲಗಳಲ್ಲಿ ಇದು ವಂಶೋತ್ಪತ್ತಿ ಮಾಡುತ್ತದೆ. ಆದರೂ 
ದಾಸ್ತಾನು ಮಾಡಿದ ಧಾನ್ಯಗಳಿಗೆ ಹೆಚ್ಚು ನಷ್ಟವಿಲ್ಲ. ಪೂರ್ವ ಆಫ್ರಿಕ, ಡಜ್‌ ಈಸ್ಟ್‌ 
ಇಂಡೀಸ್‌. ಸುಮಾತ್ರ, ಜಾವಾ, ಬ್ರೆಜಿಲ್‌, ಸೆಂಟ್‌ ಥೋಮ್‌ (ಪೋರ್ಚುಗಲ್‌). 
ಟ್ರಿನಿಡಾಡ್‌, ಸಿಯಾರ, ಲಿಯೋನ್‌, ತಾಂಗನೀಕ. ಮಲಯ, ಮಡಗಾಸ್ಕರ, 
ಫ್ಲಾರಿಡ ಬೆಲ್ಜಿಯನ್‌, ಕಾಂಗೊ ಇತ್ಯಾದಿ. 

ಜೀವನ ಚರಿತ್ರೆ : ನಸುನರೆ ದುಂಬಿ. ಉದ್ದ. ಗೋಳಾಕಾರ, ಕಟ್ಟುಮಸ್ತು, 
೫-8 ಅಂಗುಲ ಉದ್ದ. ಮೈಮೇಲೆ ತೆಳುಬೂದು ತುಪ್ಪುಳು. ಮಚ್ಚೆ ಗುರ್ತುಗಳು. 
ತಲೆಬಗ್ಗಿದೆ. ಕುಡಿಮೀಶೆ ಉದ್ದ. ಗದೆ. ಕಣ್ಣುಗಳು ಪ್ರಾಧಾನ್ಯ. ಎಲಿಟ್ರದ ಮೇಲೆ 
ಉದ್ದವಾದ ಏಣುಗಳು, ಗಂಡು ಸಣ್ಣ; ಆಕಾರ, ಬಣ್ಣ, ಗಾತ್ರಗಳಲ್ಲಿ ವ್ಯತ್ಯಾಸ. 
ದುಂಬಿ 38 ದಿನಗಳು ಬದುಕಿರುತ್ತದೆ. 

ಹೆಣ್ಣು ಬೆರ್ರಿಯಲ್ಲಿ ರಂಧ್ರಕೊರೆದು. ಒಂದು ಮೊಟ್ಟಿಯನ್ನಿಡುತ್ತದೆ. ಒಂದು 
ಬೆರ್ರಿಯಲ್ಲಿ 7 ಮೊಟ್ಟೆಗಳವರೆಗೂ ಇರುತ್ತವೆ. ದುಂಬಿ ಬೇರೆ ಬೇರೆ ಬೆರ್ರಿಗಳಲ್ಲಿ 
ಮೊಟ್ಟೆಗಳನ್ನಿಡುತ್ತವೆ. ಮೊಟ್ಟೆ ಬಿಳುಪು; ಗೋಳಾಕಾರ. ಕಾವು ' ದಿನಗಳು, 

ಲಾರ್ವಿ, ಬೆದ್ರಿಗಳ ತಿರುಳನ್ನು ತಿನ್ನುತ್ತದೆ; ಬಿಳುಪು, ಮೃದು; ಕಾಲುಗಳಿಲ್ಲ. 
ತಲೆ ನಿರ್ದಿಷ್ಟ. ಶರೀರ ಸುಕ್ಕು; ಮಾಂಸಲ; ಬಗ್ಗಿದೆ. 24 ದಿನಗಳಲ್ಲಿ ಪೂರ್ತಿ ಬೆಳೆಯು 
ತ್ತವೆ. ಕೋಶ ಬೀಜದೊಳಗೆ; ಬಿಳುಪು. ತೆರವು. ಕಾಲ ದಿನಗಳು. 

ಜೀವನ ಚರಿತ್ರೆ 30-70 ದಿನಗಳು; ಸರಾಸರಿ 49 ದಿನಗಳು. ವರ್ಷಕ್ಕೆ 
ಒಂದಕ್ಕಿಂತ ಹೆಚ್ಚು ವಂಶಗಳು. 

(ಇದನ್ನು ಕಾಫಿ ಬೆರ್ರಿಯೆ ಕೆಟ್ಟ ಶತೃವಾದ ಸ್ಟೆ ಫಾನೊ ಡಿರಿಸ್‌ ಹ್ಯಾಂಪಿಗೆ ತಪ್ಪಾಗಿ 
ತಿಳಿಯುತ್ತಾರೆ. ಸ್ಟೆ, ಹ್ಯಾಂಪಿ ಭಾರತದಲ್ಲಿ ಕಂಡಿಲ್ಲ: ಬ್ರೆಜಿಲ್‌, ಜಾವಾಗಳಲ್ಲಿವೆ). 


172 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟಿ 


||) ಕೊತ್ತಂಬರಿ (ಧನ್ಯ) ದುಂಬಿ ಸ್ಟಿಗೊಬಿಯಂ ಸ್ಕಾನಿಸಿಯಂ 
ಅನೊಬ್ಬೈಡಿ : ಕೋಲಿಯಾಪ್ಪಿರ. 

ಇದು ಹೊಗೆಸೊಪ್ಪಿನ ದುಂಬಿ ಉ್ಯಾಸಿಯೊಡೆರ್ಮ ಸೆರಿಕಾರನ್ನ ಹೋಲುತ್ತದೆ. 
ಗಂದಿಗೆ ಸಾಮಾನುಗಳಿಗೆ ಬೀಳುತ್ತದೆ. ದುಂಬಿ ಸ್ವಲ್ಪ ದಪ್ಪ; ಎಲಿಟ್ರದ ಮೇಲೆ 
ಗೀರುಗಳಿವೆ. -$ ಅಂಗುಲ ಉದ್ದ. ವರ್ತುಳ, ಬೂದು ಮೈಮೇಲೆ ತುಪ್ಪುಳು. 
ಜೀವನ ಚರಿತ್ರೆ ಮೊದಲಾದ್ದರಲ್ಲಿ ಸಿಗರೇಟ್‌ ದುಂಬಿಯನ್ನು ಹೋಲುತ್ತದೆ. ಗಣ 
ನೀಯವಲ್ಲದ ಕೀಟ. 

12) ಗೇರುಪತಂಗ ಫೈಲಕೋಪ್‌ ಟೈಲ ಪೌರಸೋಮ 

ಪೈರಾಲಿಡಿ : ಲೆಪಿಡಾಪ್ಟಿರ 

ಇದು ಇಂಡಿಯನ್‌ ಮೀಲ್‌ ಪತಂಗ ಹ್ಲೋಡಿಯ ಇಂಟರ ಸಂಕ್ಸೆಲ್ಲ ಜತೆಗೆ 
ಸಂಗ್ರಹಿಸಿದ ಗೇರು ಬೀಜಗಳಲ್ಲಿರುತ್ತದೆ. ಕ್ಯಾಟರ್‌ ಪಿಲ್ಲರ್‌ ಬೀಜಗಳನ್ನು ಕೊರೆದು 
ತಿನ್ನುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡಿದೆ. ಗಣನೀಯವಲ್ಲ, 

13) ಹುಣಸೆಹಣ್ಣಿನ ದುಂಬಿ ಪ್ಯಾಚಿಮೀರಸ್‌ ಗೊನಾಗ್ರ 

(ಇ ಕಾರಿಯೊ ಬೋರಸ್‌ ಗೊನಾಗ್ರ) ಬ್ರೂಕಿಡಿ : ಕೋಲಿಯಾಷ್ಟಿರ 

ಮಾಸಲು ನರೆದುಂಬಿ. ಬೇಳೆಕಾಳುಗಳ ದುಂಬಿಗಳ ಗುಂಪಿಗೆ ಸೇರಿದೆ. ಸ್ವಲ್ಪ 
ದಪ್ಪ; 5-5 ಮಿಮಿ ಉದ್ದ. ಬಹುಶಃ ದುಂಬಿ ಮೊಟ್ಟೆಗಳನ್ನು ಎಳೆಹುಣಸೆಕಾಯ್ಕಿ 
ರೆಕ್ಕೆ ಕಾಯಿಗಳ ಮೇಲೆ ಇಡಬಹುದು ಪ್ರಜ” ಕಾಯನ್ನು ಕೊರೆದು ಬೀಜವನ್ನು 
ಸೇರುತ್ತದೆ. ಉಗ್ರಾಣ ಮತ್ತು ಅಂಗಡಿಗಳಲ್ಲಿಟ್ಟಿರುವ ಹುಣಸೆಹಣ್ಣಿನ ತಿರಳನ್ನು 
ಕೊರೆದು ತಿಂದು ನಷ್ಟಪಡಿಸುತ್ತದೆ. ಪೂರ್ತಿ ಬೆಳೆದ ಗ್ರಬ್‌ ಒಂದು ಸಣ್ಣ ಒರಟಾದ 
ರೇಷ್ಮೆಗೂಡನ್ನು ಮಾಡಿ ಅದರೊಳಗೆ ಕೋಶವಾಗುತ್ತದೆ. ಅಂಥ ಕೊಳಕು ಬೂದು 
ಗೂಡುಗಳು ಅಂಗಡಿಗಳಲ್ಲಿ ಬೀಜಗಳನ್ನು ತೆಗೆಯದೆ ಇಟ್ಟಿರುವ ಹಣ್ಣಿನ ಮೇಲೆ 
ಸಾಮಾನ್ಯ. ದುಂಬಿ ಗೂಡನ್ನು ಮತ್ತು ಹಣ್ಣಿನ ಸಿಪ್ಪೆಯನ್ನು ಕಡಿದು ಹೊರಕ್ಕೆ 
ಬರುತ್ತದೆ. 

ಬೀಜ ತೆಗೆಯದೆ ಸಂಗ್ರಹಿಸಿಟ್ಟ ಹುಣಸೆ ಹಣ್ಣಿನ ಅಪ್ರಧಾನ ಕೀಟ. 

14) ಹುಣಸೆಬೀಜ ಕೊರೆಯುವ ಮೂತಿಹುಳು 

ಸೈಟೊಫೈಲರ್ಸ ಲಿಸಿಯಾರಿಸ್‌ (ಎ ಕೆಲಾಂಡ್ರ ಲಿನಿಯಾರಿಸ್‌), 
ಕರ್ಕೂಲಿಯೊನಿಡಿ : ಕೋಲಿಯಾಷ್ಟಿರ 

ಈ ಮೂತಿಹುಳು ಹುಣಸೆ ಬೆಳೆಯುವ ಕಡೆಗಳಲ್ಲೆಲ್ಲ ಇದೆ. ಕಾಟನ್‌ 1920 

ರಲ್ಲಿ ಇದರ ವ್ಯಾಪ್ತಿ ಅಮೇರಿಕ, ಭಾರತದ ಬ್ರೆಜಿಲ್‌ ಮೆಕ್ಸಿಕೊ ಇಕ್ವಡಾರ್‌,ಜಮೈಕ 


ಸಂಮಿಶ್ರ ದಾಸ್ತಾನು ಕೀಟಗಳು 73 


ಮಾಂಟ್‌ಸೆರಾಟ್‌, ಸೆಂಟ್‌ ಬಾರ್ಥೊಲೊಮ್ಯು, ಕ್ಯೂಬ ಮತ್ತು ಕೋಸ್ಟರೀಕಗಳೆಂದು 
ತಿಳಿಸಿದ್ದಾರೆ. ಹುಣಸೆಬೀಜಗಳಲ್ಲಿ ಬೆಂಗಳೂರಿನಲ್ಲಿ ವರ್ಷವೆಲ್ಲ ಇದು ವಂಶೋತ್ಪತ್ತಿ 
ಮಾಡುತ್ತದೆ. ಭಾರತದಲ್ಲಿ ಹುಣಸೆ ಬೆಳೆಯುವ ಕಣೆಗಳಲ್ಲೂ ಇದು ಇರಬಹುದು. 

ಲಾರ್ವ' ಬೀಜಗಳನ್ನು ಪೂರ್ತಿ ನುಶಮಾಡುತ್ತದೆ. ದುಂಬಿ ತಿನ್ನುವುದಿಲ್ಲ. 
ಬೀಜಗಳನ್ನು ಕೊರೆದು ಮೊಟ್ಟೆಗಳನ್ನಿಡುತ್ತದೆ. ಹುಳು ಪೂರ್ತಿ ಬೆಳೆಯುವಷ್ಟರಲ್ಲಿ 
ಅದರ ಹಿಕ್ಕೆ ಮತ್ತು ಹೊರ ಪೊರೆ ಮಾತ್ರ ಉಳಿದಿರುತ್ತವೆ. ಇದು ಮುಖ್ಯವಾಗಿ 
ದಾಸ್ತಾನು ಮಾಡಿದ ಹುಣಸೆಬೀಜದ ಕೀಟ. ಆಕ್ರಮಣ ಮರಗಳ ಮೇಲೆ, ಹುಣಸೆ 
ಹಣ್ಣಾಗುತ್ತಿದ್ದಾಗ ಪ್ರಾರಂಭಿಸುತ್ತದೆ. ಮೂತಿಹುಳು ಕಾಯಿಯ ಸಿಪ್ಪೆಯನ್ನು 
ಕೊರೆದು ತಿರುಳಿನ ಮೂಲಕ ಬೀಜವನ್ನು ಸೇರುತ್ತವೆ. 

ಆಸರೆ ; ಹೊರಗಡೆ ಹುಣಸೆಯ ಮೇಲೆ ಮಾತ್ರ ಕಂಡಿದೆ ಸಂಶೋಧನಾಲಯ 
ದಲ್ಲಿ ಒಣಗಿದ ಗೆಣಸು, ಮರಗೆಣಸು, ಆಲುಗಡ್ಡೆ ತಿಂದದ್ದು ಮಾತ್ರ ಕಂಡಿದೆ. ಮೊಟ್ಟೆ 
ಗಳನ್ನಿಡಲಿಲ್ಲ ಮತ್ತು ಹುಣಸೆಕಾಯಿ, ಹಣ್ಣಾದ ತಿರುಳು ಮತ್ತು ಬೀಜದ ಪುಡಿ 
ಗಳನ್ನು ತಿಂದರೂ ಅವುಗಳಲ್ಲಿ ವಂಶೋತ್ಪತ್ತಿ ಮಾಡುವುದಿಲ್ಲ. ಜೋಳ, ಅಕ್ಕಿ. ಗೋಧಿ 
ಗಳ ಮೇಲೂ ಬೆಳೆಸಲುಗಲಿಲ್ಲ. ಕಾಟನ್‌ ಅಮೇರಿಕದಲ್ಲಿ, ಇದು ಬಂಧನದಲ್ಲಿ 
ವಾಕಾರ್ನಾ. ಗೆಣಸು ಮತ್ತು ಹಲವು ಹಣ್ಣುಗಳನ್ನು ತಿನ್ನುವುದನ್ನು ವರದಿ ಮಾಡಿ 
ದ್ದಾರೆ. ಮಾಸ್‌ಕ್ಕೂ ಮತ್ತು ಸ್ಟ್ರುಂಗ", ಇದನ್ನು ಕ್ಯಾಲಿಫೋರ್ನಿಯದಲ್ಲಿ ಮುಸುಕಿನ 
ಜೋಳ, ಕುಂಬಳದ ಬೀಜಗಳ ಮೇಲೆ ಪಡೆದರೆಂಬ ವರದಿ ಇದೆ. 

ಜೀವನ ಚರಿತ್ರೆ : ಮೂತಿಹುಳದ ಉದ್ದ 5 ಮಿಮಿ; ಅಗಲ 2 ಮಿಮ್ಮಿ, 
ವರ್ತುಳ. ಸ್ವಲ್ಪ ಉಬ್ಬು. ಹುಟ್ಟಿದಾಗ ಹೊಳಪು, ಹಳದಿಬೂದು; 2-4 
ದನಗಳಲ್ಲಿ ಕಪ್ಪುಬೂದು. ಎದೆಯ ಮೇಲೆ ಪಕ್ಕಕ್ಕೆ ಎರಡು ತೆಳು ಅಗಲ ಪಟ್ಟಿ ಗಳಿವೆ, 
ಎಲಿಟ್ರಿದ ಮೇಲೆ 2 ಮಚ್ಚೆಗಳು. ಕೆಲವಲ್ಲಿ ಕೆಲಾಂಡ್ರ ಒಕ್ಳೆಜಿಯಲ್ಲಿಯಂತೆ ಒಂದೊಂದು 
ಎಲಿಟ್ರದ ಮೇಲೂ ಎರಡು ಮಚ್ಚೆಗಳು. ತಲೆ ಸಣ್ಣ; ಮೂತಿಯಾಗಿ ಚಾಚಿದೆ. ಮೂತಿ 
ಎದೆಯ ಎರಡರಷ್ಟು ಉದ್ದ, ಕೃಶ, ವರ್ತುಳ. ಸೂಕ್ಷ್ಮ ಕುಳಿಗಳು. ಕಣ್ಣುಗಳು ಕಪ್ಪು, 
ಗುಂಡು, ಕುಡಿ ಮೀಶೆ ಬುಡಗಳಲ್ಲಿವೆ. ಕುಡಿಮೀಶೆ ಮೂತಿಗಿಂತ ಉದ್ದ. ತೆಳುಬಣ್ಣ. 
ತುಂಡುಗಳು ಗದೆ. ಎದೆಯ ಮೇಲೆ ಕುಳಿಗಳು. ಎಲಿಟ್ಟ ಹೊಟ್ಟೆ ಗಿಂತ ತುಂಡು; ಸ್ವಲ್ಪ 
ಉಬ್ಬು: ಗೀರುಗಳು. ಕೆಳರೆಕ್ಕೆಗಳು ಚೆನ್ನಾಗಿವೆ. ಚೆನ್ನುಗಿ ಹಾರಬಲ್ಲವು. ಕಾಲುಗಳು 
ಉದ್ದ; ಕೃಶ್ಯ ಮಧ್ಯದ ಕಾಲುಗಳು ಹಿಂಗುಲುಗಳಿಗಿಂತ ಮೋಟು, ಹೊಟ್ಟೆ ಉದ್ದ. 
ಪೈನಿಡಿಯಂ ತೆರೆದಿದೆ. ಮೈಮೇಲೆ ಸೂಕ್ಷ ಕುಳಿಗಳು. 


14 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟಿ 

ಹೆಣ್ಣಿನ ಮೂತಿ ಮ್ಹದು; ಕೃಶ. ಒಳಗಡೆ 6ನೆ ಸಂಧಿ ಮೇಲೆ ಮಧ್ಯೆ ಸ್ವಲ್ಪ 
ಶಂಕುವಿನಂತ ರಚನೆ ಇದೆ. ಇದು ಗಂಡಿನಲ್ಲಿ ಚೆನ್ನಾಗಿ ಕಾಣುತ್ತದೆ. ಗಂಡಿನಲ್ಲಿ 
ಪೈಗಿಡಿಯಂ ಅಗಲದ ಎರಡರಷ್ಟು ಉದ್ದ. - 

ಕೋಶದಿಂದ ಬಂದರೂ 2-4 ದಿನಗಳು ಬೀಜದೊಳಗೇ ಇದ್ದು, ಚರ್ಮ 
ಗಟ್ಟಿಯಾಗುತ್ತದೆ. ಆಮೇಲೆ ತಾಯಿ ಮೊಟ್ಟೆ ಇಡುವ ಮೊದಲು ಮಾಡಿದ ರಂಧ್ರ 
ವನ್ನು ಹುಡುಕಿ ಅದರ ಮೂಲಕ ಹೊರಕ್ಕೆ ಬರುತ್ತದೆ. ಆಗಾಗ ಬೇರೆ ಕಡೆ ಗುಂಡು 
ರಂಧ್ರವನ್ನು ಕೊರೆದು ಅಥಮ ಸಿಪ್ಪೆಯ ಭಾಗವನ್ನು ತಳ್ಳಿ ಹೊರಕ್ಕೆ ಬರಬಹುದು. 
ಒಂದು ಬೀಜದಲ್ಲಿ 5-17 ಮೂತಿಹುಳುಗಳು ಬೆಳೆಯಬಹುದು. ಗಂಡು, ಹೆಣ್ಣು 
ಸಮ ಸಮ. ದುಂಬಿಗಳಿಗೆ ಬೆಳಕನ್ನು ಕಂಡರಾಗದು; ಕತ್ತಲಲ್ಲಿರುತ್ತವೆ. ಉಷ್ಣಾಂಶ 

ಜ್ಹಿದರೆ ಹೆಚ್ಚು ಚುರುಕು. ತೊಂದರೆಪಡಿಸಿದರೆ ಸತ್ತಂತೆ ನಟಿಸುತ್ತವೆ. ಹರಿದು 

ದಾರಿ ಗಾಳಿಯಿಂದ ಹಾರಾಡುತ್ತವೆ. ಹುಟ್ಟಿದ ಕೂಡಲೆ ಅಥವಾ 1-2 ದಿನಗಳ 
ನಂತರ ಗಂಡು ಹೆಣ್ಣು ಪುನಃ ಪುನಃ ಒಂದುಗೂಡುತ್ತವೆ- ಸಾಮಾನ್ಯವಾಗಿ ಗಂಡು 
ಹೆಣ್ಣಿನ ಮೇಲೆ ಅಪರೂಪವಾಗಿ ಹೊಟ್ಟೆ ತುದಿಗಳೊಂದಾಗಿ. ತಲೆಗಳು ಎದಿರು 
ಬದಿರಾಗಿರುತ್ತವೆ. ಇದು ಸೈ, ಗ್ರೈನೇರಿಯರ್ಸನಲ್ಲೂ ಕೂಡಿದೆ. ಬೀಜಗಳ ರಾಶಿ 
ಮೇಲ್ಪದರಗಳಲ್ಲಿ ಒಂದಾಗುವುದೇ ಹೆಚ್ಚು; ಸೈ, ಒರ್ಕಿ ಜಟ್ಟಿ ಬೋಲಿಯಂ ಕ್ಯಾಸ್ಟ್ರೇನಿಯಂ 
ಗಳಂತೆ. 

ಹೆಣ್ಣು ಮೂಶಿಹುಳು, ಕಾಯಿ ಸಿಪ್ಪೆಯನ್ನು ಕೊರೆದು, ತಿರುಳಿನ ಮೂಲಕೆ ಬೀಜ 
ವನ್ನು ಸೇರಿ, ಅದರ ಮೇಲೆ ಕುಳಿಯನ್ನು ಮಾಡಿ, ಹಿಂತಿರುಗಿ. ಒಂದು ಮೊಟ್ಟಿ 
ಯನ್ನಿಟ್ಟು, ಹಳದಿ ಸ್ರವಣದಿಂದ ಮುಚ್ಚುತ್ತದೆ. ಈ ರೀತಿ 2-4 ಬೀಜಗಳ ಮೇಲೆ 
ಮೊಟ್ಟೆಗಳನ್ನಿಡುತ್ತದೆ. ಬರೀ ಬೀಜಗಳ ಮೇಲೂ ಕುಳಿಯನ್ನು ಮಾಡಿ ಮೊಟ್ಟೆ 
ಗಳನ್ನಿಡುತ್ತದೆ. ಮೊಟ್ಟೆಗಳನ್ನಿಡುವ ಕಾಲ 5-3! ದಿನಗಳು. 

ಮೂತಿಹುಳುಗಳು ತಿನ್ನುವುದಿಲ್ಲ; 13.71 ದಿನಗಳು ಬದುಕಿರುತ್ತವೆ. 

ಮೊಟ್ಟೆ ಕ್ವಿ ಮಿಮಿ ಉದ್ದ; ಕ್ವಿ ಮಿಮಿ ಅಗಲ; ಬಿಳುಪು. ಚತುರಸ್ಪ 
ಗೋಳಾಕಾರ; ಕುಳಿಯ ಆಕಾರವನ್ನ ನುಸರಿಸುತ್ತದೆ; ಮೃದು; ಹೊಳಪು; ತೆಳುವು; 
ಬಗ್ಗುತ್ತದೆ. ಒಂದೇ ಕುಳಿಯಲ್ಲಿ ಮೊಟ್ಟೆಗಳು ಹತ್ತಿರ ಹತ್ತಿರವಿರುತ್ತವೆ. ಒಂದು 
ಬೀಜದಲ್ಲಿ 7-23 ಮೊಟ್ಟೆಗಳವರೆಗೂ ಇರಬಹುದು. ಈ ನಡತೆ ಇತರ ಮೂತಿ 
ಹುಳುಗಳಿಗಿಂತ ವ್ಯತ್ಯಾಸ. ಒಂದು ಹೆಣ್ಣು 7-63, ಸರಾಸರಿ 34 ಮೊಟ್ಟೆಗಳವರೆಗೂ 
ಇಡಬಲ್ಲದು. ಕಾವು 2-4 ದಿನಗಳು. 

ಲಾರ್ವ ಪೂರ್ತಿ ಬೆಳೆದಾಗ 3 ಮಿಮಿ ಉದ್ದ: ಮುತ್ತಿನಂತೆ ಬಿಳುಪು; ದಪ್ಪ; 
ಮಾಂಸಲ. ಮೇಲ್ಲಡೆ ಉಬ್ಬು: ಕೆಳಭಾಗ ಚಪ್ಪಟೆ. ತಲೆ ಬೆಣೆಯಾಕಾರ; ಬೂದು. 


ಸಂಮಿಶ್ರ ದಾಸ್ತಾನು ಕೀಟಗಳು 75 


ಹೊಟ್ಟಿ ಸಂಧಿಗಳು 10- ಮೊದಲನೆ ಏಳು ಒಂದೇ ಶರಹ್ಯ ಉಳಿದ ಮೂರು ಸಣ್ಣ. 
ಹುಟ್ಟಿದ ಕೂಡಲೆ ಶಿನ್ನಲು ಪ್ರಾರಂಭಿಸಿ, ಒಂದು ಜಾಗದಿಂದ ಎಲ್ಲ ಕಡೆಗೂ, ಹೊರ 
ಪೊರೆವರೆಗೂ ಸುರಂಗ ಮಾಡುತ್ತದೆ. ಸುರಂಗ ಲಾರ್ವದ ಗಾತ್ರವನ್ನನುಸರಿಸುತ್ತದೆ. 
ಹುಳದ ಹಿಕ್ಕೆ ತುಂಬಿರುತ್ತದೆ. ನಾಲ್ಕು ಸಲ ಪೊರೆಬಿಟ್ಟು 13-18 ದಿನಗಳಲ್ಲಿ ಪೂರ್ತಿ 
ಬೆಳೆಯುತ್ತದೆ. ` 

ಬೆಳೆದ ಗ್ರಬ್‌ ಸುರಂಗದ ಕೊನೆಯಲ್ಲಿ ಕುಳಿಯನ್ನು ಮಾಡಿ ಸ್ರವಣ, ಹಿಕ್ಕೆ, 
ಬೀಜದ ಪುಡಿಗಳ ಮಿಶ್ರಣವನ್ನು ಹಾಸಿ ಅದರೊಳಗಿರುತ್ತದೆ; ಆಗ ತಿನ್ನುವುದಿಲ್ಲ: 
ಜಡ; ಉದ್ದವಾಗುತ್ತದೆ. ಇದು ಒಂದು ಎರಡು ದಿನಗಳು. ಆಮೇಲೆ ಕೋಶ 
ವಾಗುತ್ತದೆ. 


ಕೋಶ 33 ಮಿಮಿ ಉದ್ದ; ಮೊದಲು ಬಿಳುಪು: ಆಮೇಲೆ ಬೂದು. ತಲೆ 
ಮುಂದಕ್ಕೆ ಬಾಗಿದೆ. ಮೂತಿ ಉದ್ದ. ಕೃಶ. ಕುಡಿಮೀಶೆಗಳು ಗದೆಯಂತೆ. ರೆಕ್ಕೆ 
ಅಂಕುರಗಳು. ಕಾಲುಗಳು ಕಾಣುತ್ತವೆ ಕಾಲ 6-8 ದಿನಗಳು. 


ಜೀವನ ಚರಿತ್ರೆ 22-32 ದಿನಗಳು. ಮೊಟ್ಟೆ 2-4, ಲಾರ್ವ 13-18, 


ಪ್ರಿಪ್ಯೂಪ 1-2, ಕೋಶ, 6-8 ದಿನಗಳು; ವ್ಯತ್ಯಾಸವಾಗಬಹುದು, ದಾಸ್ತಾನಿನಭಿ 
ವರ್ಷವೆಲ್ಲ ವಂಶೋತ್ಪತ್ತಿ: ಹಲವು ವಂಶಗಳು: ಮರಗಳ ಮೇಲೆ, ಫೆಬ್ರುವರಿ.ಮಾರ್ಚ 
ತಿಂಗಳಲ್ಲಿ ಕಾಣಿಸುತ್ತವೆ. 


ಸ್ವಾಭಾವಿಕ ಶತೃ : ದಾಸ್ತಾನಿನಲ್ಲಿ ಕಾಟನ್‌ ಪ್ರಕಾರ ಪರಭಕ್ಷಕ ನುಶಿ 
ಸೆಡಿಕ್ಕೂಲಾಯ್ಡಿ ಸ್‌ ವೆಂಟ್ರಕೋಸರ್ಸ್‌ ಲಾರ್ವ ಕೋಶಗಳನ್ನು ಆಕ್ರಮಿಸುತ್ತದೆ. 

15) ' ದಾಸ್ತಾನು ಶೇಂಗಾದ ದುಂಬಿಗಳು ನೆಕ್ರೊಬಿಯ ರೂಫಿಪೆಸ್‌ 

ಕ್ಲೆರಿಡಿ (ಕೊರಿನೆಟಿಡಿ) : ಕೋಲಿಯಾಖ್ಟಿರ 

೪) ಕೆಂಪು ಕಾಲಿನ ಹ್ಯಾನ್‌ ದುಂಬಿ ಕ್ಲಿರಿಡಿ ಕುಲದಿಂದ ಪ್ರತ್ಯೇಕಿಸಿ 
ಕೊರಿನೆಟಿಡಿ ಕುಲಕ್ಕೆ ಸೇರಿಸಿದ್ದಾರೆ: ಕಾರಣ, ಕಾಲುಗಳ ಹರಡಿನಲ್ಲಿ * ನೇ ತುಂಡು 
ಅವನಶಿಹೊಂದಿ. ಹರಡು ಭಿನ್ನರೂಪವಾಗಿದೆ. ದುಂಬಿ 1.5 2,5 ಮಿಮಿ 
ಉದ್ದ; ಹೊಳಪು. ನವಿಲು ಹಸುರು ಅಥವಾ ಲೋಹನೀಲಿ. ಕುಡಿಮೀಶೆ. ಬುಡ 
ಮತ್ತು ಕಾಲುಗಳು ಕೆಂಪು. ತಲೆ ಮತ್ತು ಮುನ್ನೆದೆಯ ಮೇಲೆ ಸೂಕ್ಷ್ಮ ಕೂದಲು. 
ಎಲಿಟ್ರದ ಮೇಲೆ ಸೂಕ್ಷ್ಮ ಗೀರುಗಳು. 

ಮೊಟ್ಟೆಗಳು ಬಿಳುಪು ಲಾರ್ವಿ ಬೂದು ಅಥವಾ ಹಳದಿ, ತಲೆ ಮತ್ತು ಎದೆ 
ಕಪ್ಪು. ಸ್ವಲ್ಪ ಕೂದಲು. 10 ಮಿಮಿ ಉದ್ದ. ಸರ್ಪವ್ಯಾಪಿ ಕೀಟ. ಸಾಮಾನ್ಯ 
ವಾಗಿ ಕೆಟ್ಟ ಮಾಂಸ. ಮೀನು ಚೀಸ್‌, ಅಪರೂಪವಾಗಿ ಸಂಸ್ಕರಿಸಿದ ಹಂದಿ ಮಾಂಸ 


96 ದಾಸ್ತಾನು ಕೀಟಿಗಳು ಹಾಗೂ ಅವ್ರಗಳ ಹತೋಟ 


ನ 


ಗಳಲ್ಲಿರುತ್ತದೆ. ದಾಸ್ತಾನು ಮಾಡಿದ ಶೇಂಗಾಕ್ಕೆ ಬಿದ್ದು ನಷ್ಟಪಡಿಸುತ್ತದೆ. ಕೊಬ್ಬರಿ 
ಒಣಹಣ್ಣು, ಕಾಯಿ, ಸಂಗ್ರಹಿಸಿದ ಕೀಟಗಳನ್ನೂ ತಿನ್ನುತ್ತದೆ. 

11) ಆಲ್ಪಿಟೋಬಿಯಸ್‌ ಲೀವಿನೀಟಸ್‌ ಟಿನೆಬ್ರೆಯೊನಿಡಿ : ಕೋಲಿಯಾಪ್ಟಿರ 

ಕಪ್ಪು ಬೂದು ದುಂಭಿ, ಆಗಾಗ ದಾಸ್ತಾನು ಮಾಡಿದ ಶೇಂಗಾ, ಸಣ್ಣ ಧಾನ, 
ಮೀನ್ಕು ಗೊಬ್ಬರಗಳಿಗೆ ಬೀಳುತ್ತದೆ. 

16) ಶೇಂಗಾದ ತಿಗಣಿ ಎಫ್ಯಾನಸ್‌ ಸಾರ್ಡಿಡಸ್‌ 

ಲೈಗೀಯಿಡಿ : ಹೆಮಿಪ್ಲಿರ 

ಚಟುವಟಿಕೆಯುಳ್ಳ, ಬೂದು, ತಿಗಣೆ. ಶೇಂಗಾದ ಕಾಯಿಗಳನ್ನು ಆಗೆಯುವ 
ಕಾಲದಲ್ಲಿ ವಿಶೇಷವಾಗಿ ಬಿದ್ದು ಹೊಸ ಕಾಯಿಗಳ ಎಣ್ಣಿ ವಸ್ತುವನ್ನು ಹೀರುತ್ತವೆ. 
ಕಂಬು, (ಸಜ್ಜೆ), ನವಣೆ (ತೆನೆ), ಇತ್ಯಾದಿಗಳ ರಸ ಹೀರುತ್ತವೆ, ಆಗಾಗ ಶೇಂಗಾದ 
ಮೇಲೆ ತೀವ್ರ. 

17) ಕೇಂಗಾದ ಕರ್ಣ ಕೀಟ ಯೂಬರೆಲ್ಲಯ ಸ್ಟಾಲೈ 

ಲ್ಯಾಬಿಡೂರಿಡಿ : ಡೆರ್ಮಾಪ್ಟರ 

ದಕ್ಷಿಣ ಭಾರತದಲ್ಲಿ ಬೆಳೆಗಳ ಮೇಲೆ ಕಂಡಿರುವ ಕರ್ಣಕೀಟಗಳಲ್ಲಿ ಇದೇ ಮೊದ 
ಲನೆಯದು. ಕೊಯಂಬತ್ತೂರ, ದಕ್ಷಿಣ ಆರ್ಕಾಟ್‌ಗಳಲ್ಲಿ ಶೇಂಗಾದ ಮೇಲೆ ಕಂಡಿದೆ. 
ಅಗೆಯುವ ಕಾಲದಲ್ಲಿ ಬಲಿತ ಕಾಯಿಗಳನ್ನು ಕೊರೆದು ಬೀಜಗಳನ್ನು ತಿನ್ನುತ್ತವೆ. 
ಅಪರೂಪವಾಗಿ ದಾಸ್ತಾನು ಮಾಡಿದ ಕಾಯಿ, ಬೀಜಗಳಿಗೆ ಬೀಳುತ್ತದೆ. ಕಲ್ಲು, ದಿಮ್ಮಿ 
ತರಗೆಲೆ, ಕಸಗಳಲ್ಲಿದ್ದು ಮನೆಗೂ ಸೇರುತ್ತದೆ. 

18) ಆಲೂಗಡ್ಡೆ ಕಟಿ ಥೊರಿನಿಯ ಅಪಕುಣ್ಯರೆಲ್ಲ 

( ಹ ನೊರಿನೊಹಿನು ಅಸಕೊಗ್ಮಲಿಲ್ಲ ಗೆಲೆಕಿಯಾಡಿ : ಲೆವಿಡಾಪ್ಟಿರ 

ಈ ಕೀಟ ಗಿಡಗಳಿಗಿಂತ ದಾಸ್ತಾನು ಮಾಡಿದ ಗಡ್ಡೆಗಳಿಗೆ ತೀವ್ರ.ಬಹಳ ನಷ್ಟ. 
ಆದರೂ ಇದರ ಪ್ರಾರಂಭ ತಾತುಗಳಲ್ಲಿ ಗಿಡಗಳ ಮೇಲೆ. ಪ್ರಪಂಚದಲ್ಲೆಲ್ಲ ಇದೆ. 
ಹೊಗೆಸೊಪ್ಪು, ಟೊಮೆಟೊ ಕೆಲವು ಕಳೆಗಳು ಇದರ ಆಸರೆ. ತಾಕುಗಳಲ್ಲಿ ಎಲೆಗಳ 
ಮೇಲೆ ಬೆಳೆದು ಗಡ್ಡೆಗಳ ಮೂಲಕ ದಾಸ್ತಾನಿಗೆ ಸೇರಿ ತೀವ್ರವಾಗಿ ನಷ್ಟಪಡಿಸುತ್ತದೆ. 

ಜೀವನ ಚರಿತ್ರೆ : ಪತಂಗ ಸಣ್ಣ. 7 ಮಿಮಿ ಉದ್ದ. ರೆಕ್ಕೆಗಳ ಅಡ್ಡಗಲ 20 
ಮಮ ಮೇಲಿನ ರೆಕ್ಕೆಗಳು ಚೂಪು; ನರೆಬೂದು. ಕೆಳರೆಕ್ಕೆಗಳು ಬಿಳುಪು. ಎರಡು 
ಗಳ ಅಂಚ ಗಳಲ್ಲಿ ಉದ್ದ ಕೂದಲು. ಕುಡಿಮೀಶೆ ಉದ್ದ. ಪತಂಗಗಳು 


ರೆಕ್ಕೆಗ 
್ರಾನಿನಿ 0ದ ಹರಡುತ್ತ. ವೆ 


ಬಾಸ 


ಸಂಮಿಶ್ರ ದಾಸ್ತಾನು ಕೀಟಗಳು 77 


ಹೆಣ್ಣು ಪತಂಗವು ಮೊಟ್ಟೆಗಳನ್ನು ಗಿಡಗಳ ಎಲೆಗಳ ಕೆಳಭಾಗದಲ್ಲೂ, ಗಡ್ಡೆ 
ಗಳ ಕಣ್ಣುಗಳಲ್ಲೂ ಗುಂಪಾಗಿಡುತ್ತದೆ. ಒಂದು ಹೆಣ್ಣು 150-200 ಮೊಟ್ಟೆಗಳ 
ವರೆಗೂ ಇಡಬಲ್ಲದು. ಮೊಟ್ಟೆಗಳ ಸಣ್ಣ: ಮಾಸಲು ಬಿಳುಪು; ಗುಂಡು; ಮೃದು- 
ಕಾವು 3.6 ದಿನಗಳು. 


ಲಾರ್ವಿ, ಎಲೆಗಳಾದರೆ ಕೊರೆದು, ಹಸುರನ್ನು ತಿಂದು ತೊಟ್ಟಿನೊಳಕ್ಕೆ ಸೇರಿ 
ಹೊರಕ್ಕೆ ಬಿದ್ದು ಕೋಶವಾಗುತ್ತವೆ. ಆಗ ಎಲೆಗಳು ಬಾಡುತ್ತವೆ. ಗಡ್ಡೆಗಳಲ್ಲಾದರೆ 
1-13 ಅಂಗುಲ ಆಳ, ಅಡ್ಡಾದಿಡ್ಡಿ ಕೊರೆದು ಬೆಳೆಯುತ್ತವೆ. `ಕೊರೆದ ಜಾಗಗಳಲ್ಲಿ 
ಕೊಳೆತಂತಾಗಿ ಸುರಂಗದಲ್ಲಿ ಹಿಕ್ಕೆ ಬಲೆಗಳಿರುತ್ತವೆ. ಲಾರ್ವ ಮೊದಲು ಬಿಳುಪು; 
ಮೈಮೇಲೆ ಕೆಲವೇ ಕೂದಲು, ಬೆಳಯುತ್ತ ಕಂದು ಮೃದು, ಪೂರ್ತಿ ಬೆಳೆದ ಹುಳು 
10 ಮಿಮಿ ಉದ್ದ. ಮೈಮೇಲೆ ಅಲ್ಲೊಂದು ಇಲ್ಲೊಂದು ಕೂದಲು. ತಲೆ, 
ಮುನ್ನೆದೆ ಬೂದು. 5-16 ದಿನಗಳಲ್ಲಿ ಪೂರ್ತಿ ಬೆಳೆಯುತ್ತದೆ. 

ಕೋಶ ಹೊರಗಡೆ ಮರಳು ಮಣ್ಣು ಮಿಶ್ಚಿತ ಒರಟು ರೇಷ್ಮೆ ಗೂಡಿನೊಳಗೆ. 
ಒಂದು ವಾರದ ನಂತರ ಪತಂಗ ಹೊರಬರುತ್ತದೆ. ವರ್ಷದಲ್ಲಿ 8-9 ವಂಶಗಳು. 

ಹತೋಟಿ : ಬಿತ್ತನೆ ಗಡ್ಡೆಗಳನ್ನು ಆಳವಾಗಿ ನೆಡಬೇಕು. 

ಗಿಡಗಳ ಎಲೆಗಳ ಮೇಲೆ ಕೀಟ ಕಂಡಾಗ ಫಾಲಿಡಾಲ್‌ 0.025% ಅಥವಾ 
ಮೆಟಾಸಿಡ್‌ 0.1% ಸಿಂಪಡಿಸಬೇಕು. 

ತಾಕುಗಳಲ್ಲಿ ಹೊರಕ್ಕೆ ಕಾಣಿಸದಂತೆ ಮುಚ್ಚೆ ಬೇಕು. 

ಅಗೆದ ಮೇಲೆ ಕಳಪೆ ಗಡ್ಡೆಗಳನ್ನು ಬಿಟ್ಟಿರಬಾರದು. ಗಡ್ಡೆಗಳನ್ನು ದಾಸ್ತಾನಿ 
ನಲ್ಲಿ ಮರಳಿನ ಮೇಲೆ ರಾಶಿ ಹಾಕಿ, ಮರಳಿನಿಂದ ಮುಚ್ಚಿ, ಅದರ ಮೇಲೆ ಚಾಪೆ, 
ಗೋಣಿಯನ್ನು ಮುಚ್ಚಬೇಕು. ಚಾಪೆ ಗೋಣಿಯ ಮೇಲೆ 3% ಡಿಡಿಟಿ ಪುಡಿಯನ್ನು 
ಧೂಳಿಸಬೇಕು. 

ಸೂಚನೆ ; ಗಡ್ಡೆಗಳಿಗೆ ನೆರವಾಗಿ ಹಾಕಬಾರದು. 

ಗಡ್ಡೆಗಳಿಗೆ ಧೂಪಕಹಾಕಲು ಮೆಥಿಲ್‌ ಬ್ರೊಮೈಡ್‌ 2.5 ಪೌಂಡುಗಳನ್ನು 
1000 ಘನ ಅಡಿಗಳಿಗೆ ಹುಕಿ ಮೂರು ಗಂಟೆಗಳ ಕಾಲ ಗಾಳಿಯಾಡದ ರೂಮಿ 
ನಲ್ಲಿಟ್ಟು, ಆಮೇಲೆ ಗುಳಿಯಾಡಿಸಿ ದಾಸ್ತಾನು ಮಾಡಬೇಕು ಅಥಮ ಒಂದು ಟನ್‌ 
ಗಡ್ಡೆಗಳಿಗೆ 4 ಫಾಸ್ಟಾಕ್ಸಿನ್‌ ಬಿಲ್ಲೆಗಳನ್ನಿಟ್ಟು, 3 ದಿನ ಗಾಳಿಯಾಡದಂತೆ ಧೂಪನ 
ಮಾಡಿ, ಆಮೇಲೆ ತೆರೆಯಬಹುದು. ಯಾವುದೇ ತರಹ ಧೂಪನಕ್ಕೂ ತಜ್ಞರ ಸಲಹೆ 
ಯನ್ನು ಪಡೆಯಬೇಕು. 


78 ಜಾಸ್ತಾನು ಕೀಟಿಗೆಳು ಹಾಗೂ ಅವುಗಳ ಹತೋಟ' 


19) ಗೆಣಸಿನ ಮೂತಿಹುಳು ಸೈಲಾರ್ಸಥಾರ್ಮಿಕೇರಿಯರ್ಸ ಎಲಿಗ್ರಾ ಂಟುಲಸ” 


ಕರ್ಕುಲಿಯೊನಿಡಿ : ಕೋಲಿಯಾಷ್ಟಿರ 

ದಾಸ್ತಾನು ಗೆಣಸಿನ ಗಡ್ಡೆಗಳ ಕೆಟ್ಟ ಶತ್ವ. ತಾಕುಗಳಲ್ಲಿ ಬಳ್ಳಿಯನ್ನು ಕೊರೆಯು 
ತ್ತದೆ. ಬಳ್ಳಿಗಳಾದರೆ ಬಾಡಿ ಒಣಗುತ್ತವೆ. ಗಡ್ಡೆಗಳೆ ಮೇಲೆ ಕೊರೆದ ಕಡೆ ರಂಧ್ರ 
ಗಳಾಗಿ, ಕೊಳಕು ಮಚ್ಚಿಗಳಾಗುತ್ತವೆ. ಕತ್ತರಿಸಿ ನೋಡಿದರೆ, ಗ್ರಬ್‌ ಅಡ್ಡಾದಿಡ್ಡಿ 
ಕೊರೆದು ಸುರಂಗೆದಲ್ಲಿ ಹಿಕ್ಕೆ ತುಂಬಿರುತ್ತದೆ. ಕೆಟ್ಟವಾಸನೆ. ಕಹಿ, ಪ್ರಪಂಚದಲ್ಲೆಲ್ಲ 
ಇದೆ. 

ಗೆಣಸು, ಉಗುನಿ ಹಂಬು, ದಾಸ್ತಾನು ಆಲೂಗಡ್ಡೆ, ಮಾರ್ನಿಂಗ್‌ ಗ್ಲೋರಿ 
ಗಿಡಗಳಿಗೂ ಬೀಳುತ್ತದೆ. 

ಜೀವನ ಚರಿಕ್ರೆ; ಮೂತಿಹುಳು ಇರುವೆಯಂತಿರುತ್ತದೆ. ಕೆಂಪುನೀಲಿ 
ಬಣ್ಣ. ಮುನ್ನೆದೆ ಕೆಂಪುಬೂದು. ೨-6 ಮಿಮಿ ಉದ್ದ. 1-!.4 ಮಿಮಿ ಅಗಲ. 
ಹೊಳಪು. ಅಪರೂಪವಾಗಿ ದೀಪಕ್ಕೆ ಬರುತ್ತವೆ. ತಾಕುಗಳಲ್ಲಿ ಬಿರುಕುಗಳ ಮೂಲಕ 
ಗಡ್ಡೆಗಳನ್ನು ಸೇರುತ್ತದೆ. ಮೂತಿ ಉದ್ದ. 

ಹೆಣ್ಣು ಬಳ್ಳಿ, ಗಡ್ಡೆಗಳ ಮೇಲೆ, ಮೂತಿಯಿಂದ ರಂಧ್ರಗಳನ್ನು ಮಾಡಿ 
ಹಿಂತಿರುಗಿ ಒಂದೊಂದೇ ಮೊಟ್ಟೆಯನ್ನಿಡುತ್ತದೆ. ಒಂದು ಹೆಣ್ಣು ಸುಮಾರು 200 
ಮೊಟ್ಟೆಗಳವರೆಗೂ ಇಡುತ್ತದೆ. 

ಮೊಟ್ಟೆ ಬಿಳುಪು: ಸಣ್ಣ: ಗೋಳಾಕಾರ. ಕಾವು 6 ದಿನಗಳು, 

ಗ್ರಬ್‌ಗಳಿಗೆ ಕಾಲುಗಳಿಲ್ಲ. ಹಳದಿ ಬಿಳುಪು. ತಲೆ ಕಂದು; ಸ್ವಲ್ಪ ಬಗ್ಗಿದೆ. ಬಳ್ಳಿ 
ಅಥವಾ ಗಡ್ಡೆಗಳನ್ನು ಕೊರೆದು ತಿಂದು ಬೆಳೆಯುತ್ತದೆ. ಬೆಳೆದ ಗ್ರಬ್‌ ತ ಅಂಗುಲ 
ಉದ್ದ; 17-19 ದಿನಗಳಲ್ಲಿ ಪೂರ್ತಿ ಜಿಳೆದು ಗಡ್ಡೆ ಸುರಂಗದಲ್ಲಿ ಒಂದು ಗೂಡಿ 
ನೊಳಗೆ ಕೋಶವಾಗುತ್ತದೆ. 

ಕೋಶದ ಮೇಲೆ ಬೂದು ಕಣ್ಣುಗಳು ಕಾಣಿಸುತ್ತವೆ. 4-5 ಮಿಮಿ ಉದ್ದ; 
1-2 ಮಿಮಿ ಆಗಲ. ಕಾಲ ಒಂದು ವಾರ. ಜೀವನಚರಿತ್ರೆಯ ಕಾಲ ಒಂದು ತಿಂಗಳು, 
ಮೂತಿಹುಳುಗಳು 80-180 ದಿನಗಳು ಬದುಕಿ ಬಹಳ ದೂರ ಹಾರುತ್ತವೆ. 

ಹತೋಟಿ : ಕೀಟವನ್ನು ತಾಕುಗಳಲ್ಲೇ ಹತೋಟಿಗೊಳಿಸಬೇಕು. ಬಿತ್ತನೆ 
ಬಳ್ಳಿಗಳಲ್ಲಿ ಹುಳುಗಳಿರಬಾರದು. ಗಡ್ಡೆಗಳು ಹೊರಕ್ಕೆ ಕಾಣಬಾರದು, 

ಗಿಡಗಳ ಬುಡಕ್ಕೆ 3% ಡಿಡಿಟಿ ಪುಡಿಯನ್ನು ಧೂಳಿಸಬೇಕು. 

ಪಕ್ಕದಲ್ಲಿ ಆಸರೆ ಗಿಡಗಳಿರಬಾರದು. 

ಅಗೆದಾಗ ಹುಳು ಬಿದ್ದಿರುವ ಗಡ್ಡೆಗಳನ್ನು ಸುಡಬೇಕು. 


ಸಂಮಿಶ್ರ ದಾಸ್ತಾನು ಕೀಟಗಳು 79 


20) ಕೊಬ್ಬರಿ ಕೀಟಗಳು 

ದಾಸ್ತಾನು ಮಾಡಿದ ಕೊಬ್ಬ ರಿಗೆ ಹಲವು ಕೀಟಗಳು ನಷ್ಟವನ್ನುಂಟು ಮಾಡು 
ತ್ರವೆ. ಮೆನನ್‌ ಮತ್ತು ನಿರುಳ, "1956 ರಲ್ಲಿ ಭಾರತದಲ್ಲಿ ಪ್ಪ ತಿ ವರ್ಷ 10,000 
ಟನ್‌ಗಳಿಗಿಂತ ಹೆಚ್ಚಾ ಗಿ: ಕೊಬ್ಬರಿ ನಷ್ಟವಾಗುತ್ತದೆಂದು ಅಂದಾಜು ಮಾಡಿದರು. 
ಟನ್‌ಮಾನ ಕಡಮೆಯಾಗುವುದಲ್ಲದೆ ಕೊಬ್ಬರಿಯ ದರ್ಜೆಯೂ ಕಳೆದುಹೋಗುತ್ತದೆ. 
ನಷ್ಟ ತೀವ್ರವಾದಾಗ ಹಣದ ನಷ್ಟ, ತೂಕದ ನಷ್ಟಕ್ಕಿಂತ ಹೆಚ್ಚು. 

b ಕಾರ್ಪೊಫೈಲಸ್‌ ಡಿಮಿಡಿಯೇಟಿಸ್‌ 

ನಿಟಿಡುಲಿಡಿ : ಕೋಲಿಯಾಷ್ಟಿರ 

ಭಾರತ, ವಲಯ ಮತ್ತು ಇತರ ತೆಂಗು ಬೆಳೆಯುವ ದೇಶಗಳಲ್ಲಿ ದಾಸ್ತಾನು 
ಕೊಬ್ಬ ರಿಯ ಮೇಲೆ ಈ ದುಂಬಿ ಸ: ಸಾಮಾನ್ಯ. ದುಂಬಿ ಸಣ್ಣ, ಚಪ್ಪಟೆ; ಅಗಲ; ಕಪ್ಪು 
ಬೂದು 3 ಮಿಮಿ ಉದ್ದ; 1.5 ಮಿಮಿ ಅಗಲ. ಮಾಸಲ ರೆಕ್ಕೆಗಳು ಶರೀರವನ್ನು, 
ಪೂರ್ತಿಯಾಗಿ ಮುಚ್ಚಿ ಲ್ಲ: ಹಿಂಭಾಗ ಕಾಣುತ್ತದೆ. ಇದರಿಂದ ಇದನ್ನು ಬೇರೆ ದುಂಬಿ 
ಗಳಿಂದ ಬೇರ್ಪಡಿಸಬಹುದು, 

ಅಮೇರಿಕದಲ್ಲಿ ಇದನ್ನು "ಕಾರ್ನ್‌ಸ್ಯಾಪ್‌' ದುಂಬಿ ಎನ್ನುತ್ತಾರೆ. ಮುಸುಕಿನ 
ಜೋಳದ ತೆನೆಯಲ್ಲಿರುತ್ತದೆ. ಸ ಸಾಧಾರಣವಾಗಿ ಕೊಳೆಯುತ್ತಿರುವ ಹಣ್ಣು ತರಕಾರಿ 
ಗಳನ್ನು ತಿಂದರೂ ಆಗಾಗೆ ಹೊಲ ಗದ್ದೆಗಳಲ್ಲಿ ಬತ್ತ, ಮುಸುಕಿನ ಜೋಳದ ಮೇಲೂ, 
ಉಗ್ರಾಣದಲ್ಲಿ ಧಾನ್ಯ ಮತ್ತು ಹಿಟ್ಟುಗಳಲ್ಲೂ ಇರುತ್ತದೆ. ಇದು ನಷ್ಟಪಡಿಸುವುದ 
ಕೈಂತೆ ಹೆಚ್ಚು ಅಸಹ್ಯಕರ. ಚೆನ್ನಾಗಿರುವ ಧಾನ್ಯಗಳಿಗೆ ಬೀಳುವುದು ಅಪರೂಪ. 
ಇದರ ಜೀವನ ಚರಿತ್ರೆಯ ಒಟ್ಟು ಕಾಲ ಸುಮಾರು 5 ವಾರಗಳು: 

ip ನೆಕ್ರೊೋಬಿಯ ರೂಫಿಫೆಸ್‌ 

ಕ್ಲೇರಿಡಿ : ಕೋಲಿಯಾಖ್ಟಿರ 

ವಿಶ್ವವ್ಯಾಪಿ. ಅಮೇರಿಕದ 'ಹ್ಯಾಮ್‌' ದುಂಬಿ. ಶಾಂತಸಾಗರದಲ್ಲಿ ದ್ವೀಪ 
ಗಳ ತಂಗಿನ ಬಗ್‌ ಭಾರತದಲ್ಲಿ ದಾಸ್ತಾನು ಕೊಬ್ಬರಿಗೂ ಬೀಳುತ್ತದೆ, ಬಣ್ಣ 
ಲೋಹ ನೀಲಿ, ಹಸುರು ಛಾಯ್ಕೆ 3,5-5.5 ಮಿಮಿ ಉದ್ದ. ಕುಡಿಮೀಶೆಯ ಮೊದ 
ಲನೆಯ 5 ತುಂಡುಗಳು ಬೂದು, ಉಳಿದವು ಕಪ್ಪು: ಕೊನೆಯ ಮೂರು ಅಗಲ. 

ಜೀವನ ಚರಿತ್ರೆಯ ಒಟ್ಟು ಕಾಲ 40 ದಿನಗಳು. 

i) ಅಹಾಸ್‌ ವೆರ್ಸಸ್‌ ಅಡೈನ 

ಕುಕುಜಿಡಿ : ಕೋಲಿಯಾಷ್ಟಿರ 

ಪರದೇಶದ ಧಾನ್ಯದ ದುಂಬಿ; ವಿಶ್ವವ್ಯಾಪಿ. ಹಲವು ಬಗೆ ದಾಸ್ತಾನು ವಸ್ತು 

ಗಳಿಗೆ ಬೀಳುತ್ತದೆ: ಕೊಬ್ಬರಿ ಮಳಿಗೆಗಳಲ್ಲಿ ವಿಶೇಷ ಬಹುಮಟ್ಟಿಗೆ ಶಿಲೀಂಧ್ರ ಹಾರಿ. 


80 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟ 


ದುಂಬಿ ಬಹಳ ಸಣ್ಣ. 2 ಮಿಮಿ ಉದ್ದ. 0,75 ಮಿಮಿ ಅಗಲ. ಚೆಸ್ಟ್‌ ನಟ” 
ಬೂದು, ಜೀವನ ಚರಿತ್ರೆಯ ಕಾಲ ಸುಮಾರು 30 ದಿನಗಳು. 

1೪) ಒರೈಜೆ ಫೈಲಸ್‌ ಸೂರಿನಾಮೆಸ್ಸಿ ರ 

ಕುಕುಜಿಡಿ : ಕೋಲಿಯಾಪ್ಟಿರ 

ಇದು "ಗರಗಸ ಹಲ್ಲಿನ” ಧಾನ್ಯದ ದುಂಬಿ ದಾಸ್ತಾನು ಮಾಡಿದ ಧಾನ್ಯ, 
ಕೊಬ್ಬರಿ ಇತ್ಕಾದಿ ವಸ್ತುಗಳ ಶತೃ. ವಿಶ್ವವ್ಯಾಪಿ. 

ದುಂಬಿ ಸಣ್ಣ; ಚಪ್ಪಟೆ; ಉದ್ದ. ಕಪ್ಪುಬೂದು; 3 ಮಿಮಿ ಉದ್ದ ಮತ್ತು 
0.75 ಮಿಮಿ ಅಗಲ. ಮುನ್ನೆದೆಯ ಮೇಲೆ 3 ಉದ್ದವಾದ ಏಣುಗಳು, ಎರಡು 
ತಗ್ಗುಗಳು: ಪಕ್ಕಗಳಲ್ಲಿ ಒಂದೊಂದು ಕಡೆ ಆರು ಪ್ರಾಮುಖ್ಯವಾದ ಗರಗಸದ ಹಲ್ಲಿ 
ನಂತೆ ಚಾಚು ರಚನೆಗಳು: ಅದ್ದರಿಂದ ಆ ಹೆಸರು. 

ಬೂಷ್ಟೆ ಮತ್ತು ಕೆಟ್ಟ ಕೊಬ್ಬರಿಗಳಲ್ಲಿ ವರ್ಷವೆಲ್ಲ ಪಂಶೋತ್ಸತ್ತಿ ಮಾಡುತ್ತದೆ. 
ಜೀವನ ಚರಿತ್ರೆಯ ಕಾಲ 30 ದಿನಗಳು. 

೪) ಕೆಂಪು ಹಿಟ್ಟನ ದುಂಬಿ ಟ್ರಿ ಜೋಲಿಯಂ ಕ್ಯಾಸ್ಟ್ರೇನಿಯಂ 

ಟೆನೆಬ್ರಿಯೋನಿಡಿ : ಕೋಲಿಯಾಪ್ಟಿರ 

ಮುಖ್ಯವಾಗಿ ಗೋಧಿಹಿಟ್ಟು, ಸೋಜಿ. ಮೈದಾಹಿಟ್ಟುಗಳಿಗೆ ಬಿದ್ದರೂ 
ಕೊಬ್ಬರಿಯೇ ಮೊದಲಾದ ಇತರ ದಾಸ್ತಾನು ವಸ್ತುಗಳಿಗೂ ಬಿದ್ದುನಷ್ಟ ಪಡಿಸುತ್ತದೆ. 
ಬ್ರಿಟನ್ನಿಗೆ ರಫ್ತಾಗುವ ಕೊಬ್ಬರಿಗೆ ಬೀಳುವ ಕೀಟಗಳಲ್ಲಿ ಇದೇ ಹೆಚ್ಚೆಂದು ಹಾಸ್‌ 
ಮೊರ್‌ ಗುರ್ತಿಸಿದ್ದಾರೆ. 

ದುಂಬಿ ಸಣ್ಣ; ಚಪ್ಪಟೆ; ಉದ್ದ: ಕೆಂಪ್ರಬೂದು. 3.5 ಮಿಮಿ ಉದ್ದ ಮತ್ತು 
1.25 ಮಿಮಿ ಅಗಲ, ಕುಡಿಮೀಶೆಗಳೆ ಮೊದಲನೆ 7 ತುಂಡುಗಳು ಬರುಬರುತ 
ದಪ್ಪ; ಕೊನೆಯ ಮೂರು ಗದೆಯಂತೆ ದಪ್ಪ. ಜೀವನ ಚರಿತ್ರೆಯ ಕಾಲ 6-18 
ವಾರಗಳು, 

೪) ಖಾಪ್ರ ದುಂಬಿ ಟ್ರೂಗೊಡೆರ್ನ್ಗ ಗ್ರಷೇರಿಯೆ: 

ಜಿರ್ಮೆಸ್ಟಿಡಿ : ಕೋಲಿಯಾಪ್ಟಿರ 

ಮುಖ್ಯವಾಗಿ ದಾಸ್ತಾನು ಗೋಧಿಗೆ ಬೀಳುತ್ತವೆ. ದುಂಬಿಗಳಿಂದ ನಷ್ಟವಿಲ್ಲ. 

ಗ್ರಬ್‌ಗಳು ನಾಶಕರ ದಾಸ್ತಾನು ಕೊಬ್ಬರಿಯನ್ನು ಕೊರೆದು ನಷ್ಟಪಡಿಸುತ್ತವೆ, 
ುಂಬಿ 3,5 ಮಿಮಿ. ಉದ್ದೆ; 1 ಮಿಮಿ ಅಗಲ. ಗೋಳಾಕಾರ ವೈಶಿಷ್ಟ್ಯ. 

ತಲೆ ಅತಿ ಸಣ್ಣ; ಮೇಲ್ಲಡೆ ಮುನ್ನೆದೆಯಿಂದ ಮುಚ್ಚಿದೆ. ತನುವು ಪ್ರದೇಶದಲ್ಲಿ ಇದರ 
ಜೀವನ ಚರಿತ್ರೆ 2 ತಿಂಗಳು. 


ಸಂಪಿಶ್ರ ದಾಸ್ತಾನು ಕೀಟಗಳು 81 


vi) ಅಕ್ಕಿ ಪತಂಗೆ ಕಾಸ್ಫೆರ ಕೆಭರೋಣಕ 

ಪೈರಾಲಿಡಿ ಲೆಪಿಡಾಪ್ಟಿರ 

ದಾಸ್ತಾನು ಮಾಡಿದ ಬತ್ತ, ಅಕ್ಕೆ, ಧಾನ್ಯಗಳು, ಕೊಬ್ಬರಿ ಇತ್ಯಾದಿ ದಾಸ್ತಾನು 
ಗಳ ಶತೃ. ತಲೆ ಮತ್ತು ಎದೆ ಬೂದು. ಮುಂದಿನ ಶೆಕ್ಕೆಗಳುಬೂದು. ಪಾಟಲ ಛಾಯೆ: 
ಉದ್ದುದ್ದ ಕಪ್ಪು ಶಲ್ಕಗಳ ಗುರ್ತುಗಳಿವೆ. ಹಿಂದಿನ ರೆಕ್ಕೆಗಳು ಹೊಳಪು. ಬಿಳ್ಳಿ ನರೆ. 
ರೆಕ್ಕೆಗಳ ಅಡ್ಡಗಲ 25 ಮಿಮಿ. 

vii ಬಾದಾನಿ ಅಥವಾ ಅಂಜೂರದ ಪತಂಗ ಎಫೆಸ್ಟಿ ಯ ಕಾಟಿಫ್ಲ 

ಪೈರಾಲಿಡಿ : ಲೆಪಿಡಾಪ್ಟಿರ. 

ಇದು ಒಣ ಹುಣ್ಣುಗಳು, ಕೊಬ್ಬರಿ, ಕೊಕೊ, ಮಸಾಶಿ, ಗಂದಿಗೆ ಸಾಮಾನು, 
ಗೇರು ಮತ್ತು ಶೇಂಗಾಗಳ ಶಶ್ಛ, ಪತಂಗ 6 ಮಿಮಿ ಉದ್ದ; ರೆಕ್ಕೆಗಳ ಅಡ್ಡಗಲ 15 
ಮಿಮಿ. ಬ್ಲಾ, ಆಸಾರ ಮತ್ತು ಸನ್ನಿವೇಶಗಳನ್ನನುಸರಿಸಿ ವೃತ್ಯಾಸವಾಗುತ್ತದೆ. 
ಮುಂದಿನ ರೆಕ್ಕೆಗಳು ನರೆಖೊಮ್ಮ ಕಪ್ಪು ಅಡ್ಡಪಟ್ಟೆಗಳ ಗುರ್ತುಗೆಳು. ಬೂಷ್ಟೆ 
ಹಿಡಿದ ಕೊಬ್ಬರಿಯ ಮೇಲೆ ಜೀವನ ಚರಿತ್ರೆ 6 ಮರಗಳು. 

(ನಿರುಳ್‌ ಮತ್ತು ಮೆನನ್‌ ಪ್ರಕಾರ, ಕೆಲವು ಕೀಟಗಳು ತೆಂಗಿನ ತಿರಳು ಕೆಡಲು 
ಪ್ರಾರಂಭಿಸಿದಾಗ ಬೀಳುತ್ತವೆ. ಇನ್ನೂ ಕೆಲವು ಕೊಬ್ಬರಿಯನ್ನು ದಾಸ್ತಾನು ಮಾಡಿ 
ದಾಗ ಬಿದ್ದು ಕಟ್ಟಡಗಳ ರಂಧ್ರಗಳಲ್ಲಿ, ಕಸದಲ್ಲಿ ಯಾವಾಗಲೂ ಇರುತ್ತವೆ. ಪಕ್ಕದ 
ಮಳಿಗೆಗಳಲ್ಲಿ ಹುಳುಗಳು ಬಿದ್ದಿದ್ದರೆ ಅಲ್ಲಿಂದಲೂ ಅವು ಹರಡಿ ಬೇರೆ ಮಳಿಗೆ 
ಕೊಬ್ಬರಿಗಳಿಗೂ ಬರುತ್ತವೆ. ಸಾಗಿಸಲು ಉಪಯೋಗಿಸಿದ ಚೀಲಗಳ ಮೂಲಕವೂ 
ಹಲವು ಕೀಟಗಳು ಹರಡುತ್ತವೆ). 

ಹತೋಟ : ಬೂಪ್ಟೆ ಹಿಡಿದೋ ಅಥವಾ ಇನ್ನಾವ ಕಾರಣದಿಂದಲೋ 
ಕೆಟ್ಟಾಗ ದಾಸ್ತಾನು ಕೊಬ್ಬರಿಗೆ ಹುಳುಗಳು ಬೀಳುವುದು ಇವೆರಡಕ್ಕೂ ನಿಕಟ 
ಸಂಬಂಧವಿದೆ. ಆದ್ದರಿಂದ ದಾಸ್ತಾನು ಮಾಡುವುಗಲೇ ಕೊಬ್ಬರಿಯನ್ನು ಸರಿಯಾಗಿ 
ತಯಾರಿಸಬೇಕು. ಕಾಯನ್ನು ಒಡೆದ ಕೂಡಲೆ ಕೊಬ್ಬರಿಯನ್ನು ತಕ್ಷಣ ಒಂದೇ ಸಮ 
ನಾಗಿ, ಸಮವಾದ ಶಾಖದಲ್ಲಿ ಆದಷ್ಟು ಬೇಗ 6% ಕ್ಕಿಂತ ಕಡಮೆ ತನುವಿರುವಂತೆ 
ಬೂಷ್ಟೆ ಬೆಳೆಯಲು ಅವಕಾಶಮಗದಂತೆ ಒಣಗಿಸಬೇಕು. 

ಒಣಕೊಬ್ಬರಿಯನ್ನು ಸಾಗಿಸಲು, ದುನ್ತಾನು ಮಾಡಲು ಉಪಯೋಗಿಸುವ 

€ಲಗಳೆಲ್ಲಿ ಹುಳುಗಳಿಲ್ಲದಂತೆ ನೋಡಿಕೊಳ್ಳಬೇಕು. ಇದಕ್ಕಾಗಿ ಪ್ರತಿಸಲ ಹೊಸ 
ಜೀಲಗಳನ್ನು ಅಥವಾ ಹಳೆಯ ಚೀಲಗಳನ್ನು ಶಾಖಕ್ರಿಮಿ ಶುದ್ಧೀಕರಿಸಿ ಧೂಪಕ 
ಹಾಕಿ ಡಿಡಿಟಿ ಅಥವಾ ಯಾವುದಾದರೊಂದು ಕೀಟನಾಶಕದಲ್ಲಿ ನೆನಸಿ, ಒಣಗಿಸಿ.ಉಪ 
ಯೋಗಿಸಬಹುದು. 


\ 


82 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟಿ 


ಕಾರ್ಹಾನೆ ಮಳಿಗೆಗಳಲ್ಲಿ ಸ್ವಚ್ಛತೆ ಕಟ್ಟುನಿಟ್ಟಾಗಿರಬೇಕು. ಚೆಲ್ಲಿದ ಚೂರುಗಳನ್ನು 
ತಕ್ಷಣ ತೆಗೆಯಬೇಕು ರಾಶಿಯನ್ನು ಕ್ರಮವಾಗಿ ಮಗುಚಬೇಕು. ಜೇಡರಬಲೆ 
ಮೊದಲಾದ್ದನ್ನು ತೆಗೆದು ಹುಳುಗಳು ಸೇರಿ ಹೆಚ್ಚಲು ಅನುಕೂಲವಾಗುವ ಜಾಗ 
ಗಳನ್ನು ಶುಚಿಗೊಳಿಸಬೇಕು. ,ಮಳಿಗೆ ನೆಲ ಇತ್ಯಾದಿ ಓಣಗಿರಬೇಕು- ಮಳೆಬಂದಾಗ 
ಸೋರದಂತಿರಬೇಕು. ಕೀಟ, ನುಶಿ, ಬೂಷೈೆ, ಸೂಕ್ಷ್ಮಾಣುಗಳು ವೃದ್ಧಿಯಾಗದಂತೆ 
ತನುವು ಕಡಮೆಯಾಗಿರಬೇಕು. 

ಮಳಿಗೆ, ಮಂಡಿ, ಕಣಜಗಳಿಗೆ ಡಿಡಿಟಿ ಅಥವಾ ಬಿಎಸ್‌ಸಿ ಪುಡಿಯನ್ನು 
ಹಾಕಿ ಅಥವಾ ಸಿಂಪಡಿಸಿ ಕ್ರಿಮಿಶುದ್ಧಿ ಮಾಡಬೇಕು. ಹುಳು ಬಿದ್ದಿದ್ದರೆ ಧೂಪಕ 
ಹಾಕಲೇಬೇಕು. ಆದರ್ನೂ 3-4 ತಿಂಗಳಲ್ಲೇ ಪುನಃ ಹುಳುಬೀಳುವ ಸಂಭವ 
ದಿರುವುದರಿಂದ ಆಗಾಗ್ಗೆ ಧೂಪಕ ಹಾಕಬೇಕು. 


ಅಧ್ಯಾಯ 5 
ದಾಸ್ತಾನು ಕೀಟಿಗಳ ಸ್ವಾಭಾವಿಕ ಶತೃಗಳು 


ದಾಸ್ತಾನು ಮಾಡಿದ ಧಾನ್ಯಗಳ ಮೇಲೂ, ಮಿಲ್ಲು ಮುಂತಾದ ಧಾನ್ಯಗಳ 
ವಹಿವಾಟಿರುವ ಸ್ಥಳಗಳಲ್ಲೂ ಕಣಜಗಳಂಥ , ಬಹಳ ಸಣ್ಣ ಕೀಟಗಳಿರುತ್ತವೆ. ಅವು 
ಗಳಿಂದ ಧಾನ್ಯಗಳಿಗೆ ನಷ್ಟವಾಗುವುದಿಲ್ಲ. ಉಪಕಾರಿಗಳು; ಶತೃಕೀಟಗಳ ಮೇಲೆ 
ಪರೋಪಜೀವಿಗಳು, 

1) ಅಸ್ಲಾಸ್ಪೊಮಾರ್ಥ ಕೆಲಾಂಡ್ರಿ (ಎ ಟೀರೊಮ್ಯಾ ಅಸ್‌; ಮಿರ ಪೋರಸ್‌ 
ವ್ಯಾಂಡಿನೈ, ನಿಯೊಕ್ಕಾ ಟಿಲಾಕ್ಕೈ ಸ್‌ ಆಸ್ಟ್ರೇಲಿಯನ್ಸಿ ಸ್‌ ಆ. ಪ್ರಾಟ್ಟ). 
ಟೀರೊಮಾಶಿಡಿ : ಹೈಮೆನಾಖ್ಬರ ( 

ಅಕ್ಕಿ ಮತ್ತು ಕಣಜದ ಮೂತಿಹುಳುಗಳ ಮುಖ್ಯ ಸ್ವಾಭಾವಿಕ ಶತೃ. 1.15 

ಮಿಮಿ ಉದ್ದ. ತಲೆ ಮತ್ತು ಎದೆ ಲೋಹ ನೀಲಿ, ಹೊಟ್ಟೆ ಬುಡದಲ್ಲಿ ಹಳದಿಬೂದು 
ಉಳಿದ ಭಾಗ ಕಪ್ಪು ಕುಡಿಮೀಶೆ ಕಾಲುಗಳ ಭಾಗಗಳು ಬೂದು. ಕೆಲವು ತಾಮ್ರ 
ಹಸುರು. ಸರ್ವಸಮದರ್ಶಿ ಸೈಭಾಫಿಲಸ್‌ ಒರೈಜಿ ಸೈಟೊಡ್ರೆಸ ಸ್ಯಾನಿಸಿಯ, ಮೈಲಾಬ್ರಿಸ್‌ 
ಕ್ವಾಡ್ರಿಮ್ಯಾ ಕುಲಿಟಿಸ್‌ ಗಳ ಮೇಲೆ ಪರೋಪಜೀವಿ. 

ಹೆಣ್ಣು ಕಣಜ ಕಾಳಿನೊಳಗಿರುವ ಮೂತಿಹುಳದ ಗ್ರೈಬ್‌ನ್ನು ಕಂಡುಹಿಡಿದು. 

ಅಂಡನಾಳವನ್ನು ಚುಚ್ಚಿ ಗ್ರಬ್‌ಅನ್ನು ನಿಶ್ವಕ್ತಿಗೊಳಿಸುತ್ತದೆ. ಆಮೇಲೆ ಅದರ ಮೇಲೆ 
ಅಥವಾ ಹತ್ತಿರ ಒಂದು ಮೊಟ್ಟೆಯನ್ನಿಡುತ್ತದೆ. ಮೊಟ್ಟೆಯಿಂದ ಬಂದ ಪರೋಪ 
ಜೀವಿ ಮರಿ ನಿಶ್ವಕ್ಷಿಗೊಂಡ ಆಸರೆ ಗ್ರಬ್‌ನ್ನು ತಿಂದು ನಾಶಮಾಡುತ್ತದೆ. ಪರೋಪ 
ಜೀವಿ ಕಣಜದ ಜೀವನ ಚರಿತ್ರೆ 2 ಮರಗಳು. ಒಂದು ಹೆಣ್ಣು ಕಣಜ 283 ಮೊಟ್ಟೆ 
ಗಳವರೆಗೂ ಇಡುತ್ತದೆ. ಇಷ್ಟುದರೂ ಅವುಗಳಿಂದ ಮೂತಿಹುಳು ಸಾಕಷ್ಟು ಹತೋಟೆ 
ಗೊಳ್ಳುವುದಿಲ್ಲ, 

2) ಮೈಕ್ರೊಬ್ರೇಕನ್‌ ಹೆಬಿಟಿರ್‌ ( ಎ ಬ್ರೀಕನ್‌, ಹ್ಯಾಬ್ರೊಬ್ರೀಕನ್‌) 
ಬ್ರೆಕೊನಿಡಿ : ಹೈಮೆನಾಪ್ಪಿರ 

ದಾಸ್ತಾನಿನ ಕೀಟಗಳಾದ ಎಫೆಸ್ತಿಯ ಕ್ಯೂ ನಿಯೆಲ್ಲ, ಎ, ಎಲ್ಯೂಟೆಲ್ಲ ಎ, ಕಾಟೆಲ್ಲ 

ಮತ್ತು ಶ್ಲೋಡಿಯ ಇಂಟರ್‌ ಪಂಕ್ಸೆಲ್ಲಗಳ ಮುಖ್ಯ ಸ್ವಾಭಾವಿಕ ಶತೃ ಕಣಜ. 


84 ದಾಸ್ತಾನು ಕೀಟಿಗಳು ಹಾಗೂ ಅವುಗಳ ಹತೋಟಿ 


ಕಣಜ 2-3 ಮಿನ; ಕಪ್ಪು: ಹಳದಿ ಗುರ್ತುಗಳಿವೆ. ಬಣ್ಣ ಗಾತ್ರಗಳಲ್ಲಿ 
ವ್ಯತ್ಯಾಸ, ದಾಸ್ತಾನು ಮಾಡಿದ ಧಾನ್ಯ, ಒಣಹಣ್ಣು ಇತ್ಯಾದಿಗಳಿಗೆ ಬೀಳುವ 
ಪತಂಗದ ಕ್ಯಾಟರ್‌ಪಿಲ್ಲರ್‌ಗಳನ್ನು ಅಪರೂಪವಾಗಿ ಜೇನುಗೂಡಿನಲ್ಲಿ ಶತ್ಯುಪತಂಗ - 
ಗ್ಯಾಲೆರಿಯ ಮೆಲ್ಲೊ ನೆಲ್ಲವನ್ನು ಆಕ್ರಮಿಸುತ್ತದೆ. ಇವಲ್ಲದೆ, ಥೊರಿನಿಯ ಆನರ್ಕುಲೆಿದ್ದ 
ಬಗೆಗಳು ಪ್ಲೋಡಿಯ ಇಂಟರ್‌ ಸಂಕ್ಸಲ್ಲ ಗಳನ್ನು ಆಕ್ರಮಿಸುತ್ತದೆ. 

ಕಣಜ. ಆಸರೆ ಕ್ಯಾಟರ್‌ ಪಿಲ್ಲರ್‌ಗಳನ್ನು ಅಂಡನಾಳದಿಂದ ಹಲವು ಸಲ ಚುಚ್ಚಿ 
ನಿಶ್ಶಕ್ತಗೊಳಿಸಿ, ಅದರ ಮೇಲೆ ಮೊಟ್ಟಿಗಳನ್ನಿಡುತ್ತದೆ. ಮೊಟ್ಟೆಗಳಿಂದ ಬಂದ ಸಣ್ಣ, 
ಬಿಳಿ. ಕಾಲುಗಳಿಲ್ಲದ ಗ್ರಬ್‌ಗಳಂತೆ ಮರಿಗಳು ಕ್ಯಾಟರ್‌ಪಿಲರಿನ ಮೈರಸವನ್ನು 
ಹೀರಿ ಅವನ್ನು ಕೊಲ್ಲುತ್ತವೆ. ಪರೋಪಜೀವಿಯ ಜೀವನ ಚರಿತ್ರೆ 2 ಮರಗಳ 
ಗಿಂತ ಕಡಮೆ. 

3) ಸೆನೊಪೈನಸ್‌ ಫೆನೆಸ್ಟ್ರಾಲಿಸ್‌ 

ಸೆನೊಪ್ರೈ ನಿಡಿ : ಡಿಪ್ಪೀರ 

ಹಿಟ್ಟು ಅಥವಾ ಧುನ್ಯದ ಧೂಳು ರಾಶಿ ಬಿದ್ದಿರುವ ಕಡೆ, ಒಂದು ಸಣ್ಣ, 
ದಾರದಂತೆ, ಬಿಳ್ಳಿ ಕ್ವಿ ಅಂಗುಲ ಉದ್ದ ಹುಳವಿರುತ್ತದೆ. ಇದೊಂದು ಸಣ್ಣ ಕಪ್ಪು 
ನೊಣ ಸೆನೊಫೈನಸ್‌ ಫೆನೆಳ್ಬ್ರಾಲಿ ದ ಲಾರ್ವ, ನೊಣ ಮಿಲ್ಲು, ಇತರ ಕಟ್ಟಡಗಳ 
ಕಿಟಕಿ ಗಾಜಿನ ಮೇಲೆ ಕುಳಿತಿರುತ್ತವೆ; ಕಿಟಕಿ ಕನ್ನಡಿ ನೊಣವೆನ್ನುತ್ತಾರೆ. ಇದು 
ಹಿಟ್ಟನ್ನಾಗಲೀ ಧಾನ್ಯವನ್ನಾಗಲೀ ತಿನ್ನುವುದಿಲ್ಲ; ಉಗ್ರಾಣ, ಕಣಜಗಳಲ್ಲಿನ ದಾಸ್ತಾನು 
ಕೀಟಗಳನ್ನು ತಿನ್ನುವ ಪರಭಕ್ಷಕ ಕೀಟ. 

ಹೀಗೆ ಇನ್ನೂ ಅನೇಕ ಸ್ನಾಭಾವಿಕ ಶತ್ಯುಗಳಿವೆ. ಆದರೂ ಶತ್ಛುಕೀಟಗಳ 
ಹತೋಟಿ ಸಾಧ್ಯವಾಗಿಲ್ಲ. 


ಭಾಗ-2 


ಮನೆ ಕೀಟಗಳು, ಇತರ ಪೀಡೆಗಳು ಹಾಗೂ 
ಅವುಗಳ ಹತೋಟ 


ಅಧ್ಯಾಯ 1 
ಮನೆ ಕೀಟಗಳು 


ದಾಸ್ತಾನು ವಸ್ತುಗಳಿಗೆ ನೇರವಾಗಿ ಬಿದ್ದು, ತಿಂದು, ಅವುಗಳಲ್ಲೇ ವಂಶೋತ್ಪತ್ತಿ 
ಮಾಡುವ ಕೀಟಗಳೇ ಅಲ್ಲದೆ ಇತರೆ ಹಲವು ಬಗೆ ಹೊರ ಕೀಟಗಳು, ಕಣಜ, ಮಳಿಗೆ, 
ಉಗ್ರಾಣ ಮನೆಗಳಲ್ಲಿ ಹರಿದಾಡಿ ಆಹಾರಗಳನ್ನು ಹುಡುಕಿಕೊಂಡು ಬರುತ್ತವೆ. ಇವು 
ಆಹಾರಗಳನ್ನು ತಿಂದು ನಷ್ಟಪಡಿಸುವುದಕ್ಕಿಂತಲೂ ಅವು ಅಸಹ್ಯಕರ, ಕೊಳಕು ಮತ್ತು 
ಮಲಿನತೆ ಉಂಟುಮಾಡುತ್ತವೆ. ಮನುಷ್ಯರಿಗೂ ಅವಕ್ಕೂ ನಿಕಟ ಸಂಬಂಧ. 
ಎಲ್ಲರೂ ಅವನ್ನು ನೋಡಿದ್ದರೂ, ಅವುಗಳ ನಡತೆ, ಜೀವನ ಚರಿತ್ರೆ ಮೊದಲಾದವು 
ತಿಳಿದಿಲ್ಲ. ಅವು ಆಗಾಗ ಕಾಣುವುದು ಮತ್ತು ಅದೃಶ್ಯವಾಗುವುದು ಮಾತ್ರ ತಿಳಿದಿರು 
ತ್ತದೆ. ಅವುಗಳಲ್ಲಿ ಜಿರಲೆ, ಚಿಮ್ಮಂಡೆ, ಬೆಳ್ಳಿ ಮೀನು, ಇರುವೆ, ಗೆದ್ದಲು, ಕುಟ್ಟಿ 
ಹುಳ್ಳು ಕಣಜ, ಕಂಬಳಿಹುಳು ಇತ್ಯಾದಿ ಕೀಟಗಳು ಮತ್ತು ಜರಿ, ಒನಕೆಮಂಡಿ 
ಮೊದಲಾದವು ಪ್ರಾಣಿಗಳು. ಇವು ಒಂದೊಂದೂ ಬೇರೆ ಬೇರೆ ಕುಲಕ್ಕೆ ಸೇರಿವೆ. 
ಆದರೆ ಒಂದೇ ಸಮಾನತೆ; ಅದೆಂದರೆ, ಅವೆಲ್ಲ ಮನೆಗಳಲ್ಲಿ ಅಸಹ್ಯಕರ ಮತ್ತು ಹಲವು 
ಬಗೆಗಳಲ್ಲಿ ನಷ್ಟವನ್ನುಂಟುಮಾಡುವುದು. ಈ ಪುಸ್ತಕದಲ್ಲಿ ಇವುಗಳಲ್ಲಿ ಮುಖ್ಯ 
ವಾದವುಗಳ ಜೀವನ ಚರಿತ್ರೆ, ನಡತೆ ಮೊದಲಾದುವನ್ನು ತಿಳಿಸಿದೆ. 


1. ಜಿರಲೆಗಳು 

ಬ್ಲಾಟಿಡಿ : ಬ್ಲಾಟ್ಟೇರಿಯೆ (= ಆರ್ಥಾಪ್ಟಿರ : ಡಿಕ್ಬಿಯಾಪ್ಟಿರ) 

ಜಿರಲೆಗಳು ಆರ್ಥಾಪ್ಟಿರ ತರಗತಿಯ ಬ್ಲಾಟಿಡಿ ಕುಲಕ್ಕೆ ಸೇರಿದ ಕೀಟಗಳು. 
ಇವುಗಳ ವಿಷಯ ಚೆನ್ನಾಗಿ ಪರಿಶೀಲಿಸಿದಂತೆಲ್ಲ ತರಗತಿಯ ಹೆಸರನ್ನು ಮೊದಲು 
ಡಿಕ್ಟಿಯಾಪ್ಟಿ ರವೆಂದು, ಆಮೇಲೆ ಬಣ್ಲಟ್ಟೇರಿಯವೆಂದು ಬದಲಾಯಿಸಿರುವುದು ಕಾಣು 
ತ್ತದೆ. ಹಲವು ಪುಸ್ತಕ ಮತ್ತು ಪ್ರಕಟಣೆಗಳಲ್ಲಿ ಆರ್ಥಾಪ್ಟಿರವೆಂದೇ ಇದೆ, ಕುಲದ 
ಹೆಸರನ್ನು (ಬ್ಲಾಟಿಡಿ) ಮಾತ್ರ ಹಾಗೇ ಇಟ್ಟಿದ್ದಾರೆ. 

ಜಿರಲೆಗಳು, ಬಹು ಪೂರ್ವಕಾಲದಿಂದ ಜಯಪ್ರದವಾಗಿ ಬದುಕಿರುವ ಪ್ರಾಣಿಗಳು 

ಇವು ಪೆನ್‌ಸಿಲ್ವೇನಿಯನ್‌ ಯುಗದಿಂದಲೂ ಅಸ್ತಿತ್ವದಲ್ಲಿವೆ. ಪಳೆಯುಳಿಕೆ ವರದಿ 
ಯಿಂದ ಅವುಗಳ ಆಕಾರವನ್ನು ನೋಡಿದರೆ, ಅವೊಂದು ಸ್ಥಿರವಾದ ಗುಂಪೆಂದು 


£6 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಸತೋಟ 


ತಿಳಿಯಬರುತ್ತದೆ. ಬ್ಲಾಟ್ಸೇರಿಯ ಜಿರಲೆಗಳಲ್ಲಿ ಸುಮಾರು 4000 ಬಗೆಗಳು 
ಬದುಕಿವೆ. ಅವು ಬಹುಮಟ್ಟಿಗೆ ವಾಸದ ಮನೆ ಪೀಡೆಗಳಲ್ಲ; ವಾಸ್ತವವಾಗಿ ಪೀಡೆ 
ಗಳು ಶೇಕಡಾ 1 ರಷ್ಟಕ್ಕಿಂತ ಕಡಮೆ, ಉಳಿದವು ತರಗೆಲೆ. ಕೊಳೆಯುತ್ತಿರುವ ಎಲೆ. 
ಕಸ. ಕಲ್ಲು, ತೀರ ಪ್ರದೇಶಗಳಲ್ಲಿ ಕೊಚ್ಚಿ ಬಂದ ವಸ್ತು ಹೂವು, ಎಲೆ, ಹುಲ್ಲು, 
ತೊಗಟೆ, ಗುಹೆ, ಕುಳಿ, ಇರುವೆ ಗೂಡು, ಕಣಜದ ಗೂಡ್ಗು ಗೆದ್ದೆಲು ಹುತ್ತ ಅಫವಾ 
ಸ್ವಲ್ಪ ತನುವು ಪ್ರದೇಶ ಇತ್ಯಾದಿ ಜಾಗಗಳಲ್ಲಿರುತ್ತವೆ. ಕೆಲವು ಮರವನ್ನು ಕೊರೆದು 
ಛಗಿರುತ್ತೆವೆ. ಮನೆ ಜಿರಲೆಗಳು ನಿಶಾಚರ; ಆದರೆ ಕೆಲವು ಹಗಲೂ ಓಡಾಡುತ್ತವೆ. 
ಆದ್ದರಿಂದ ಮನೆ ಜಿರಲೆಗಳ ಬಗ್ಗೆ ಬಂದಿರುವ ಭಾವನೆಗಳು ಎಲ್ಲಕ್ಕೂ ಅನ್ವಯಿಸುವು 
ದಿಲ್ಲ. ಕೆಲವು ಉಷ್ಣವಲಯದ ಜರಲೆಗಳು; ನೋಡಲು ಸುಂದರ. 


[x 


ಜಿರಲೆಗಳು ಪ್ರಪಂಚದಲ್ಲೆಲ್ಲ ಇದ್ದು, ಸರ್ವಸಮದರ್ಶಿಗಳಾಗಿದೆ. ಉತ್ತರ 
ಭಾರತದ ಮನೆಗಳಲ್ಲಿ ಇವು ಬಹುಸಾಮಾನ್ಯ. ನಷ್ಟವೇನೊ ಬಹಳ ಕಡಮೆ. ಬಿಹಾರ್‌, 
ಬಂಗಾಲ ಮತ್ತು ಹವೆಯು ಶಾಖ ಹಾಗೂ ತನುವಿರುವ ಭಾಗಗಳಲ್ಲಿ ಅಪ್ಪೆಗಳಿಂದ 
ಬಹಳ ನಷ್ಟ. ಬಹಳ ಕೆಟ್ಟ ಮನೆ ಪೀಡೆಗಳು. ಮಳೆಗಾಲದಲ್ಲಿ ಅಂಗಡಿಗಳಲ್ಲಿ 
ಚೀಲ, ಚಾಪೆಗಳ ಕೆಳಗೆ ಮೊಟ್ಟೆ ಮರಿಗಳಿಂದ, ಅಸಂಖ್ಯಾತವಾಗಿರುತ್ತವೆ. ಆಗಾಗ್ಗೆ 
ಕೈಯಾಡದೆ ಇಟ್ಟಿರುವ ಸಾಮಾನುಗಳ ಮೇಲಂತೂ ತುಂಬಿರುತ್ತವೆ. ಮೊಟ್ಟೆಗಳಂತೊ, 
ಚೀಲ, ಗೋಡೆ ಮೊದಲಾದವುಗಳಿಗೆ ಸಿಕ್ಕಿಸಿರುತ್ತವೆ. ಅಗ್ಲಾಗ್ಗೆ ಧಾನ್ಯದ ಚೀಲ 


ಗಳಲ್ಲೂ ಮೊಟ್ಟೆ ಗುಂಪುಗಳು ತುಂಬಿ ಧಾನ್ಯ ಹಾಳಾಗಿರುತ್ತದೆ. 


ಸಾಮಾಜಿಕ ಆರೋಗ್ಯ ದೃಷ್ಟಿಯಿಂದ ಜಿರಲೆಗಳಿಗೆ ಪ್ರಾಮುಖ್ಯತೆ ಇದ್ರೆ 
ಏಕೆಂದರೆ, ಇವು ತೊನ್ನು, ಪ್ಲೇಗ್‌. ಆಮಶಂಕೆಭೇದಿ ಹಲವು ಬಗೆ ಜ್ವರಗಳು ಇತ್ಯಾದಿ 
ೀಗಕಾರಕ ಏಕಾಣುಗಳನ್ನು ಹಲವು ಬಗೆ ಜಂತುಹುಳುಗಳನ್ನು, ನಂಜು ರೋಗ 


ಗಳನ್ನು, ಶಿಲೀಂದ್ರ ರೋಗಗಳನ್ನು, ಹರಡುತ್ತವೆ. 


ಇಷ್ಟೇ ಅಲ್ಲದೆ, ಆಹಾರ ವಸ್ತುಗಳ ಮೇಲೆ ಅವು ಹಿಕ್ಕೆಗಳನ್ನಿಟ್ಟು. ಜೊಲ್ಲನ್ನು 
ಸುರಿಸಿ, ಮಲಿನ ಮಾಡುವುದಲ್ಲದೆ, ಅವುಗಳ ಮೂಲಕವೂ ರೋಗಕಾರಕ ಏಕಾಣು 
ಗಳನ್ನು ಹರಡುತ್ತವೆ. ಸಿಕ್ಕಿದ ವಸ್ತು. ಕಚಡ, ಹೇಸಿಗೆಗಳನ್ನೆಲ್ಲ ತಿನ್ನುವುದರಿಂದ. 
ಆರೋಗ್ಯದೃಷ್ಟಿಯಿಂದ ಜಿರಲೆಗಳು, ಅದರಲ್ಲೂ. ಮನೆಯಲ್ಲಿರುವ ಜರ್ಮನ್‌ ಜಿರಲೆ 
ಬ್ಲಟಿಲ್ಲಾ ಜರ್ಮಾನಿಕ, ಅಮೇರಿಕದ ಜಿರಲೆ ಪೆರನ್ನಾಂಟೂ ಆಮೇರಿಕಾನಾ, ಪ್ರಾಯೃದೇಶದ 
ಜಿರಲೆ ಬ್ಲಾಟ್ಟು ಓರಿಯೆಂಟಾಲಿಸ್‌, ನಿಗೂಢವಾದ ಶತ್ಛಗಳು. 

ಜಿರಲೆ ಬಗೆಗಳ ವ್ಯಾಪ್ತಿಯ ಸಂಬಂಧಗಳಲ್ಲಿ ಒಂದು ದೇಶದ, ಊರಿನ ಹೆಸ 
ರನ್ನು ತಿಳಿಸಿದ ಕಡೆ ಅಲ್ಲೆಲ್ಲ ಆ ಬಗೆ ಜಿರಲೆ ಇದೆಯೆಂದು ಅರ್ಥವಲ್ಲ. ಅದು ಅಲ್ಲಿ 


ಮನೆ ಕೀಟಿಗಳು ‘ 87 


ನೆಲಸಿ, ಕೆಲವು ಕಡೆಗಳಲ್ಲಿ ಕಾಣುತ್ತದೆ. ಹಾಗೆಯೇ ಅವುಗಳ ಜೀವನ ಚರಿತ್ರೆಯಲ್ಲೂ, 
ಮುಖ್ಯಾಂಶಗಳು ಎಲ್ಲಕ್ಕೂ ಅನ್ವಯಿಸಿದರೂ, ಹವಾಗುಣ ಅನುಸರಿಸಿ ವ್ಯತ್ಯಾಸ 
ಗಳಿರುತ್ತವೆ. ಸಾಮಾನ್ಯ ಹೆಸರುಗಳಿಂದಲೇ ಜಿರಲೆ ಬಗೆಯನ್ನು ಗುರುತಿಸಲಾಗುವು 
ದಿಲ್ಲ. ಆ ಹೆಸರುಗಳು ಸ್ಥಳದಿಂದ ಸ್ಥಳಕ್ಕೆ ಬದಲಾಯಿಸುತ್ತವೆ. ಆದ್ದರಿಂದ 
ವಿಜ್ಞಾನದ ಹೆಸರಿನಿಂದಲೇ ಗುರುತಿಸಬೇಕು. ಮನೆಯ ಕೆಲವು ಮುಖ್ಯ ಜಿರಲೆಗಳ 
ವಿಷಯವನ್ನು ಪ್ರತ್ಯೇಕವಾಗಿ ತಿಳಿಸುವ ಮುನ್ನ ಅವುಗಳಿಗೆಲ್ಲ ಅನ್ವಯಿಸುವಂತೆ 
ಸಾಮಾನ್ಯ ವಿಷಯವನ್ನು ತಿಳಿಸಿದೆ. 

ಜಿರಲೆಗಳು ಚಪ್ಪಟಿ ಕೀಟಗಳು; ಶರೀರಗಟ್ಟಿ, ಮೃದು, ನುಣುಚಿಕೊಳ್ಳು ತ್ತವೆ. 
ಕಾಲುಗಳು ದಪ್ಪ, ಮುಳ್ಳುಗಳಿವೆ. ವೇಗವಾಗಿ ಓಡುತ್ತವೆ. ಬಣ್ಣಬೂದು ಅಥವಾ 
ಕಪ್ಪುಬೂದು. ತಲೆ ಶರೀರದ ಕೆಳಗೆ ಬಗ್ಗಿದೆ. ಕುಡಿಮೀಶೆಗಳು ಉದ್ದ, ಕೃಶ, 
ಚಾವಟಿಯಂತೆ; ಸಾಮಾನ್ಯವಾಗಿ ಪಕ್ಕಕ್ಕೆ ಚಲಿಸುತ್ತವೆ. ದವಡೆಗಳು ಗಟ್ಟೆ; ಯಾವ 
ಅಹಾರವನ್ನಾದರೂ ಕಡಿಯಬಲ್ಲವು. ಸರ್ವ ಭಕ್ಷಕಗಳು. ಪಿಷ್ಟ ಪದಾರ್ಥಗಳು 

ಚ್ಚು ಇಷ್ಟ. ಪಿಷ್ಟವಿದ್ದ ವಸ್ತುವನ್ನು ಕೆರೆದು ತಿಂದು ವಿಕಾರ ಮಾಡುತ್ತವೆ. 

ಕತ್ತಲು ಜಾಗಗಳಲ್ಲಿ ಬಿರುಕು ರಂಧ್ರಗಳಲ್ಲಿ ಅಡಗಿರುತ್ತವೆ. ಉಗ್ರಾಣ, 
ಕಣಜ. ಹಗೇವು, ಪೆಟ್ಟಿಗೆ, ಆಲ್ಮೇರ, ಸೌದೆ, ಬೆರಣಿರಾಶಿ, ಚರಂಡಿ, ಮೋರಿ ಮೊದ 
ಲಾದ ಜಾಗಗಳೇ ಅವುಗಳ ವಾಸಸ್ಥಾನ; ಹಗಲು ಅಪರೂಪ; ನಿಶಾಚರ; ಕತ್ತಲಾಗಿ 
ರುವ ಕಡೆ ಹಗಲೂ ಅವು ಹಾವಳಿ ಮಾಡುತ್ತವೆ, ಅವುಗಳ ವಂಶೋತ್ಪತ್ತಿಗೆ ಉಷ್ಣ" 
ತನುವು ಕತ್ತಲು, ಪಿಷ್ಟವಸ್ತುಗಳೇ ಸೂಕ್ತ. 

ತಿನ್ನುವುದೇ ಅಲ್ಲದೆ, ಅವುಗಳ ಹಿಕ್ಕೆ ಗಳಿಂದ, ವಾಸನೆಯಿಂದ ಆಹಾರ ಮಲಿನ 
ವಾಗುತ್ತದೆ. 

ಮೊಟ್ಟೆಗಳು ಹುರುಳಿಯಂತಹ ಚೀಲಗಳಲ್ಲಿ; ಮೊಟ್ಟೆಗಳು ಎರಡು ಸಾಲು; 
ಸಿಗಾರ' ಆಕಾರ; ಸಂಖ್ಯೆಯಲ್ಲಿ ವ್ಯತ್ಯಾಸ. ಕಾವು 2 ದಿನಗಳು. ಹುಟ್ಟಿದ ಮರಿಗಳ 
ಮೇಲೆ ತಾಯಿ ಕಾವು ಕೊಟ್ಟು ರಕ್ಷಿಸುತ್ತದೆ. ಮರಿಗಳು ಹಲವು ಸಲ ಪೊರೆ ಬಿಟ್ಟು 
ಬೆಳೆಯುತ್ತವೆ. ಅವು ಬೆಳೆಯುತ್ತಿದ್ದಂತೆ ರೆಕ್ಕೆಗಳು ಆಂಕುರಿಸಿ, ಜಿರಲೆಗಳು ಪ್ರಾಯಕ್ಕೆ 
ಬರುವಷ್ಟರಲ್ಲಿ ಪೂರ್ತಿಯಾಗುತ್ತವೆ. ವರ್ಷಕ್ಕೆ ಒಂದೇ ವಂಶ. 


ಜಿರಲೆಗಳು ಹರಡಿ ಹೆಚ್ಚುವುದಕ್ಕಿಂತ, ಅವು ತಮ್ಮನ್ನು ರಕ್ಷಿಸಿಕೊಂಡು ಹೆಚ್ಚು 
ತ್ತವೆ ಸಾಮಾನ್ಯವಾಗಿ ಬೇಗ ಸಾಯುವುದಿಲ್ಲ; ಬಿಸಿಯನ್ನು ತಡೆದುಕೊಳ್ಳುತ್ತವೆ. 
ಸಣ್ಣ ರಂಧ್ರ, ಬಿರುಕುಗಳನ್ಲಿ ನುಸಿದು ತಪ್ಪಿಸಿಕೊಳ್ಳುತ್ತವೆ. ಕ್ಷಣಾರ್ಧದಲ್ಲೇ 
ಮಾಯವಾಗುತ್ತವೆ. 


88 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹೆತೋಟ 


ಮನೆ ಜಿರಲೆಗಳು 
1. ಬ್ಲಟಿಲ್ಲ ಜರ್ಮಾನಿಕ 


ಇದು ಜರ್ಮನಿ ಜಿರಲೆ, ಸರ್ವಸಮದರ್ಶಿ. ಜಿರಲೆ ಎಂದರೆ ಇದೇ. ಪ್ರಪಂಚದ 
ಎಲ್ಲ ಭಾಗಗಳಲ್ಲೂ ಇದೆ. ಈಶಾನ್ಯ ಆಫ್ರಿಕದ ಈಗಿನ ಇಥಿಯೋಪಿಯದಲ್ಲಿ ಹುಟ್ಟಿರ 


ಬೇಕು. ಅಲ್ಲಿಂದ ಪೂರ್ವ ಯುರೋಪ" ಮತ್ತು ಏಷ್ಯ ಮೈನರಿಗೆ ಹರಡಿತು. 
ಯುರೋಪಿನಿಂದ ಅಮೇರಿಕ ಸೇರಿರಬೇಕು. ಮನುಷ್ಯ ಹೋದ ಕಡೆಗಳಿಗೆಲ್ಲ ಸೇರಿ, 
ಪ್ರಪಂಚಕ್ಕೇ ಮುಖ್ಯ ಜಿರಲೆಯಾಗಿದೆ. 

ಮನೆ ಜರಲೆಗಳಲ್ಲೆಲ್ಲ ಇದು ಅತ್ಯಂತ ಸಣ್ಣ, 10-15 ಮಿಮಿ ಉದ್ದ. ಗಂಡು 
ತೆಳು. ಹಳದಿಬೂದು. ಹೆಣ್ಣು ಕಪ್ಪು. ನಿಂಘ್‌ ಸಾಮಾನ್ಯವಾಗಿ ಕಪ್ಪು. ಮೈಮೇಲೆ 
ಮಧ್ಯೆ ಒಂದು ತೆಳುಪಟ್ಟೆ. ಮುನ್ನೆದೆಯ ಮೇಲೆ 2 ಉದ್ದದ ಕಪ್ಪು ಸಮಾನಾಂತರ 
ಪಟ್ಟೆಗಳಿವೆ. ಅವುಗಳ ಮಧ್ಯೆ ಒಂದು ತೆಳು ಪಟ್ಟೆ ಇದೆ. ನಿಂಫ್‌ಗಳಲ್ಲಿ ಪಟ್ಟೆ ಗಳು 
ಎದೆಯ ಉಳಿದ ಸಂಧಿಗಳ ಪಟ್ಟೆ ಗಳೊಡನೆ ಸೇರಿ ಹೋಗಿವೆ. ಟೆಗ್‌ಮೈನ ಮತ್ತು 
ಕೆಳರೆಕ್ಕೆಗಳು ಹೆಣ್ಣಿನ ಹೊಟ್ಟೆಯನ್ನು ಪೂರ್ತಿ, ಗಂಡಿನಲ್ಲಿ ಹೊಟ್ಟೆ ತುದಿಯನ್ನು ಬಿಟ್ಟು. 
ಮುಚ್ಚಿವೆ. ಹೆಣ್ಣಿನ ಹೊಟ್ಟೆ ದಪ್ಪ. ಹೆಚ್ಚು ಕಪ್ಪು. ಗಂಡಿನ ಗುದದ ಮೇಲಿನ 
ಫಲಕ ಬಹಳ ಉದ್ದ. ಗಂಡುಗಳಲ್ಲಿ 7 -8ನೇ ಹೊಟ್ಟೆ ಸಂಧಿಗಳ ಮೇಲ್ಲಡೆ ಗ್ರಂಥಿಗಳ 
ಕಂಡಿಗಳಿವೆ, ಮೊಟ್ಟೆ ಚೀಲ 1-9 ಮಿಮಿ ಉದ್ದ. ಒಂದೊಂದು ಮೊಟ್ಟೆಗೂ 
ಕಚ್ಚುಗಳಿವೆ. 

ಜೀವನ ಚರಿತ್ರೆ: ಗಂಡು ಹೆಣ್ಣುಗಳು ಸುಮಾರಾಗಿ, ಒಂದೇ ಕಾಲಕ್ಕೆ 
ಪ್ರಾಯಕ್ಕೆ ಬಂದು ಮೊದಲನೆ 7-10 ದಿನಗಳೊಳಗೆ ಒಟ್ಟುಗೂಡುತ್ತವೆ. ಗಂಡು 
ಗಳು ಹಲವು ಸಲ ಹೆಣ್ಣು ಒಂದೆರಡು ಸಲ ಮಾತ್ರ ಜತೆಗೂಡುತ್ತವೆ. ಹೆಣ್ಣು 
ಗಂಡಿನೊಡಗೂಡಿದ ಮೇಲೆ 21-48 ಗಂಟೆಗಳಲ್ಲಿ, ಮೊಟ್ಟೆ ಚೇಲ ಆಕಾರಗೊಂಡು, 
ಕೆಲವೇ ದಿನಗಳಲ್ಲಿ ಹೆಣ್ಣಿನ ಮೇಲೆ ಕಾಣಿಸುತ್ತದೆ. ಅದು ಮೊದಲು ಎತ್ತಿದ್ದು, 
ಆಮೇಲೆ ಬಲಗಡೆ ತಿರುಗಿ, ಮರಿಗಳಾಗುವವರೆಗೂ ಹಾಗೇ ಇರುತ್ತದೆ. ಆಗ ಮೊಟ್ಟೆ 
ಚೀಲವನ್ನು ಉದುರಿಸುತ್ತದೆ. ಮರಿಗಳು ತಾಯಿಯಿಂದ ಪ್ರತ್ಯೇಕವಾಗಿ ಹೊರಕ್ಕೆ 
ಬರುತ್ತವೆ. ಕಾವು 2-4 ವಾರಗಳು. ಮೊಟ್ಟೆಗಳ ಸಂಖ್ಯೆ 37-44ರ ವರೆಗೂ 
ಇದ್ದು ವ್ಯತ್ಯಾಸವಾಗುತ್ತದೆ. ಒಂದು ಹೆಣ್ಣು 4-8 ಮೊಟ್ಟೆ ಚೀಲಗಳನ್ನು ಉತ್ಪತ್ತಿ 
ಮಾಡುತ್ತದೆ. ಮೊದಲನೆ ಹಂತದ ಮರಿಗಳು 2-3 ಮಿಮಿ ಉದ್ದ. ತನುವಿಲ್ಲದಿದ್ದರೆ 
ಒಣಗಿ ಸತ್ತುಹೋಗುತ್ತವೆ. ಶಾಖ ಆಹಾರಗಳನ್ನು ಅನುಸರಿಸಿ, ನಿಂಫ್‌ 30-60 

ನಗಳಲ್ಲಿ 5-7 ಸಲ ಪೊರೆಬಿಡುತ್ತದೆ. ಪ್ರತಿಕೂಲ ಸ್ಥಿತಿಯಲ್ಲಿ ಮರಿಗಳು 125 

ದಿನಗಳಿಗಿಂತ ಹೆಚ್ಚು ಕಾಲ ಬೆಳೆಯುತ್ತವೆ. 


ಮನೆ ಕೀಟಿಗಳು 89 


ಜಿರಲೆಗಳು ಸ ಸಾಮಾನ್ಯವಾಗಿ 100 ದಿನಗಳು ಬದುಕಿರುತ್ತವೆ. ಕಷ್ಟ ಸ್ಥಿತಿ 
ಯಲ್ಲಿ ಕಡಮೆ ದಿನಗಳು. ಪ್ರಯೋಗ ನಿರ್ಬಂಧದಲ್ಲಿ 1 ವರ್ಷ ಅಥವಾ ಇನ್ನೂ 
ಹೆಚ್ಚು. 

ಈ ಜಿರಲೆಗಳಿಗೆ ಉಪ್ಪ, ತನುವು ಆಹಾರ, ಅವಶ್ಯಕ, ಆದ್ದ ರಿಂದ ಮನೆಗಳಲ್ಲಿ 
ಅಡಿಗೆಮನೆ, ಉಗ್ರಾಣಗಳಲ್ಲಿ ಮಾತ್ರ ಇರುತ್ತವೆ. ಬೇರೆ ರೂಮ್‌ಗಳಲ್ಲಿರುವುದಿಲ್ಲ. 





ಚಿತ್ರ 2-1: ಜಿರಲೆಗಳು 
ಮೇಲ್ಗಡೆ. ಅಮೇರಿಕನ್‌ ಜಿರಲೆ ಪೆರಿಪ್ಸನೇಟ ಅಮೆರಿಕ್ಕಾನ 


೩) ಮೇಲ್ಭುಗ 0) ಕೆಳಭಾಗ 
ಕೆಳಗಡೆ- ಜರ್ಮನ್‌ ಜಿರಲೆ ಬ್ಲಟ್ಟಿಲ್ಲ ಜರ್ಮಾನಿಕೆ 
€) ಜಿರಳೆ ಮತ್ತು ಮರಿಗಳು 0) ಹೆಣ್ಣು (ಮೊಟ್ಟೆ ಯೊಡನೆ) €) ನೊಟ್ಟಿ ಚೀಲ 
ಹೋಟಿಲ್‌, ಹಾಸ್ಟೆಲ್‌, ಆಹಾರ ಸಂಸ್ಕರಿಸುವ ಕಡೆ, ಪಟ್ಟ ಣಗಳ ಕಚಡದ ರಾಶಿ 
ಇತ್ಯಾದಿಗಳಲ್ಲೂ ಇರುತ್ತದೆ. ಇವು ಗಟ್ಟಿಮುಟ್ಟಾದ ಕೀಟ ಸಿಕ್ಕಿದ್ದನ್ನೆಲ್ಲ ತಿಂದರೂ 
ಹಿಷ್ಟವಸ್ತು ಇಷ್ಟವಾದದ್ದು. 

2. ಜ್ಲಾಟ್ಟಿ ಓರಿಯಂಟಾಲಿಸ್‌ 

ಇದು ಪ್ರಾಚ್ಯ ದೇಶದ ಜಿರಲೆ. ಇದರ ವ್ಯಾಪ್ತಿಗೆ ಮಿತಿ ಇದೆ. ಸಮಶೀತೋಷ್ಣ 
ವಲಯದಲ್ಲಿದೆ. ರೆಹ್ಹ್ಸ್‌ 1945 ರಲ್ಲಿ ಇದರ ಮೂಲ ದೇಶ ಉತ್ತರ ಮಧ್ಯ 


90 ಮನೆ ಕೀಟಿಗಳ್ಲು ಇತರ ಸೀಡೆಗಳು ಮತ್ತು ಅವುಗಳ ಹತೋಟ 


ಆಫ್ರಿಕವಿರಬೇಕೆಂದು ಭಾವಿಸಿದರು. ಪ್ರಿನ್ಸಿಸ್‌ ಎಂಬ ವಿಜ್ಞಾನಿ ಈ ಭಾವನೆ ತಪ್ಪು, 
ಅದರ ತೌರು ದಕ್ಷಿಣ ರಷ್ಯದಲ್ಲಿ ಕಪ್ಪುಸಮುದ್ರ ಮತ್ತು ಕ್ಯಾಸ್ಪಿಯನ್‌ ಸಮುದ್ಭಗ 
ಸುತ್ತಮುತ್ತಲಿನ ಪ್ರದೇಶವಿರಬೇಕೆಂದು 1254 ರಲ್ಲಿ ವಾದಿಸಿದನು. ಯಾವುದೇ 
ಆಗಲಿ ಸಮಶೀತೋಷ್ಣ ವಲಯವನ್ನು ಸೂಚಿಸುತ್ತದೆ. ಆದ್ದರಿಂದ ಅದು ಬಿಸಿಲು 
ತನುವಿನ ಉಷ್ಣವಲಯದಲ್ಲಿ ನೆಲಸಿರಲಾರದು. ಬಹುಶಃ ಪೂರ್ವ ಯುರೋಪ್‌ 
ಮತ್ತು ಏಷ್ಯ ಮೈನರ್‌ ದಿಂದ, ಎಲ್ಲ ಕಡೆಗೂ ಹರಡಿ, ಯುರೋಪಿನ ಮೂಲಕ ಅಮೇರಿಕ 
ವನ್ನು ಹೊಕ್ಕಿರಬೇಕು. ಈಗ ಪ್ರಪಂಚದ ಸಮಶೀತೋಷ್ಣ ದೇಶಗಳಲ್ಲೆಲ್ಲ ಇದೆ. 
ಕೆನಡ, ಬ್ರಿಟಿಷ್‌ ದ್ವೀಪಗಳಲ್ಲೆಲ್ಲ ಇದೆ. ಸ್ಟೆನ್‌ ದೇಶದ ಹಡಗುಗಳ ಮೂಲಕ. 
ಚಲಿ, ಅರ್ಜೆಂಟೈನ, ಈಚೆಗೆ ಬ್ರೆಜೆಲ್‌ಗಳಿಗೂ ಸೇರಿದೆ. ಹೆಸರು ಪ್ರಾಚ್ಯ ದೇಶದ 
ಜಿರಲೆ ಎಂದಿದ್ದರೂ ಪ್ರಾಚ್ಯದಲ್ಲಿ ಅದು ವಿಸ್ತಾರವಾಗಿ ಹರಡಿಲ್ಲ. ದಕ್ಷಿಣ ಆಸ್ಟ್ರೇ 
ಲಿಯದಲ್ಲಿದ್ದರೂ ಬ್ರಿ.ಸ್ಬೇನದಲ್ಲಿ ಇಲ್ಲ; ಜಪಾನಿನಲ್ಲೂ ಇಲ್ಲ. 


ಈ ಜಿರಲೆ ಗಾತ್ರದಲ್ಲಿ ಮಧ್ಯಸ್ತ; 20-27 ಮಿಮಿ ಉದ್ದ. ಬಣ್ಣ ಕೆಂಪು 
ಮಿಶ್ರಿತ ಬೂದು ಅಥವಾ ಕಪ್ಪು. ಮರಿಗಳು ಅತ್ಯಂತ ಕಪ್ಪು. ಲೈಂಗಿಕ ವ್ಯತ್ಯಾಸ 
ಸುಲಭ; ಹೆಣ್ಣುಗಳ ಟಿಗ್‌ಮೈನ ಮತ್ತು ರೆಕ್ಕೆಗಳು ರೆಕ್ಕೆಗಳಿಲ್ಲವೆಂಬಪ್ಟು ಅವನತಿ 
ಹೊಂದಿವೆ. ಗುಂಡುಗಳಲ್ಲಿ ಅವು ಶರೀರದ ಮೂರನೆ ಎರಡರಷ್ಟಕ್ಕಿಂತ ಹೆಚ್ಚು 
ಭಾಗವನ್ನು ಮುಚ್ಚುತ್ತವೆ ಆದರೆ, ಹಾರುವುದಿಲ್ಲ. ಹರಡಿದ ಕೊಂಡಿ ಮಧ್ಯೆ 
ಮೆತ್ತೆ ಇಲ್ಲ. ಆದ್ದರಿಂದ ಮೃದುವಾದ ಜಾಗದ ಮೇಲೆ ಹತ್ತಲಾರವು. ಮೊಟ್ಟೆ 
ಜೀಲ 1೧-12 ಮಿಮಿ ಉದ್ದೆ. ಕಚ್ಚುಗಳಿಲ್ಲ. ತಾಯಿಯ ಅಥವಾ ನಿಂಖ್‌ಗಳ ಬಣ್ಣ 
ಬೂದು, 

ಜೀವನ ಚರಿತ್ರೆ: ಈ ಜಿರಲೆ ಬಹಳ ದಿನ ಬದುಕಿರುತ್ತದೆ. ಆಹಾರ. 
ಉಷ್ಣಾಂಶ ಪ್ರತಿಕೂಲವಾಗಿದ್ದಾಗ ಜೀವನ ಚರಿತ್ರೆ ಪೂರೈಸಲು ಎರಡು ವರ್ಷಗಳಿ 
ಗಿಂತ ಹೆಚ್ಚು ಕಾಲಬೇಕು. ಸೂಕ್ತ ಸ್ಥಿತಿಗಳಲ್ಲಿ 8 ಶಿಂಗಳೊಳಗೇ ಆಗುತ್ತದೆ. ಗಂಡು 
ಮರಿಗಳು ಬೇಗ ಬೆಳೆಯುತ್ತವೆ. ಪ್ರಾಯದ ಗಂಡು ಹೆಣ್ಣುಗಳೆರಡೂ ಇದ್ದಾಗ 4-9 
ದಿನಗಳೊಳಗೆ ಒಟ್ಟುಗೂಡುತ್ತವೆ. 8-10, ದಿನಗಳ ಮೇಲೆ ಮೊಟ್ಟೆ ಚೀಲಗಳು 
ಉತ್ಪತ್ತಿಯಾಗುತ್ತವೆ. 1-2 ದಿನಗಳಲ್ಲೆ, ಆಹಾರವಿರುವ, ಸರಿಯಾದ ಸ್ಥಳಗಳಲ್ಲಿ 
ಅವು ಬಿದ್ದಿರುತ್ತವೆ. ಸಾಧಾರಣವಾಗಿ ಕಾವು 40-50 ದಿನಗಳು: ಚಳಿಗಾಲದಲ್ಲಿ ಹೆಚ್ಚು 
ದಿನಗಳು, ಒಂದೊಂದು ಮೊಟ್ಟೆ ಚೇಲದಲ್ಲಿ 16-18 ಮೊಟ್ಟೆಗಳಿರುತ್ತವೆ. ಒಂದು 
ಹೆಣ್ಣು ಎಂಟು ಮೊಟ್ಟೆ ಚೀಲಗಳನ್ನು ಉತ್ಪತ್ತಿ ಮಾಡುತ್ತದೆ. ಗಂಡು ಮರಿಗಳು 
130-165 ದಿನಗಳಲ್ಲಿ 7-10 ಸಲ ಪೊರೆಬಿಟ್ಟು, ಬೆಳೆಯುತ್ತವೆ. ಹೆಣ್ಣುಗಳು 


ಮನೆ ಕೀಟಗಳು 91 


280-300 ದಿನಗಳಲ್ಲಿ ಅಷ್ಟೇ ಸಲ ಪೊರೆಬಿಟ್ಟು ಬೆಳೆಯುತ್ತವೆ. ಪ್ರಾಯದ ಜಿರಲೆ 
ಗಳು 35-180 ದಿನಗಳು ಬದುಕಿರುತ್ತವೆ. ಈ ಕೀಟದಲ್ಲಿ ಅನಿಶೇಚಕ ಜನನವಿದೆ. 
ಇವು ತಂಪಾದ ಜಾಗದಲ್ಲಿರುವುದೇ ಹೆಚ್ಚು; ತಳಮನೆ, ನೆಲಮಾಳಿಗೆ, ಮೊಹರಿ. 
ಚರಂಡಿ, ನೀರ್ಗೊಳವೆ, ಅಲಮಾರಿನ ಹಿಂದೆ, ಗೋಡೆಗಳೊಳಗೆ, ಕಸದ ರಾಶಿ. ತೊಗಟೆ 
ಕೆಳಗೆ, ಕಲ್ಲು, ತರಗೆಲೆಗಳ ಕೆಳಗೆ, ಇತ್ಯಾದಿ ಜಾಗಗಳಲ್ಲಿ ಸೇರಿರುತ್ತವೆ. ಇವು 
ಸಿಕ್ಕಿದ್ದನ್ನೆಲ್ಲ ತಿನ್ನುತ್ತವೆ. ಆದರೂ ಪಿಷ್ಟ 'ಪದಾರ್ಥವೆಂದರೆ ಹೆಚ್ಚು ಇಷ್ಟ. 


3. ಪೆರಿಪ್ಲನೆಟಿ ಅಮೇರಿಕಾನ 

ಇದು ಆಮೇರಿಕದ ಜಿರಲೆ. ಇದನ್ನು ಸರ್ವಸಮದರ್ಶಿ ಎನ್ನುವುದು ಸರಿ 
ಇರಲಾರದು; ಏಕೆಂದರೆ, ಇದು ಜರ್ಮನ್‌ ಜಿರಲೆಯಷ್ಟು ಉತ್ತ ರಕ್ಕೆ ಹೋಗಿಲ್ಲ: 
ಆಫ್ರಿಕದ ನಿವಾಸಿ ಇರಬೇಕು. ಅ ಅಲ್ಲಿಂದ ವ್ಯಾ ಫಾಂದ ಮೂಲಕ ಎಲ್ಲ ಕಡೆಗಳಿಗೂ, 
ದಕ್ಷಿಣ ಅಮೇರಿಕ, ವೆಸ್ಟ್‌ ಇಂಡೀಸ ಉತ್ತರ ಅಮೇರಿಕದ ದಕ್ಷಿಣ ಭಾಗಗಳಿಗೆ 
ಹರಡಿದೆ. ಆಫ್ರಿಕ ಮಠ ನ ಭಾರತ ದೇ ಶಗಳಲ್ಲಿ ವಿಶೇಷ. ಶೀತವಲಯಕ್ಕೂ ಸೇರಿದೆ. 
ಬ್ರಿಟೀಷ್‌ ದ್ವಿೀಪಗಳು, ದಕ್ಷಿಣ ಜಪಾನ್‌ಗಳಲ್ಲಿದೆ. ಆದ್ದರಿಂದ ವಾಸ್ತವವಾಗಿ ಸರ್ವ 
ಸಮದರ್ಶಿಯೇ. 

ಇದು ದಪ್ಪ ಜಿರಲೆ, 35-40 ಮಿಮಿ ಉದ್ದದವರೆಗೆ ವ್ಯತ್ಯಾಸವಿದೆ. ಗಂಡು 
ಹೆಣ್ಣುಗಳು ಒಂದೇ ಗಾತ್ರ. ಅದರೆ ಹೆಣ್ಣಿನ ಹೊಟ್ಟೆ ದಪ್ಪ. ಇದರಿಂದ ಮತು 
ಸ್ಟ್ರೈಲ ಇಲ್ಲದಿರುವದರಿಂದ ಹೆಣ್ಣನ್ನು ಪ್ರತ್ಯೇಕಿಸಬಹುದು. ಗಂಡಿಗೆ ಸರಿ ಮತು 
ಸ್ಟೈಲಿಗಳಿರಡೂ ಇವೆ. ಹೊಳಪು: ಚಾಕಲೆಟ್‌ ಬೂದು; ಬಣ್ಣದಲ್ಲಿ ವ್ಯತ್ಯಾಸ 
ಮುನ್ನೆದೆಯ ಮೇಲೆ ಹಳದಿ ಅಥಮ ಬಫ" ಬಣ್ಣದ ಗುರುತಿದೆ. ಟೆಗ್‌ಮೈನ ಮತು 
ಳರೆಕ್ಕೆಗಳು ಪೂರ್ತಿ ಬೆಳೆದಿವೆ. ಗಂಡನಲ್ಲಿ ಹೊಟ್ಟೆ ಗಿಂತ ಸ್ವಲ್ಪ ಉದ್ದ; ಹೆಣ್ಣಿನಲ್ಲಿ 
ಹೊಟ್ಟೆಯಷ್ಟೇ. ಮೊಟ್ಟೆ ಚೀಲ ಸಣ್ಣ, 8 ಮಿಮಿ ಉದ್ದ; ; ಕಪ್ಪು. 

“ಜೀವನ ಚೆ". ಪ್ರಾ ಯದ ಜಿರಲೆಗಳು ! ವರ್ಷ ಅಥವಾ ಇನ್ನೂ ಹೆಚ್ಚು 
ಕಾಲ ಬದುಕಿರುತ್ತವೆ. ಪ್ರತಿಕೂಲ ಸ್ಥಿತಿಗಳಲ್ಲಿ ಅತ್ಯಂತ ಕಡಮೆ, ಸುಮಾರು 101 
ದಿನಗಳು ಮಾತ್ರ. ಇದಕ್ಕ ವ್ಯತಿರಿಕ್ತವಾಗಿ ಅತ್ಯಂತ ಹೆಚ: ಚ್ಹುಎಂದರೆ 2-3 ವರ್ಷಗಳು. 
ಗಂಡು ಹೆಣ್ಣುಗಳಿದ್ದಾಗ ಅವು ಕೆಲವೇ ದಿನಗಳಲ್ಲಿ ಒಂದುಗೂಡುತ್ತವೆ. ಆದರೂ ಈ 
ಕೀಟದಲ್ಲಿ ಅನಿಶೇಚಕ ಜನನವಿದೆ. ಪ್ರತಿ 4-10 ದಿನಗಳಿಗೊಮ್ಮೆ ಒಂದು ಮೊಟ್ಟೆ 
ಚೀಲ ಉತ್ಪತ್ತಿಯಾಗುತ್ತದೆ. ಒಂದು ಹೆಣ್ಣು 10-90 ಮೊಟ್ಟೆ ಚೀಲಗಳನ್ನು ಉತ್ಪತ್ತಿ 
ಮಾಡುವುದು ಗೊತ್ತಾಗಿದೆ; ಸರಾಸರಿ 21 ಮತ್ತು 59 ಕೂಡ ವರದಿಯಾಗಿದೆ. 
ಹೆಣ್ಣು ಜಿರಲೆ ಮೊಟ್ಟೆ, ಜೀಲವನ್ನು ಒಂದು ದಿನ ಹೊತ್ತುಕೊಂಡು ತಿರುಗಿ ಆಮೇಲೆ 
ಸರಿಯಾದ ಜಾಗದಲ್ಲಿ ಅಂ ಟಿಸಿಡುತ್ತದೆ ಅಥವಾ ಮುಚ್ಚಿಡುತ್ತದೆ. ಮೊಟ್ಟೆ ಚೀಲದಲ್ಲಿ 


ಕ್ಷೆ 


ಗ 


92 . ಮನೆ ಕೀಟಗಳು, ಇತರ ನೀಡೆಗಳು ಮತ್ತು ಅವುಗಳ ಹತೋಟಿ 


16 ಮೊಟ್ಟೆಗಳ ಎರಡು ಸಾಲಗಳಿರುತ್ತವೆ. ಕಾವು 30-45 ದಿನಗಳು. ಆಗಾಗ 
24-100 ದಿನಗಳು, ನಿಂಫ್‌ಗಳು 5-15 ತಿಂಗಳಲ್ಲಿ 7-13 ಸಲ ಪೊರೆಬಿಟ್ಟು 
ಬೆಳೆಯುತ್ತವೆ. 


ಬೇರೆ ಬೇರೆ ಪರಿಸರದಲ್ಲಿ, ಆಹಾರ ಉಷ್ಣಾಂಶ ಹೆಚ್ಚು ಕಡಮೆಯಾದಂತೆಲ್ಲ ಈ 
ಜಿರಲೆಯ ಅಂಶಗಳೆಲ್ಲ ವ್ಯತ್ಯಾಸವಾಗುತ್ತಿರುತ್ತವೆ. ಆದ್ದರಿಂದ ಇದರ ವಿಷಯವನ್ನು 
ಆಯಾ ಸ್ಥಳೀಯ ಸ್ಥಿತಿಗಳಲ್ಲಿ ಪರಿಶೀಲಿಸಬೇಕು 

ಇದಕ್ಕೆ ತನುವಿರಬೇಕು; ಉಷ್ಣಾಂಶ 21-3890 ತನಕ ಮಿತಿ.ಮನುಷ್ಯರಿರುವ 
ಕಡೆಗಳಲ್ಲೆಲ್ಲ ಇದೆ. ಹೋಟೆಲ್‌. ಆಹಾರ ಸಂಸ್ಕರಿಸುವ ಜಾಗ ಅಂಗಡಿಗಳು, 
ರೊಟ್ಟೆಗಡಂಗು, ಹೊರಮನೆ, ಕಕ್ಕಸ ಮೊಹರಿ ಅಡಿಗೆಮನೆ, ಉಗ್ರಾಣ ಇತ್ಯಾದಿ 

ಡೆಗಳಲ್ಲೂ, ಕಸದ ರಾಶಿ, ವಾಸವಿಲ್ಲದ ಮನೆ ಮರಗಳು, ಹಡಗುಗಳಲ್ಲೂ ಇರು 
ತ್ತವೆ. ಸಿಕ್ಕಿದ್ದನ್ನೆಲ್ಲ ತಿನ್ನುತ್ತವೆ. 


ಕವ 


4. ಪೆರಿಪ್ಲನೇಟ ಆಸ್ಟ್ರಲೇಸಿಯ 


ಇದು ಆಸ್ಟ್ರೇಲಿಯ ದೇಶದ ಜಿರಲೆ. ಈ ಜಿರಲೆಯೂ ಸಹ ಉಪ್ಪವಲಯದ 
ಆಫ್ರಿಕದ ನಿವಾಸಿ. ವ್ಯಾಪಾರದ ಮೂಲಕ ಹರಡಿವೆ. ಉಷ್ಣವಲಯದಲ್ಲೆಲ್ಲ ಹರಡಿದೆ. 
ಅಮೇರಿಕದ ಜಿರಲಿಗಿಂತ ಇದಕ್ಕೆ ಹೆಚ್ಚು ಶಾಖ ಬೇಕು. ಆದ್ದರಿಂದ ಹೆಚ್ಚು ಸಮಶೀ 
ತೋಷ್ಣವಲಯದಲ್ಲಿಲ್ಲ. ಫಿಲಿಫೈನ್ಸ್‌, ಸಿಲೋನ್‌, ಭಾರತ, ಆಸ್ಟ್ರೇಲಿಯ, ಉಷ್ಣ 
ವಲಯದ ಆಫ್ರಿಕ ಬ್ರೆಜ್ನಿಲ್‌. ಈಕ್ವೆಡಾರ್‌, ವೆಸ್ಟ್‌ ಇಂಡೀಸ್‌ಗಳಿಂದ ವರದಿ 
ಯಾಗಿದೆ. ಫ್ಲಾರಿಡ ಮುಂತಾದ ಅಮೇರಿಕದ ದಕ್ಷಿಣ ರಾಜ್ಯಗಳಲ್ಲೂ ಇದೆ. ಇನ್ನೂ 
ಉತ್ತರದಲ್ಲಿ ಗಾಜಿನ ಮನೆಗಳಲ್ಲಿ ಆಗಾಗ ಕಂಡಿದೆ. 

ಜಿರಲೆ ದಪ್ಪ; 27-33 ಮಿಮಿ ಉದ್ದ. ಅಂತೂ ಅಮೇರಿಕದ ಜಿರಲೆಗಿಂತ 
ಸ್ವಲ್ಪ ಸಣ್ಣ; ಹೆಚ್ಚು ಕಪ್ಪು, ಅದರಂತೆಯೇ ಮುನ್ನೆದೆಯ ಮೇಲೆ ಗುರುತು ಚೆನ್ನಾಗಿ 
ಕಾಣುತ್ತದೆ. ಟಿಗ್‌ಮೈನ್‌ಗಳ ಮೇಲೆ ಪಕ್ಕದಲ್ಲಿ ಮೂರನೆ ಒಂದು ಭಾಗಕ್ಕೆ ಒಂದು 
ಅಸ್ಪಷ್ಟವಾದ ಹಳದಿ ಪಟ್ಟೆ ಇದೆ, ಇದರಿಂದ ಈ ಜಿರಲೆಯನ್ನು ಸುಲಭವಾಗಿ ಗುರು 
ತಿಸಬಹುದು. ಗಂಡು ಹೆಣ್ಣುಗಳೆರಡರಲ್ಲೂ ಟೆಗ್‌ಮೈನ್‌, ಕೆಳ ರೆಕ್ಕೆಗಳು ಚೆನ್ನಾಗಿ 
ಬೆಳೆದು ಹೊಟ್ಟೆಗಿಂತ ಸ್ವಲ್ಪು ಉದ್ದವಾಗಿವೆ. ಹಾರಬಲ್ಲದು. ಲಿಂಗ ವ್ಯತ್ಯಾಸ 
ಹೆಣ್ಣಿನ ಹೊಟ್ಟೆ ದಪ್ಪ: ಕೆಳಗೆ ಅಡಿಗಟ್ಟಿದೆ. ಗಂಡಿನ ಹೊಟ್ಟೆ ತುದಿಯಲ್ಲಿ ಸ್ಟೈಲಿ 
ಅನುಬಂಧವಿದೆ. ನಿಂಘ್‌ಗಳು ಕಪ್ಪು. ಎದೆ ಮತ್ತು ಹೊಟ್ಟೆ ಸಂಧಿಗಳ ಪಕ್ಕದ ಅಂಚು 
ಗಳ ಮೇಲೆ ಹಳದಿ ಗುರ್ತುಗಳಿವೆ. ಪ್ರಾಯದ ಜಿರಲಿಗಳ ಮೇಲೂ ಅಂಥ ಗುರುತು 
ಗೆಳಿದ್ದು ರೆಕ್ಕೆಗಳಿಂದ ಮುಚ್ಚಿವೆ. ಮೊಟ್ಟೆ ಚೀಲ 10-11 ಮಿಮಿ ಉದ್ದ; ಕಪ್ಪು. 


ಮನೆ ಕೀಟಗಳು “ 93 


ಅಮೇರಿಕದ ಜಿರಲೆಯ ಮೊಟ್ಟೆ ಚೀಲಗಳಿಗೆ ಹೋಲಿಸಿದರೆ ಇವು ಹೆಚ್ಚು ಕಪ್ಪು; 
ಮೊಟ್ಟೆಗಳು ಹೆಚ್ಚು. ಮೊಟ್ಟೆ ಗಳನ್ನು ಗುರುತಿಸುವಷ್ಟು ಕಚ್ಚುಗಳಿವೆ. 


ಜೀವನ ಚರಿತ್ರೆ: ಪ್ರಾಯದ ಜಿರಲೆ ಬಹುಶಃ 4-6 ತಿಂಗಳು ಬದುಕಿರುತ್ತವೆ. 
ಗಂಡುಗಳು ಹುಟ್ಟಿದ ನಂತರ, 5 ದಿನಗಳಲ್ಲಿ ಲೈಂಗಿಕ ಪ್ರಾಯಕ್ಕೆ ಬಂದು ಹೆಣ್ಣಿನೊಡ 
ಗೂಡುತ್ತವೆ. ಹೆಣ್ಣು ಪ್ರಾಯಕ್ಕೆ ಬಂದ 20 ದಿನಗಳ ಮೇಲೆ ಮೊಟ್ಟೆ ಚೀಲ ಕಾಣಿಸು 
ತ್ತದೆ. 10 ದಿನಗಳಿಗೊಮ್ಮೆ 20-30 ಮೊಟ್ಟೆ ಚೀಲಗಳನ್ನು ಉತ್ಪತ್ತಿಮಾಡುತ್ತವೆ. 
ಅವನ್ನು ತಕ್ಷಣವೇ ಸೂಕ್ತ ಜ ನಗಗ್ಗಕಲ್ಲಿಡುತ್ತ ದೆ. ಕುವು 40 ದಿನಗಳು, ವೃತ್ಕಾಸವಿದೆ. 
ಅಮೇರಿಕದ ಜಿರಲೆಯ ಮೊಸ್ಚಿ ಚೇಲವಲ್ಲಿ 18 ಮೊಟ್ಟೆ ಗಳಾದರೆ, ಈ ಜಿರಲೆಯ 
ಮೊಟ್ಟೆ ಚೀಲದಲ್ಲಿ 22-21 ಮೊಟ್ಟೆಗಳಿವೆ. ನಂಫ್‌ಗಳೆ ಬೆಳವಣಿಗೆಯ ವಿಷಯ 
ಚೆನ್ನಾಗಿ ತಿಳಿದಿಲ್ಲ ಬಹುಶಃ 6-12 ತಿಂಗಳು. 9-12 ಸಲ ಪೊರೆಬಿಡುವದು 
ಎನ್ನಲಾಗಿದೆ. | 

ಇದು ಶಾಖ ತನುವಿರುವ ಪ್ರದೇಶಗಳಲ್ಲಿರುತ್ತದೆ. ಅಮೇರಿಕದ ಜಿರಲೆಯಂತೆ 
ಇದೂ ಸಹ ಅಂಥ ಮುಸನ್ನ ಸ ಆಗಳಲ್ಲಿರುತ್ತದೆ ಗಾಜಿನ ಮನೆಗಳಲ್ಲಿದ್ದು > ಸಸ್ಯ ಗಳನ್ನು 
ತಿನ್ನುವ ಒಲವಿದೆ. ಸಿಕ್ಕಿದ್ದ ನ್ನ ಲ ತಿನ್ನುತ್ತದೆ. 

5) ದೊಡ್ಡಬೂದು ಜಿರಲೆ ಏಂಸ್ಲೆ ನೇಟ ಬ್ರುನ್ನಿಯ 

ಇದು ಉಷ್ಣವಲಯದ ಇನ್ನೊಂದು ಜಿರಲೆ. ಆಫ್ರಿಕದಲ್ಲಿ ಪ್ರಾರಂಭಿಸಿರಬೇಕು. 
ವ್ಯಾಪಾರದ ಮೂಲಕ ಹರಡಿದೆ. ಅಮೇರಿಕದ ಜಿರಲೆಯಂತಿದೆ. ಇದರ 
ವ್ಯಾಪ್ತಿಯ ಬಗ್ಗೆ ನಿರ್ದಿಷ್ಟತೆ ಇನ್ನ. ಅಂತೂ ಪ್ರಶಂಚವ ಉಷ್ಣವಲಯ ಮತ್ತು 
ಹೆಚ್ಚು ಕಡಮೆ ಉಷ್ಣಪ್ರದೇಶಗಳಲ್ಲಿದೆ. ಅಮೇರಿಕದ ಜಿರಲೆಗಿಂತ ಇದಕ್ಕೆ ಹೆಚ್ಚು 
ಶಾಖಬೇಕು. ಈ ಅಂಶದಲ್ಲಿ ಆಸ್ಟ್ರೇಲಿಯದ ಜಿರಲೆಯಷ್ಟು ಸೂಕ್ಷ್ಮವಲ್ಲ. 
ಅಮೇರಿಕದ ದಕ್ಷಿಣ ರಾಜ್ಯಗಳಲ್ಲಿ, ಅಗಾಗ ಉತ್ತರದ ರಾಜ್ಯಗಳಲ್ಲಿಯೂ ಇದೆ. 
ಬ್ರೆಜಿಲ್‌, ಚಿಲಿ ಗಯಾನೆಗಳಿಂದ ವರದಿಯಾಗಿದೆ; ಜಪಾನ್‌, ಆಕ್ಟ್ರೇಲಿಯಗಳಲ್ಲಿದೆ, 
ಆಸ್ಟ್ರೇಲಿಯದಲ್ಲಿ ಇದನ್ನೂ ಪೆ. ಇಗ್ನೋಟ ಎಂದು ಕರೆಯುತ್ತಾರೆ. ಕೆಲವು ಸಮಶೀ 
ತೋಷ್ಣ ಪ್ರದೇಶದಲ್ಲಿ ಇದು ಅಕಸ್ಮಾತ್‌ ಸೇರಿದೆ; ಇಲ್ಲವೇ ಅಮೇರಿಕದ ಜಿರಲೆಗೆ 
ತಪ್ಪಾಗಿ ತಿಳಿದು ವರದಿ ಮಾಡಿದ್ದಾ ರೆ. ಇದು ಭಾರತದಲ್ಲಿಲ್ಲ 

ಅಮೇರಿಕದ ಜಿರಲೆಗಿಂತ ಸಾಮಾನ್ಯವಾಗಿ ಸ್ವಲ್ಪ ದಪ್ಪವಾದರೂ ಗಾತ್ರದಿಂದ 
ಗುರುತಿಸಲಾಗುವುದಿಲ್ಲ. ಸ್ವ ಸ್ವಲ್ಪ ಬ್ಚಿ ಸಣ್ಣವೂ ಹ ಹೌದು. 313 ಮಿಮಿ ಉದ್ದ. ಮುನೆ ್ಲೆದೆಯ 


ಮೇಲಿನೆ ಗುರ್ತುಗಳು ಅಸ್ಪಷ್ಟ. ಅಮೇರಿಕದ ಜಿರಲೆ ಲೆಯಲ್ಲಿರುವದಕ್ಕಿಂತ ಹೆಚ್ಚು 


ಅಸ್ಪಷ್ಟ. ಗಂಡು ಹೆಣ್ಣುಗಳೆರಡರಲೂ ಟಿಗ್‌ಮೆನ್‌' ಮತ್ತು ಕೆಳರೆಕ್ಕೆಗಳು ಚೆನಾಗಿ 
ಬಟ ಣ ಜ್‌ ಲ ಮು ಕ ಹ್ಮ 


94 K ಮನೆ ಕೀಟಿಗಳ್ಳು ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 


ಬೆಳೆದು ಹೊಟ್ಟೆಯನ್ನು ಮುಚ್ಚುತ್ತ ತ್ತವೆ. ತೇಲಿ ಲಿಹಾರುವುದು ಸಾಧ್ಯ. ಇದನ್ನು ಗುರು 
ತಿಸಲು ಒಳ್ಳೆ ಯ ಗುರುತು ಇದರ ಸರ್ಪಿಯ ಆಕಾರ, ಪೆ ಬ್ರುನ್ನಿ ಸ್ನಿಯದಲ್ಲಿ ಅವು 
ಮೋಟು, ದಪ್ಪ, ತುದಿ ಮೊಂಡು. ಪೆ, ಅಮೇರಿಕಾನ ದಲ್ಲಿ ಅವು ಉದ್ದ; ತುದಿಯಲ್ಲಿ 
ಅದರಲ್ಲೂ ಗುಂಡುಗಳಲ್ಲಿ ಚೂಪು - ಇನ್ನೊ ೦ದು ಗು ರುತು ಫ ಪೆ, ಬ್ರುನ್ನಿಯ ಗಂಡುಗಳಲ್ಲಿ 
ಗುದದ ಮೇಲಿನ ಫಲಕ (ಎಪಿಪ್ರಾಕ್ಟ್‌) ಸಣ್ಣ. ಕಾಣುವುದಿಲ್ಲ. ಪೆ. ಆಮೇರಿಕಾನದಲ್ಲಿ 
ಅದು ದಪ್ಪ, ಪ್ರಧಾನ, ಆಳವಾದ ಕಟ್ಟ ದೆ. ಎರಡು ಬಗೆಯ ನಿಂಫ್‌ಗಳಲ್ಲಿ ವ್ವ ನಾನ 
ವೇನಿಂದರೆ ಪ್ಲ ಬ್ರುನ್ನಿಯ ದ ಮೊದಲನೆ ಹೆಂತೆದ ಮರಿಗಳ ಹೊಟ್ಟಿ ಸಂಧಿಗಳ ಪ 
ಅಂಚಿನಲ್ಲಿ ಕನೆಬಣ್ಣ ದ ಗುರುತುಗಳು. ಎದೆಯ ಮಧ್ಯದ ಸಂಧಿಯ ಮೇಲೆ Ws 
ಜಾಗ ಮತ್ತು ಕುಡಿಮೀಶೆಗಳ ಮೇಲೆ ಬಿಳಿಗುರುತುಗಳಿವೆ. ಮಧ್ಯಸ್ಥ ಸ್ಥ ಗಾತ್ರದ 
ನಿಂಫ್‌ಗಳಲ್ಲೂ ಕೆನೆ ಬಣ್ಣದ ಗುರ್ತುಗಳು, ಎಲ್ಲ ಹೊಟ್ಟೆ ಸಂಧಿಗಳ ಮೇಲಿವೆ, 
ಮೊಟ್ಟೆ ಚೀಲಗಳು ಪೆ. ಅನೋ ರಿಕಾನ ದವುಗಳಿಗಿಂತ ಎರಡರಷ್ಟು ಉದ್ದ (12-16 
ಮಿಮಿ). 
ಜೀನನ ಚರಿತ್ರೆ : ಇದರಲ್ಲೂ ಸಹೆ ಅಮೇರಿಕದ ಜಿರಲೆಯ ಹೋಲಿಕೆಯಿಂದ 
ಹೆಚ. ಚ್ಚು ನಿಷಯಗಳು ತಿಳಿದಿಲ್ಲ. ಮೊಟ್ಟೆ ಚೀಲಗಳು ಹಲವು; 40 ದಿನಗಳ ಕಾವು, 
ಒಂದೊಂದು ಚೀಲದಲ್ಲಿ ಸರಾಸರಿ ೦ ಮೊಟ್ಟೆಗಳು. ಮೊಟ್ಟೆ ಚೀಲಗಳು ಅವಿರುವ 
ಜಾಗಗಳಿಗೆ ಅಂಟಿಕೊಂಡಿರುತ್ತವೆ. ನಿಂಫ್‌ಗಳ ಕಾಲ ಬಹುಶಃ 69 ತಿಂಗಳು, ಪ್ರಾಯಕ್ಕೆ 
ಬಂದ ಮೇಲೆ 6-9 ತಿಂಗಳು ಬದುಕಿರುತ್ತವೆ. 
ಅಮೇರಿಕದ ಜಿರಲೆಯಂತೆ ಇದಕ್ಕೂ ಶಾಖ, ತನುವಿನ ಜಾಗಗಳು ಬೇಕು, 
ಈ ಅಂಶ ಇದರ ವ್ಯಾಪ್ತಿಯನ್ನು ಮಿತ ಗೊಳಿಸಿದೆ, ಇದು ಅಸ್ಟ್ರೇಲಿಯದ ಜಿರಲೆ 
ಗಳಷ್ಟು ಸೂಕ್ಷ್ಮವಲ್ಲ. ಉಗ್ರಾಣ, ಅಂಗಡಿ, ಮನೆ, ಕಸದರಾಶಿ.. ಮೊಹರಿ ಹೊರ 
ಮನೆ ಇತ್ಯಾದಿ ಜಾಗಗಳಲ್ಲಿರುತ್ತದೆ. ಇವು ಸಿಕ್ಕಿದ್ದನ್ನೆಲ್ಲ ತಿನ್ನುತ್ತವೆ. 
6) ಮಬ್ಬು ಬೂದು ಜಿರಲೆ ಪೆರಿಫ್ಲೆ ನೇಟಿ ಫುಲಿಜನೋಸ 
ಇದಕ್ಕೂ, ಇದುವರೆಗೂ ತಿಳಿಸಿದ ಜಿರಲೆಗಳಿಗೂ ಬಹಳ ವ ವೃತ ತಾಸ. ಇದರೆ 
ಮೂಲ ನಿವಾಸ ತಿಳಿದಿಲ್ಲ. ಬಹುಶಃ ಹೆಚ್ಚು, ಕಡಮೆ ಉಷ್ಣ ವಲಯ. ವ್ಯಾಪ್ತಿಯಲ್ಲಿ 
ತಿ. ಅಮೇರಿಕದ ದಕ್ಷಿ ಣ ರಾಜ್ಯ ಗಳಲ್ಲಿ ನದು ಜರ್ಮನ್‌ 'ಜಿರಲೆಯಷ್ಟೇ ಮುಖ್ಯ. 


ದಕ್ಷಿಣ ಅಮೇರಿಕ, ಜಫಾನ್‌, ರ್‌ ಹಾಂಕಾಂಗ್‌ ಮತ್ತು ತೈವಾನ್‌ಗಳಲ್ಲೂ 
ಗುರುತಿಸಿದ್ದಾರೆ. ಪ್ರಪಂಚದ ಉಳಿದ ಭಾಗಗಳಲ್ಲಿ ಗಮನಾರ್ಹವಾಗಿಲ್ಲ. ಭಾರತ 
ದಲ್ಲಿ ಕಂಡಿಲ್ಲ. 


ಕಪ್ಪು ಜಿರಲೆ ಬ್ಲಾ, ಓರಿಯಂಟ; ಲಿಳನಷ್ಟೇ ಕಪ್ಪು- 31-35 ಮಿಮಿ ಉದ್ದ; 


ಅಂದರೆ ಹೆ, ಬು ್ರುನ್ನಿಯ.ದಷ್ಟೇ ಉದ್ದ. ಗಂಡು ಹೆಣ್ಣು? ಗಳೆರಡರಲ್ಲೂ ಟಿಗ್‌ಮೈನ 


ಮನೆ ಕೀಟಗಳು 95 


ಮತ್ತು ಕೆಳರೆಕ್ಕೆಗಳು. ಚೆನ್ನಾಗಿ ಬೆಳೆದಿವೆ. ಲಿಂಗ ವ್ಯತ್ಯಾಸದಲ್ಲಿ ಹೆಣ್ಣಿನ ಹೊಟ್ಟೆ ದಪ್ಪ; 
ಗಂಡುಗಳಲ್ಲಿ ಸ್ಟೈಲಿ ಇರುತ್ತದೆ. ದಪ್ಪ ನಿಂಫ್‌ಗಳು ಒಂದೇಸಮ ಕಪ್ಪು. ಇದರಿಂದ 
ಅವನ್ನು ಬೇರೆ ನಿಂಘಗಳಿಂದ ಪ್ರತ್ಯೇಕಿಸಬಹುದು. ಸಣ್ಣ ನಿಂಫ್‌ಗಳು ಪೆ. ಬ್ರುಸ್ನಿಯೆ 
ಗಳನ್ನು ಹೋಲುತ್ತವೆ; ಆದರೂ ಪ್ರತ್ಯೇಕಿಸಬಹುದು. ಇವುಗಳ ಎದೆಯ ಮಧ್ಯದ 
ಮೇಲ್ಭಾಗ ಅಸಾರದರ್ಶಕ; ಹೊಟ್ಟೆಯ ಎರಡನೆ ಸಂಧಿಯ ಮೇಲ್ಪಕ್ಕೆಗಳೂ ಅಪಾರ 
ದರ್ಶಕ. ಪೆ. ಬ್ರೂಸ್ಮಿಯ ದಲ್ಲಿ ಮೀಸೊಮೊಟಮ್ಮಿನ ಮಧ್ಯ ಭಾಗ ಮಾತ್ರ ಅಪಾರ 
ದರ್ಶಕ. ಹೊಟ್ಟೆಯ ಒಂದನೆ, ಎರಡನೆ ಸಂಧಿಗಳು ಕೆನೆಬಣ್ಣ. ಕುಡಿಮೀಶೆಗಳ ಬಿಳಿ 
ಪಟ್ಟೆಯೂ ಉಂಟು. ಪೆ. ಫ್ರುಲಿಜಿನೋಸ್‌ ದಲ್ಲಿ ಕುಡಿಮೀಶೆಯ ಬುಡದ 5 ಸಂಧಿಗಳು 
ಬಿಳುಪು. ಪೆ. ಬ್ರುಸ್ನಿಯ ದಲ್ಲಿ 4 ಮಾತ್ರ ಬಿಳುಪು ಮೊಟ್ಟೆಯ ಚೀಲಗಳು 10-13 
ಮಿಮಿ ಉದ್ದದವರೆಗೆ: ವ್ಯತ್ಯಾಸವಿದೆ. ಮೊಟ್ಟೆ ಕಚ್ಚುಗಳಿವೆ. 

ಜೀವನ ಚರಿತ್ರೆ : ಜಿರಲೆಯ ಜೀವಮಾನ ತಿಳಿದಿಲ್ಲ. ಬಹುಶಃ ಬಹಳ' ಕಾಲ 
ಬದುಕಬಹುದು. ಪ್ರಾಯಕ್ಕೆ ಬಂದ ಕೂಡಲೆ ಗಂಡು, ಹೆಣ್ಣು ಒಂದಾಗುತ್ತವೆ. 2 
ವಾರಗಳಲ್ಲಿ ಮೊದಲನೆ ಮೊಟ್ಟೆ ಚೀಲ ಕಾಣಿಸಿಕೊಳ್ಳುತ್ತದೆ. ಕಾವು 70 ದಿನಗಳು. 
ಶಾಖ ಹೆಚ್ಚಾದರೆ ಕಾವು ಕಡಮೆ ದಿನಗಳು. 10 ದಿನಗಳಿಗೊಮ್ಮೆ ಒಂದರಂತೆ 
ಒಟ್ಟು 15-20 ಮೊಟ್ಟೆ ಚೀಲಗಳು. 20-26 ಮೊಟ್ಟೆಗಳು. ಸಾಧಾರಣವಾಗಿ 24. 
ನಿಂಫ್‌ಗಳು. ಬೆಳೆಯುವ ಕಾಲ 274-439 ದಿನಗಳು, ಪೊರೆಯುರ್ಚು 9-12 
ಸಲ. ಸಣ್ಣ ನಿಂಘ್‌ಗಳು ವಿಶಿಷ್ಟವಾಗಿ ರೋಮ ದುಂಬಿಗಳಂತೆ (ಸೈಫೈಲಿನಿಡ ಕುಲ) 
ಹೊಟ್ಟೆಯನ್ನು ಎತ್ತಿಕೊಂಡು ಓಡಾಡುತ್ತವೆ. ಜಿರಲೆಗಳು ಬಹಳ ಬೇಗ ತಬ್ಬಸಿ 
ಕೊಳ್ಳುತ್ತವೆ; ಹಾರಬಲ್ಲವು. 

ಈ ಜಿರಲೆ ಹೊರಗಡೆ ಇರುವುದೇ ಹೆಚ್ಚು. ಗ್ಯಾರೇಜ್‌, ದಿಮ್ಮಿಗಳು ಖಾಲಿ 
ಮನೆ, ಹೊರಮನೆಗಳಲ್ಲಿರುತ್ತವೆ. ಆಗಾಗ ರಾತ್ಟಿ ದೀಪಕ್ಕೆ ಬರುತ್ತವೆ. ಜರ್ಮನ್‌ 
ಜಿರಲೆಯಂತೆ ಕೆಟ್ಟ ಮನೆಯ ಜಿರಲೆಯಾಗಬಹುದು. ಸಸ್ಕವಸ್ತುಗಳನ್ನು ತಿನ್ನುವುದ 
ರಿಂದ ಹೊರಗೇ ಇರಬಹುದು. 

7) ಪೆರಿಪ್ಲನೇಟಿ ಜಸಾನಿಕ 

ಇದು ಜಪಾನ್‌ ನಿವಾಸಿ. ಬಹಳ ಕಾಲ ಇದನ್ನು ತಪ್ಪಾಗಿ ಗುರುತಿಸುತ್ತಿದ್ದರ: 
ಅಥವಾ ಬ್ಲುಟ್ಟ ಓಂಯಂಟಾಲಿಸ್‌ ಎಂದು ತಪ್ಪು ತಿಳಿಯುತ್ತಿದ್ದರು. ನಿಂಘ್‌ಗಃ 
ವಿಷಯ ತಿಳಿದಿಲ್ಲ. ಮೊಟ್ಟೆ ಚೀಲಗಳು ಅಮೇರಿಕದ ಜಿರಲೆಯ ಮೊಟ್ಟೆ ಚೀ£ 
ಗಳನ್ನು ಹೋಲುತ್ತವೆ. 

ಜೀವನ ಚರಿತ್ರೆ : ಈ ವಿಷಯ ಚೆನ್ನಾಗಿ ತಿಳಿದಿಲ್ಲ. ಬಹುಶಃ ಈ ಪಂಗಡರ 
ಇತರ ಜಿರಲೆಗಳ ಜೀವನ ಚರಿತ್ರೆ, ನಡತೆಗಳಂತೆ ಇದೆ. ಜೀವನ ಚರಿತ್ರೆಯ ಕಾ 


90 ಮನೆ ಕೀಟಿಗಳು, ಇತರ ಪೀಡೆಗಳು ಮತ್ತು ಅವುಗಳ ಹೆಜೋಟ 


ಹೆಚ್ಚಿರಬೇಕು. ಹೊನ್‌ಷು ದ್ವೀಪದಲ್ಲಿ ಇದು ಮನೆಯ ಪೀಡೆ. ಜಪಾನಿನಲ್ಲಿಲ್ಲ ಇರು 
ಪ್ರದರಿಂದ ಇದು ಮನೆಯ ಹೂರಗಡೆಯ ಜಿರಲೆ ಇರಬೇಕು. 

8) ಬೂದು ಪಟ್ಟಿ ಜಿರಲೆ ಸುಸಲ್ಲ ಲಾಂಗಿನಾಲ್ಪ 1 

ಇತ್ತೀಚಿನ ವರೆಗೂ ಇದನ್ನು ಸ್ನ, ಸುಪತಿಕ್ಟಿಲಿಯಂ ಎಂದು ಕರೆಯುತ್ತಿದ್ದರು, 
ಇದು ವಿಶ್ವವ್ಯಾಖ, ಸರ್ವಸಮದರ್ಶಿ. ಬಹುಶಃ ಆಫ್ರಿಕದಲ್ಲಿ ಹುಟ್ಟಿ ಎಲ್ಲ ಕಡೆಗೂ 
ಹರಡಿರಬೇಕು. ಈಗ ಪ್ರಪಂಚದ ಉಷ್ಣವಲಯದಲ್ಲಿ ಸ್ವಲ್ಪ ಹೆಚ್ಚು ಕಡಮೆ ಪೂರ್ಣ 
ವಾಗಿ ಹರಡಿದೆ. ಆಸ್ಪಿಕದಲ್ಲಂತೂ ವಿಶೇಷ. ಸಮಶೀತೋಷ್ಣ ವಲಯಕ್ಕೆ ಹರಡಿದ್ದು 
ಈ ಶತಮಾನದಲ್ಲಿ ಮಾನವನ ಚಲನೆಯೊಡನೆ ಫ್ಲಾರಿಡಾಕ್ಕೆ ಸೇರಿ, 196 ರಷ್ಟಕ್ಕೆ 47 
ರಾಜ್ಯಗಳಿಗೆ ಹರಡಿತ್ತು. ಕೆಲವು ರಾಜ್ಯಗಳಲ್ಲಿ ಜರ್ಮನ್‌ ಜಿರಲೆಯನ್ನು ಮೀರಿಸು 
ವಷ್ಟು ಹೆಚ್ಚುತ್ತಿದೆ. ಬ್ರಿಟೇಷ್‌ ದ್ವೀಪಗಳಿಗೆ ಈಚೆಗೆ ಸೇರಿದೆ. ಜಪಾನಿಗೆ ಇನ್ನೂ 
ಸೇರಿಲ್ಲ. 

ಇದು ಸಣ್ಣ ಜಿರಲೆ, 10-14 ಮಿಮಿ ಉದ್ದ. ಗಂಡುಗಳ ಗಾತ್ರ, ಬಣ್ಣ 
ಗಳಿಂದ ಇವನ್ನು ಜರ್ಮನ್‌ ಜಿರಲೆಗೆ ತಪ್ಪಾಗಿ ತಿಳಿಯಬಹುದು. ಆದರೂ ವ್ಯತ್ಯಾಸ 
ಗಳಿವೆ. ಮುನ್ನೆದೆ ಒಂದೇ ಸಮ ಕಪ್ಪು: ಪಕ್ಕಗಳು ತೆಳು; ಜರ್ಮನ್‌ ಜಿರಲೆಯಲ್ಲಿರುವ 
ಎರಡು ಸಮಾನಾಂತರ ಪಟ್ಟಿಗಳಿಲ್ಲ. ಗಂಡುಕೃಶ, ಆದರೆ ಟೆಗ್‌ಮೈನ, ಕೆಳರೆಕ್ಕೆಗಳು, 
ಹೊಟ್ಟೆ ತುದಿಯಿಂದಾಚೆಗೆ ಚಾಚಿವೆ. ಹೆಣ್ಣುಗಳಲ್ಲಿ ಟೆಗ್‌ಮೈನ, ಕೆಳರೆಕ್ಕೆ ಗಳು ಮೋಟು. 
ಅವುಗಳ ದಪ್ಪ ಹೊಟ್ಟೆಯ ಬಹುಭಾಗವನ್ನು ಮುಚ್ಚುವುದಿಲ್ಲ. ಎದೆಯ ಮೇಲೆ 
ಮಧ್ಯೆ ಮತ್ತು ಹೊಟ್ಟೆ ಸಂಧಿಗಳ ಮೇಲೆ ಎರಡು ಕಪ್ಪು. ಅಡ್ಡಪಟ್ಟೆಗಳಿವೆ; ಆದ್ದರಿಂದ 
ಇದರ ಹೆಸರು ಬೂದುಪಟ್ಟೆಜಿರಲೆ. ಪ್ರಾಯದ ಜಿರಲೆಗಳಲ್ಲಿ ಆ ಪಟ್ಟೆಗಳನ್ನು 
ರೆಕ್ಕೆಗಳು ಮುಚ್ಚಿವೆ. ಹೆಣ್ಣು ಹೆಚ್ಚು ಕಷ್ಟು; ಆಲ್ಲದೆ, ಟೆಗ್‌ಮೈನದ ಬೂದುಕಪ್ಪು 
ಗುರುತುಗಳು ಮಿಶ್ರವಾಗಿವೆ. ಮರಿಗಳ, ಜಿರಲೆಗಳ ಕೆಳಗಡೆ ಕೆನೆಬಣ್ಣ. ಬಣ್ಣ ದಲ್ಲಿ 
ಬಹಳ ವ್ಯತ್ಯಾಸ. ಪಾಲ್ಸ್‌ ಗಳು ಉದ್ದೆ. ಮೊಟ್ಟೆ ಚೀಲಗಳು ಅರ್ಧಚಂದ್ರಾಕ್ಕ ತಿ; 
4-5 ಮಿಮಿ ಉದ್ದ; ಕೆಂಪುಬೂದು: ಮೊಟ್ಟೆ ಕಚ್ಚುಗಳಿವೆ. 

ಜೀವನ ಚರಿತ್ರೆ : ಜೀವನ ಚರಿತ್ರೆಯ ಕಾಲ ಕಡಮೆ. ಜಿರಲೆಗಳು 90-115 
ದಿನಗಳು ಬದುಕಿರುತ್ತವೆ. ಪ್ರಾಯಕ್ಕೆ ಬಂದ 3..5 ದಿನಗಳಲ್ಲಿ ಹೆಣ್ಣು ಗಂಡಿನೊಡ 
ಗೂಡಿ, 10 ದಿನಗಳ ನಂತರ ಮೊಟ್ಟೆ ಚೀಲವನ್ನು ಉತ್ಪತ್ತಿಮಾಡುತ್ತದೆ. ಒಂದು 
ಹೆಣ್ಣು 7-10 ದಿನಗಳ ಆಂತರದಲ್ಲಿ 11-20 ಮೊಟ್ಟೆ ಚೀಲಗಳನ್ನು ಉತ್ಪತ್ತಿ 
ಮಾಡುತ್ತವೆ. ಕಾವು 74 ದಿನಗಳು. ಒಂದು ಮೊಟ್ಟೆ ಚೀಲದಲ್ಲಿ 16 ಮೊಟ್ಟೆಗಳು, 
ಶೇಕಡಾ 90 ರಷ್ಟು ಒಡೆಯುತ್ತವೆ. ಹೆಣ್ಣು ಮೊಟ್ಟೆ ಚೀಲಗಳನ್ನು ಕಾಣದ ಕಡೆ 
ಇಟ್ಟು ಆಂಟಿಸುತ್ತದೆ. ನಿಂಫ್‌ಗಳು 55 ದಿನಗಳಲ್ಲಿ 6-8 ಸಲ ಪೊರೆಬಿಟ್ಟು ಬೆಳೆಯು 


ಮನೆ ಕೀಟಗಳು 97 


ತ್ತವೆ. ಹವ ತಂಪಾಗಿದ್ದರೆ 95-275 ದಿನಗಳಾಗುತ್ತವೆ. ಜಿರಲೆಗಳು ತೊಂದರೆ 
ಪಡಿಸಿದರೆ ಹಾರುತ್ತವೆ. 

ಜರ್ಮನ್‌ ಜಿರಲೆ ಇರುವ ಕಡೆಗಳಲ್ಲೆಲ್ಲ ಇದೂ ಇದೆ. ಆದರೆ ಅಡಿಗೆ ಮನೆ 
ಯಲ್ಲಿರುವುದಿಲ್ಲ. ಮಂಚ, ಬೀರುಗಳ ಕೆಳಗೆ, ಮೇಜಿನೊಳಗೆ, ಪುಸ್ತಕ, ಚಿತ್ರಗಳ ಹಿಂದೆ 
ಇತ್ಯಾದಿ ಜಾಗಗಳಲ್ಲಿರುತ್ತವೆ. ಪುಸ್ತಕಗಳ ರಟ್ಟಿಗೆ ಬಳಿದಿರುವ ಸರಿಯನ್ನು ತಿನ್ನುತ್ತವೆ. 
ಹತೋಟಿ ಸುಲಭವಲ್ಲ. 4 

9) ಬ್ಲಾಟ್ಟಿ (ಷೆರ್ಲಫೊರ್ಡೆಲ್ಲ) ಲ್ಯಾಟಿರಾಲಿಸ* (ಎ ಬ್ಲಾ, ಟಾರ್ಟಾರ 
ಮತ್ತು ಸೆ. ಟಾರ್ಟಾರ). 

ಉತ್ತರ ಆಫ್ರಿಕದ ಮರಳ್ಲಾಡಿನ ಜಿರಲೆ. ಏಷ್ಯದ ರಷ್ಯ, ಕಾಶ್ಮೀರ, ಇರಾನ್‌, 
ಆಫ್‌ಘಾನಿಸ್ಥಾನ್‌, ಇರಾಕ್‌ ಇತ್ಯಾದಿ ದೇಶಗಳಲ್ಲಿ ಹರಡಿದೆ. ಈಜಿಪ್ಟ್‌. ಸೌದಿ 
ಅರೇಬಿಯ, ಸುಡಾನ್‌, ಇಸ್ರೇಲ್‌ ಮತ್ತು ಲಿಬಿಯಾಗಳಿಂದ ವರದಿಯಾಗಿದೆ. ಇದರ 
ಸನಾಮಗಳೇ ಒಂದು ಸಮಸ್ಯೆ. 

ಸುಮಾರು ಗಾತ್ರ ಗಂಡುಗಳು 19-23 ಮಿಮಿ; ಹೆಣ್ಣುಗಳು 22-25 ಮಿಮಿ 
ಉದ್ದ. ಗಂಡಿನ ಟಿಗ'ಮೈನ. ಕೆಳರೆಕ್ಕೆಗಳು ಅದರ ಹೊಟ್ಟಿ ಗಿಂತ ಉದ್ದ; ಹೆಣ್ಣಿನಲ್ಲಿ 
ಟೆಗ್‌ಮೈನ ಶ್ರಿಕೋನಾಕಾರ; ಹೆಣ್ಣು ಮತ್ತು ನಿಂಫ್‌ಗಳು ಕಪ್ಪುಬೂದು. 

ಜೀವನ ಚರಿತ್ರೆ: ನಿರ್ದಿಷ್ಟ ವಿಷಯಗಳು ತಿಳಿದಿಲ್ಲ. ಗಾತ್ರ. ಆಕಾರಗಳ 
ಮೇಲೆ, ನೋಡಿದರೆ ಇದರ ಜೀವನ ಚರಿತ್ರೆ ಇತರ ಜಿರಲೆಗಳಲ್ಲಿದ್ದಂತೆ ಇಳಬಹುದು. 
ಇದರ ವ್ಯಾಪ್ತಿ ನೋಡಿದರೆ ಜೀವನ ಚರಿತ್ರೆಯ ಕಾಲ ಹೆಚ್ಚಿರಬೇಕು. ಮರಳ್ಳಾಡು, 
ಬೆಟ್ಟಗುಡ್ಡಗಳ ಸನ್ನಿವೇಶಗಳಲ್ಲಿ ಕಂಡು ಬರುತ್ತದೆ. ಇದು ಮನೆ ಜಿರಲೆ. 

10) ಪಾಲಿಫೇಗ ಈಜಿಪ್ಟಿಯೇಕ 

ಮೆಡಿಟರೇನಿಯನ” ಸಮುದ್ರದ ಸುತ್ತಮುತ್ತ, ಇರಾನ್‌ ಮತ್ತು ಕ್ಯಾಸ್ಟಿಯನ್‌ 
ಸಮುದ್ರ ತೀರ ಪ್ರದೇಶಗಳಲ್ಲಿದೆ. ಆಲ್ಲೀರಿಯ, ಟ್ಯುನಿಸಿಯ, ಈಜಿಪ್ಟ್‌, ಇಸ್ರೇಲ್‌, 
ಸಿರಿಯ್ಯಇರಾಕ್‌ ಇರಾನ್‌”, ಟರ್ಕಿ, ಗ್ರೀಸ್‌. ಕ್ರೀಟ್‌, ಸೈಪ್ರೆಸ್‌, ಯುಗೊಸ್ಲೋವಿಯ, 
ದಕ್ಷಿಣ ಇಟಲಿ, ಸಿಸಲಿಗಳಿಂದ ವರದಿಯಾಗಿದೆ. ರಷ್ಯದಲ್ಲಿ ಸಾಕ ಸರ್‌; ಟ್ರಾನ್ಸ್‌ 
ಕಾಕ`ಸಸ್‌, ಯುರೋಪಿಯನ್‌ ಸ್ವಪ್ಪಿಸ್‌ಗಳಲ್ಲೂ ಗೊತ್ತಾಗಿದೆ. ಮೂಲ್‌ ತಿಳಿದಿಲ್ಲ. 

ಜಿರಲೆದಪ್ಪ. ಗಂಡು 25-32 ಮಿಮಿ ಉದ್ದ. ಹೆಣ್ಣುಗಳಿಗೆ ರೆಕ್ಕೆಗಳಿಲ್ಲ. 
ನಿಂಫ್‌ ಗಳಂತೆ; 25-34 ಮಿಮಿ ಉದ್ದ. ಕಟ್ಟುಮಸ್ತು. ಮೇಲ್ಗಡೆ ಉಬ್ಬು. ಹೆಣ್ಣು 
ಕಪ್ಪು. ಗಂಡಿನಲ್ಲಿ ಟೆಗ್‌ಮೈನ ಇರುವುದರಿಂದ ಮಬ್ಬುಟೂದು. ರೆಕ್ಕೆ ದಿಂಡುಗಳು 
ಪ್ರಾಧಾನ್ಯ. ಟೆಗ್‌ಮೈನ ಮತ್ತು ಕೆಳರೆಕ್ಕೆಗಳು. ತುದಿಯಲ್ಲಿ ಅಗಲವಾಗಿ ಗುಂಡು, 


98 ಮನೆ ಕೀಟಗಳು, ಇತರ ಹೀಡೆಗಳು ಮತ್ತು ಅವುಗಳ ಹತೋಟ 


ಕುಡಿಮೀಶೆಗಳು ಶರೀರಕ್ಕಿಂತ ಮೋಟು. ಗಂಡು ಹೆಣ್ಣುಗಳಿರಡರಲ್ಲೂ ಮುನ್ನೆದೆ 
ಮುನ್ನಂಚು ತಿಳಿಬಣ್ಣ. ಸರ್ಸಿಮೋಟು, ಮೊಟ್ಟೆ ಚೀಲ 12 ಮಿಮಿ. ಒಂದು ಕಡೆ 
ಚೂಪು. 12-14 ಹಲ್ಬುಗಳ ಅಡಿಗಟ್ಟು. 7-13 ಮೊಟ್ಟೆಗಳು. 

ಜೀವನ ಚರಿತ್ರೆ : ಈ ವಿಷಯ ಸರಿಯಾಗಿ ತಿಳಿದಿಲ್ಲ. ಬಹುಶಃ 2-8 ವಷ 
ಗಳು. ಜಿರಲೆಗಳು ಮರಳ್ಲಾಡಿನಂತಹ ಕಟು ಪ್ರದೇಶಗಳಲ್ಲಿರುತ್ತವೆ. ಮೆಡಿಟರೇನಿ 
ಸುನ್‌ ಸಮುದ್ರದ ಆಫ್ರಿಕ ತೀರ ದೇಶಗಳಲ್ಲಿ ಮನೆ ಜಿರಲೆ, ಮನುಷ್ಯರ ಜೊತೆ 
ಗಿರುತ್ತವೆ. 

11) ಪಾಲಿಫೇಗ ಸೌಸುರೆಯಿ 

ಇದು ಆಗಾಗ್ಗೆ ದಕ್ಷಿಣ ರಷ್ಯದಿಂದ ವರದಿಯಾಗುತ್ತಿದೆ. ಕಜಕ್‌ಸ್ಮಾನ, ಉಜ್‌ 
ಚಿಕಿನ್ನಾನ್ಯ ಟಡ್‌ ಕಿಸ್ಲಾನ ಮತ್ತು ಆಜೆರ್‌ಬ್ಲೈಜಾನ್‌ ಪ್ರಾಂತಗಳಲ್ಲಿದೆ. ಇರಾನ್‌ 

ಭಿ ಜ ಈ ಡು ೪ ೪ ಹೆ 
ಅಫ್‌ ಘಾಸಿಸ್ನಾನ, ಕಾಶ್ಮೀರದ ಕರಾಕೋರಂ ಪ್ರದೇಶಗಳಲ್ಲಿರುವುದು ಗೊತ್ತಾಗಿದೆ. 
ಬೇರೆ ಬೇರೆ ದೇಶಗಳಲ್ಲಿ ಹರಡಿಲ್ಲ. 

ಬಹುದೊಡ್ಡ ಜಿರಲೆ. ಮೈಮೇಲೆ ಉಬ್ಬು; ಗಂಡುಗಳು 32-37 ಮಿಮಿ: 
ಹೆಣ್ಣುಗಳು 35-44 ಮಿಮಿ ಉದ್ದ. ಗಂಡಿನಲ್ಲಿ ಟೆಗ್‌ಮೈನ ಮತ್ತು ಕೆಳರೆಕ್ಕೆಗಳು, 
ಹೊಟ್ಟಿಗಿಂತ ಉದ್ದ; ತುದಿ ಅಗಲವಾಗಿ ಗಂಡು ಹೆಣ್ಣಿಗೆ ರೆಕ್ಕೆಗಳಿಲ್ಲ; ನಿಂಫ್‌ಗಳಂತೆ 
ಕುಡಿಮೀಶೆಗಳು ಮತ್ತು ಸರ್ಸಿ ಬಹಳ ಮೋಟು. ಜಿರಲೆಯ ಬಣ್ಣ ಒಂದೇ ಸಮ 
ಕಪ್ಪು; ಟೆಗ್ಗ್‌ಮೈನ ತಿಳಿ. ಮೊಟ್ಟೆ ಚೀಲ 12-20 ಮಿಮಿ ಉದ್ದ, ಮೊಟ್ಟೆಗಳ ಸಂಖ್ಯೆ 
ಯಲ್ಲಿ ವ್ಯತ್ಯಾಸ ಉಂಟು; ಸಾ. ಈಜಿನ್ಟಿ ಯೇಕದ ಮೊಟ್ಟೆ ಚೀಲವನ್ನು ಹೋಲುತ್ತದೆ; 
ಸ್ವಲ್ಪ ದಪ್ಪ. 

ಜೀವನ ಚರಿತ್ರೆ : ಜೀವನ ಚರಿತ್ರೆಯ ಕಾಲ 33-4 ವರ್ಷಗಳಾಗುವುದೆಂದು 
ವರದಿ ಇದೆ; ಬಹುಶಃ ಅದು ವಾಸಿಸುವ ವಸ್ತುಗಳ ಪ್ರತಿಕೂಲ ಹವ; ಅದರ ದೊಡ್ಡ 
ಗಾತ್ರಗಳಿಂದ ಅಷ್ಟು ದೀರ್ಥಕಾಲವಿರಬಹುದು. ಅನಿಶೇಚಕ ಸಂತಾನ. ದಕ್ಷಿಣ ಮಧ್ಯ 
ಏಷ್ಯದಲ್ಲಿ ಇದು ಮುಖ್ಯವಾದ ಮನೆ ಜಿರಲೆ, 

12) ಮಡೈರ ಜಿರಲೆ ಲ್ಯೂಕೊಫೀಯ ಮಾಡೆಂ. 

ಉಷ್ಣವಲಯದ ಸುತ್ತ ಇದರ ವ್ಯಾಪ್ತಿ. ಇದರ ಮೂಲ ಭೂಮಧ್ಯರೇಖೆಯ 
ಹತ್ತಿರದ ಪಶ್ಚಿಮ ಆಫ್ರಿಕ. ಅಲ್ಲಿಂದ ಇದು ದಕ್ಷಿಣ ಅಮೇರಿಕ, ವೆಸ್ಸುಇಂಡೀಸ್‌ 
ಗಳಿಗೆ ಹರಡಿವೆ ಮತ್ತು ಫ್ಲಾರಿಡದಲ್ಲಿದೆ. ಪೋರ್ಟೊರಿಕೊದಿಂದ ಬಂದ ವಲಸೆಗಾರರ 
ಜತೆಯಲ್ಲಿ ಬಂದು ನ್ಯೂಯಾರ್ಕಿನಲ್ಲಿ ಕಂಡಿದೆ. ಈಗ ಮೆಕ್ಸಿಕೊ, ಸ್ವೆಯ್ಸ್‌, ಕಾರ್ಸಿಕ 


ಮೆನೆ ಕೀಟಗಳು 99 


ದ್ವೀಪಗಳಲ್ಲಿ ನೆಲೆಸಿದೆ. ಫಿಲಿಫೈ ೯೬ ಇಂಡೋನೇಶಿಯ ಹವಾಯ್‌ಗಳಿಂದ ವರದಿ 
ಮಾಡಿದ್ದಾ ರೆ. ಭಾರತ ಮತ್ತು ಆಸ್ಟ್ರೇಲಿಯಗಳಿಗೆ ಸೇರಬಹುದು, 
ದೊಡ್ಡ ಜಿರಲೆ, 40-50 ಮಿಮಿ ಉದ್ದ. ಗಂಡು ಹೆಣ್ಣುಗಳೆರಡರಲ್ಲೂ, ಟಿಗ್‌ 

ಸನ ಮತ್ತು ಕೆಳರೆಕ್ಕೆಗಳು ಪೂರ್ತಿ ಬೆಳೆದು ಹೊಟ್ಟೆ ತುದಿಯನ್ನು ಮುಚ್ಚು 
ವೆ, ಟೆಗ್‌ಮೈನದ ಹಿಂಭಾಗದಲ್ಲಿ ಗುರುತುಗಳಿವೆ; ಮುನ್ನೆದೆ, ಟೆಗಇಮೈನದ ಅಂಜು 
ಗಳು ತಿಳಿಯಾಗಿವೆ. ಆಲಿವ್‌ ಬಣ್ಣದ ಟೆಗ್‌ಮೈನದ ಬುಡಗಳ ಮೇಲೆ ಒಂದು ಕಪ್ಪು 
ಗೀರು. ನಿಂಫ್‌ಗಳು ಕಪ್ಪು ಆಲಿವ್‌. ಹೊಟ್ಟೆ ಸಂಧಿಗಳ ಮೇಲೆ, ಪಕ್ಕಗಳಲ್ಲಿ ಹಳದಿ 
ಗುರುತುಗಳಿವೆ. ಮೊಟ್ಟೆ ಚೀಲಗಳು ಹೆಣ್ಣಿನ ಹೊಟ್ಟೆಯೊಳಗಿದ್ದು ಹೊರಗಡೆ ಇಟ್ಟಾಗ 
ಮಾತ್ರ ಅವು ಕಾಣಿಸುತ್ತವೆ. ಅದು 16-19 ಮಿಮಿ ಉದ್ದ, ಹಳದಿ, ಹೊಳಪು, 
ಮೊಟ್ಟೆ ಕಚ್ಚುಗಳಿವೆ. 

ಜೀವನ ಚರಿತ್ರೆ : ಇದು ದೀರ್ಥಕಾಲ ಬದುಕುವ ಜಿರಲೆ, ನಿರ್ದಿಷ್ಟ ಕಾಲ 
ತಿಳಿದಿಲ್ಲ. ಪ್ರಾಯಕ್ಕೆ ಬಂದ 10-14 ದಿನಗಳಲ್ಲಿ ಗಂಡು ಹೆಣ್ಣು ಒಂದಾಗುತ್ತವೆ. 
20 ದಿನಗಳ ನಂತರ ಮೊಟ್ಟೆ ಚೀಲ ಕಾಣುತ್ತದೆ. 60 ದಿನಗಳ ಕಾವಿನಲ್ಲಿ ಅದು 
ಹೆಣ್ಣಿನ ಹೊಟ್ಟೆ ಯೊಳಕ್ಕೆ ಸೇರಿರುತ್ತವೆ. ಕೆಲವೇ ಮೊಟ್ಟೆ ಚೀಲಗಳು ಒಂದೊಂದರಲ್ಲೂ 
34-36 ಮೊಟ್ಟೆಗಳು ಕೆಲವೇ ನಿಂಘ್‌ಗಳಿಂದು ಗೊತ್ತಾಗಿದೆ. ಅವು 121-150 
ದಿನಗಳಲ್ಲಿ 7-8 ಸಲ ಪೊರೆಬಿಟ್ಟು ಬೆಳೆಯುತ್ತವೆ. ತಂಪು ಹವದಲ್ಲಿ ಅವು ಪೂರ್ತಿ ಬೆಳೆ 
ಯಲು 7-8 ತಿಂಗಳು ಬೇಕಾಗುತ್ತದೆ. ಹೀಗಾದರೆ ಜೀವನ ಚರಿತ್ರೆಯ ಕಾಲ ೭.8 

ರ್ಷಗಳಾಗಬಹುದು, ಇದು ಚೆನ್ನಾಗಿ ಹಾರುತ್ತದೆ: ಕೆಟ್ಟವಾಸನೆ. 

ಇದು ಮನೆ ಹೊರಗಿನ ಜಿರಲೆ. ಸಸ್ಯ ವಸ್ತುಗಳನ್ನು ತಿನ್ನುತ್ತದೆ. ಬಾಳೆಹಣ್ಣು 
ದ್ರಾಕ್ಷಿಗಳನ್ನು ತಿನ್ನುವುದು ಹೆಚ್ಚು. ಹಣ್ಣಿನ ಮಂಡಿ. ಗಂಧಿಗೆ ಅಂಗಡಿ, ಗಾಜಿನಮನೆ, 
ಬಂದರುಗಳಲ್ಲಿರುತ್ತದೆ. ಮನೆಗಳಲ್ಲೂ ಸೇರಬಹುದು. 

13) ನಳ್ಳಿ ಜಿರಲೆ ನೌಫೀಟ ಸಿನೇರಿಯ 

ಬೂದಿ "ಸಿನೆರಿಯಸ್‌' ಜಿರಲೆಯೆನ್ನುತ್ತಾರೆ. ಭೂಮಧ್ಯ ರೇಖೆಯ ಕೆಳಗೆ 
ಪೂರ್ವ ಆಫ್ರಿಕ ಇದರ ಮೂಲ. ವಿಶ್ವವ್ಯಾಪಿ. ಆದರೂ ಉಷ್ಣವಲಯಕ್ಕೆ 
ಮಿತಿ. ಪೂರ್ವ ಆಫ್ರಿಕದಿಂದ,್ಕ ಮಡಗಾಸ್ಕರ್‌, ಮಾರಿಷಿಯಸ್‌. ಸುಮಾತ್ರ, 
ಸಿಂಗಪೂರ್‌. ಫಿಲಿಫೈನ್ಸ್‌ ಮತ್ತು ದೂರ ಪ್ರಾಚ್ಯದ ಇತರ ದೇಶಗಳಿಗೆ ಹಡಗಿನ 
ಮೂಲಕ ಹರಡಿವೆ. ಆಸ್ಟ್ರೇಲಿಯ. ಹವಾಯ್‌ಗಳಲ್ಲಿ ಇದೆ. ಗ್ರೇಟ್‌ಬ್ರಿಟನ್‌, 
ಜರ್ಮನಿ, ಫ್ಲಾರಿಣಾಗಳಿಗೂ ಸೇರಿದೆ, 

ಇದರ ಮುನ್ನೆದೆಯ ಮೇಲಿನ ಗುರುತಿದಿಂದ. ನಳ್ಳಿ ಜಿರಲೆಯೆಂಬ ಹೆಸರು 
ಬಂದಿದೆ. ಮಧ್ಯಸ್ಥ ಗಾತ್ರ. 25-29 ಮಿಮಿ ಉದ್ದ. ಬೂದಿಬಣ್ಣ. ಟಿಗ್‌ಮೈ ನ 


1 


(1 


100 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 


ಮತ್ತು ಕೆಳರೆಕ್ಕೆಗಳು ಮೋಟು, ಹೊಟ್ಟೆಯನ್ನು ಮುಚ್ಚುವುದಿಲ್ಲ. ಅವುಗಳ ಮೇಲೆ 
ಗುರುತುಗಳಿವೆ. ನಿಂಫ್‌ಗಳ ಮುನ್ನೆಯ ಮೇಲೂ ನಳ್ಳಿ ಮಾದರಿ ಇದೆ; ಹೊಟ್ಟಿ ಸಂಧಿ 
ಪಕ್ಕದಲ್ಲಿ ಗುರ್ತುಗಳಿದೆ. ಮೊಟ್ಟೆ ಚೀಲಗಳು 15 18 ಮಿಮಿ ಉದ್ದ: ಮೊಟ್ಟೆ 

ಕಚ್ಚು ಗಳಿವೆ. ತೆಳು ಬಣ್ಣ. ಆಗಾಗಬಾಗಿವೆ. ಅರ್ಧಚಂದ್ರಾಕೃತಿ; ಲ್ಯೂಕೊಫೀಯ 
ದಂತೆ. ಇದರಲ್ಲೂ ಮೊಟ್ಟೆ ಚೀಲಗಳು ಹೆಣ್ಣಿನ ಹೊಟ್ಟೆಯೊಳಗೆ. 

ಜೀವನ ಚೆಂ್ರೆ : ಈ ಪ್ರಾಯದ ಜಿರಲೆಗಳು ಪರಿಶೋಧನಾಲಯದಲ್ಲಿ 
ಒಂದು ವರ್ಷ ಬದುಕಿರುತ್ತವೆ. ಪ್ರಾಯಕ್ಕೆ ಬಂದ 6 ದಿನಗಳ ನೆಂತನ ಗಂಡು ಹೆಣ್ಣು 
ಒಂದುಗೂಡಿ ಒಂದು ವಾರದ ನಂತರ ಮೊಟ್ಟೆ ಚೀಲ ಕಾಣಿಸಿಕೊಳ್ಳುತ್ತ ದೆ. ಲ್ಯೂಕೋ 
ಫೀಯ ದಂತೆ, ಇದರಲ್ಲೂ ಮೊಟ್ಟೆ ಚೀಲ ಲಂಬಿಸಿ. ತಿರುಗಿ, ಹೆಚ್ಚಿನ ನೆ ಅಗಲವಾದ- 
ಕುಹರದೊಳಕ್ಕೆ ಎಳೆದುಕೊಳ್ಳುತ್ತದೆ. ಕಾವು 35 ದಿನಗಳು. ಒಂದು ಹೆಣ್ಣು 20 
ಮೊಟ್ಟೆ ಚೀಲಗಳವರೆಗೂ ಉತ್ಪತ್ತಿ ಮಾಡಬಹುದು. ನಿಂಘ"ಗಳ ಪ್ರತಿ ಸಂತತಿಗೂ 
ಮಧ್ಯ ಅಂತರ 40-12 ದಿನಗಳು. ಹೆಣ್ಣಿಗೆ ವಯಸ್ಸಾದಂತೆ ಈ ಅಂತರ ಹೆಚ್ಚು. 
ಪ್ರತಿಚೇಲದಲ್ಲೂ 26-40 ಮೊಟ್ಟೆಗಳು (ಸರಾಸರಿ 33). ಫ್‌ಗಳು 87- 94, 
ದಿನಗಳಲ್ಲಿ 7-8 ಸಲ ಪೊರೆಬಿಡುತ್ತವೆ. ಹುಟ್ಟಿದಾಗ ಗಳು ಮಯ ಮೇಲೆ 
ಕೆಳಗೆ ಹರಿದಾಡುತ್ತವೆ. ಒಂದು ಗಂಟೆ ಹಾಗಿದ್ದು ಅಮೇಲೆ ಬೇರೆ ಚದುರುತ್ತವೆ. 

ಮನೆ ಹೊರಗಿನ ಜಿರಲೆ, ಸಸ್ಯಗಳನ್ನು ತಿನ್ನುತ್ತದೆ. ಮನುಷ್ಯರ ಜತೆಗೆ ಆಗಾಗ 
ಬಂದರುಗಳಲ್ಲಿ ಒಳನುಗ್ಗುತ್ತವೆ. ಪ್ರಾಣಿ ಅಹಾರ, ಅದರಲ್ಲೂ ಮೀನೆಣ್ಣೆ ಇದ್ದರೆ 
ಬಲು ಇ ಇದು ಪರಭಕ್ಷಕವೂ ಆಗಿದ್ದು ಇನ್ನೊಂದು ಬಗೆ ಜಿರಲೆಯನ್ನು ತಿನ್ನು 
ತ್ತದೆ. ಆಸ್ಟ್ರೇಲಿಯದಲ್ಲಿ ಒಂದು ಆಸ್ಪತ್ರೆ ಯಂದ ವರದಿಯಾಗಿದೆ. ಗಾಜಿನ ಮನೆ 
ಇದಕ್ಕೆ ಅನುಕೂಲ. 

14) ಹೋಡೆಂಗಿ ಜಿರಲೆ ನಿಯೊಸ್ಟೆ ವರೊಪೈಗ ರಾ ಸಂ ಬಿಫೆ ಲಿಯೆ 

ಎದ್ದು ಕಾಣುವ ಬಣ್ಣ ಉಳ್ಳ ಜಿರಲೆ. ಇಂಡೊಮಲಯ ಪ್ರದೇಶ ಇದರ 
ಮೂಲ. ಈಗ ಫಿಲಿಪೈ ನ್‌ಗಳಲ್ಲಿ ವಿಶೇಷ. ಜಪಾನಿನಲ್ಲಿಲ್ಲ. ಹಡಗಿನ ಮೂಲಕ 
ಪ್ರಪಂಚದ ಇತರ ಭಾಗಗಳಿಗೆ ಹರಡಿದೆ. ಮಡಗಾಸ್ಕರ್‌, ಮಾರಿಷಿಯಸ್‌, ಸೆಕಿಲಿಸ್‌ 
ಮತ್ತು ಮ ದೈರಗಳಲ್ಲಿ ಹೆಚ್ಚಾ ಗಿದೆ. ಆಫ್ರಕದ ಪೂರ್ವ ತೀರದಲ್ಲಿ ತುಂಬಿವೆ. 
ಹವಾಯ್‌, ಅಕಪುಲ್ಕೊ ಮೆಕ್ಸಿ ಕೊಗಳಿಗೆ ಹರಡಿ ಅಲ್ಲಿಂದ, ಕ್ಯಾಲಿಫೋರ್ನಿಯ, 
ಸೊನೊರ ಎಲ್ಲೆಗಳಿ ಗೆ ಸೀಂವೆ. ಕೋಸ್ಟರೀಕ, ವೆನೆಜುವೆಲ, ಆರ್ಜೆಂಟಿನ, ಬ್ರೆಜಿಲ್‌ 
ಗಳಿಂದ ವರದಿಯಾಗಿದೆ. ಉಷ್ಣವಲಯದ ಸುತ್ತಮುತ್ತ ಇದರ ವ್ಯಾಪ್ತಿ. 
೩೬. ಇದರ ಹೊಳಪಿನ ಬಣ್ಣದಿಂದ ಇದನ್ನು ಕೋಡಂಗಿ ಜಿರಲೆ ಎನ್ನುತ್ತಾರೆ. 
ಹೊಳಪು; ಕಪ್ಪುಬೂದು; ಹಳದಿ ಪಟ್ಟಿಗಳು ಮಚ್ಚೆಗಳು, ಸುಮಾರು ಗಾತ್ರ: 


ಲ 


ಕ 


L 


ಮನೆ ಕೀಟಿಗಳು 41 ` 101 


20-25 ಮಿಮಿ ಉದ್ದ. ಗಂಡುಗಳು ಹೆಣ್ಣುಗಳಿಗಿಂತ ಸಣ್ಣ. ಟೆಗ್‌ಮೈನ ಅವಶೇಷ, 
ಕೆಳರೆಕ್ಕೆಗಳು ಗಂಡು ಹೆಣ್ಣುಗಳೆರಡರಲ್ಲೂ ಇಲ್ಲ. ಗಾತ್ರ ಹೊರತು, ನಿಂಫ್‌ಗಳು 
ಪ್ರಾಯದ ಜಿರಲೆಯನ್ನು ಹೋಲುತ್ತವೆ. ಮೊಟ್ಟೆ ಚೀಲಗಳು ಹೊರಗೆ: 12-15 
ಮಿಮಿ ಉದ್ದ. 

ಜೀವನ ಚರಿತ್ರೆ: ಈ ವಿಷಯ ಸ್ವಲ್ಪವೇ ತಿಳಿದಿದೆ. ಹೆಣ್ಣು ಜಿರಲೆ 156 
ದಿನಗಳು ಬದುಕಬಹುದು. ಗಂಡುಗಳು ಅಪರೂಪ. ಅನಿಶೇಚಕ ಜನನ; ಆದರೆ, 
ಅದು ವಿಕಸನ ಹೊಂದಿಲ್ಲವಾದ್ದರಿಂದ ನಿಂಫ್‌ಗಳು ಸತ್ತುಹೋಗುತ್ತವೆ. ಗಂಡು 
ಹೆಣ್ಣು ಒಂದುಗೂಡಿದ ನಂತರ ಮೊಟ್ಟೆ ಚೀಲಗಳು ಉತ್ಪತ್ತಿಯಾಗಿ ಬೀಳುತ್ತವೆ. 
ಒಂದು ಮೊಟ್ಟೆ ಚೀಲದಿಂದ ಸರಾಸರಿ 22 ನಿಂಫ್‌ಗಳು; ಅವು 286-302 ದಿನಗಳಲ್ಲಿ 
ಪೂರ್ತಿ ಬೆಳೆಯುತ್ತವೆ. 

ಇದು ಮನೆ ಹೊರಗಿನ ಜಿರಲೆ: ಮನುಷ್ಯರೊಡನೆ ಸೇರಿ ಮನೆಯೊಳಕ್ಕೆ 
ಸೇರುವ ಒಲವಿದೆ. 


1 

15) ಸೂರಿನಾಮ್‌ ಜಿರಲೆ ಇತ್ಯಾದಿ ಪಿಕ್ನೊಸೆಲಸ್‌ ಬಗೆಗಳು 

ಈ ಪಂಗಡದಲ್ಲಿ ಹಲವು ಬಗೆಗಳಿವೆ; ಪ್ರರಾತನ ಲೋಕದ (ಏಷ್ಯ, 
ಯುರೋಪ್‌, ಆಫ್ರಿಕ) ಉಷ್ಣವಲಯದಲ್ಲಿ ಸ್ಥಳೀಯವಾಗಿ ಒಂದಲ್ಲ ಒಂದು ಬಗೆ. 
ಆಗಾಗ ಮನೆಪೀಡೆಯಾಗಬಹುದು, ಜಗದ್ವ್ಯಾಪಕ ಆಧಾರದ ಮೇಲೆ ಸೂರಿನಾರ್ಮ 
ಜಿರಲೆ ನಿ ಸೂರಿನಾಮೆಸ್ಪಿಸ್‌ ಮಾತ್ರ ಪ್ರಧಾನ. ಮಲಯ ದ್ವೀಪಸ್ತೋಮದ ದ್ವೀಪ 
ಗಳಲ್ಲಿ ಇದು ಪ್ರಾರಂಭಿಸಿರಬೇಕು. ಹಡಗಿನ ಮೂಲಕ ಹರಡಿ, ಈ ಪ್ರದೇಶದ 
ಉಷ್ಣವಲಯದಲ್ಲೆಲ್ಲ ಸರ್ವಸಮದರ್ಶಿಯಾಗಿದೆ. ಫ್ಲೊರಿಡ, ಲ್ಯೂಸಿಯಾನ, 
ಟೆಕ್ಸಾಸ್‌ಗಳಲ್ಲೂ ನೆಲೆಸಿದೆ. ಜರ್ಮನ, ಇಂಗ್ಲಂಡ್‌, ಸ್ಕಾಟ್ಲಂಡ್‌ಗಳಲ್ಲೂ ತೊಂದರೆ 
ಕೊಡುತ್ತಿದೆ. 

ಇನ್ನೊಂದು ಸ್ವಾರಸ್ಯವೆಂದರೆ ಕೆಲವು ಕಡೆ ಗಂಡುಗಳು ಬಹಳ ಅಪರೂಪ. 
ಸಂತಾನ ಅನಿಶೇಚಕ. ಒಂದೇ ಕಡೆ ಎರಡು ಗುಂಪ್ರೆಗಳಿರುತ್ತವೆ. ಒಂದು ಉಭಯ 
ಲಿಂಗಿ; ಇನ್ನೊಂದು ಅನಿಶೇಚಕ, ಉಭಯಲಿಂಗಿ ಜಿರಲೆಯನ್ನು ಈಗ ೩, ಇಂಡಿಕಸ್‌ 
ಎನ್ನು ತ್ತಾರೆ. ಇದು ಇಂಡೊಮಲಯ ಪ್ರಾಂತ ಮತ್ತು ಹವಾಯ್‌ಗಳಿಗೆ ಮಿತವಾಗಿದೆ. 
ಅನಿಶೇಚಕೆ ಗುಂಪಿಗೆ ಹ. ಸೂರಿನಾನೆಸ್ಸಿಸ್‌ ಹೆಸರನ್ನು ಉಳಿಸಿದ್ದಾರೆ. ಇದೇ ಎಲ್ಲೆಲ್ಲೂ 
ಸರ್ವಸಮದರ್ಶಿಯಾಗಿದೆ. 

ಜಿರಲೆ ಮಧ್ಯಸ್ಥ ಗಾತ್ರ; 18-24 ಮಿಮಿ ಉದ್ದ. ನಿಂಫ್‌ಗಳಲ್ಲಿರುವಂತೆ 
ಜಿರಲೆಯ ಬಣ್ಣ ಕಪ್ಪುಬೂದು. ಟೆಗ್‌ಮೈನ ಅಷ್ಟು ಕಪ್ಪಲ್ಲ ತೆಳು. ಇದರಿಂದ 


102 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹೆತೋಟ 


ಇದರ ಇನ್ನೊಂದು ಸಾಮಾನ್ಯ ಹೆಸರು ದ್ವಿಬಣ್ಣ ಜಿರಲೆ. ಟೆಗ್‌ಮೈನ ಮತ್ತು ಕೆಳ 
ರೆಕ್ಕೆಗಳು ಗಂಡು ಹೆಣ್ಣುಗಳೆರಡರಲ್ಲೂ ಬೆಳೆದಿವೆ. ಟೆಗ್‌ಮೈನದ ಬುಡದ ಅಂಚು 
ಮಸುಕು; ಮಧ್ಯೆ ಕಪ್ಪು ಪಟ್ಟಿ. ಮೊಟ್ಟೆ ಚೀಲ ಹೆಣ್ಣಿನೊಳಗೆ: 12-15 ಮಿಮಿ 


ಉದ್ದ; ಸೂಕ್ಷ್ಮ; ಮೊಟ್ಟೆ ಕಚ್ಚುಗಳಿದೆ; ಅರ್ಥಚಂದ್ರಾಕೃತಿ: ತೆಳುಬಣ್ಣ. 


ಜೀವನ ಚರಿತ್ರೆ: ಇದು ತಿಳಿದಿರುವ ವಿಷಯ. ಅನಿಶೇಚಕ ಜಿರಲೆಗೆ 
ಸಂಬಂಧಿಸಿದ್ದು; ಉಭಯಲಿಂಗಿ ಜಿರಲೆಗೂ ಅನ್ವ ಯಿಸಬಹುದು. ಹೆಣ್ಣು ಜಿರಲೆ 
307 ದಿನಗಳು ಬದುಕಿತ್ತು. ಗಂಡಿನ ಕೂಟ ಮು. ವಲ. ಮೊಟ್ಟೆ ಗಳು ಉತ್ಪತ್ತಿಯಾಗು 
ತ್ತವೆ, ಪ್ರಾಯಕ್ಕೆ ಬಂದ ಒಂದು ವಾರದ ನಂತರ ಮೊದಲ ನೆ ಮೊಟ್ಟೆ ಚೀಲ 
ಕಾಣಿಸುತ್ತದೆ. ಕುವು 35 ದಿನಗಳು. ಮರಿಗಳೇ ಹುಟ್ಟುತ್ತವೆ. 48-5: ದಿನಗಳ 
ಅಂತರದಲ್ಲಿ ವಂಶೋತ್ಪತ್ತಿ ಉಂಟಾಗುತ್ತದೆ. ಒಂದು ಹೆಣ್ಣು 1-3, ಸರಾಸರಿ 3 
ಬಾರಿ ವಂಶೋತ್ಸತ್ತಿ ಮಾಡಬಹುದು. ಒಂದು ಮೊಟ್ಟೆ ಚೇಲದಲ್ಲಿ 26 ಮೊಟ್ಟೆಗಳು. 
ಅವು ಉತ್ಪತ್ತಿಯಾಗಿ, ವಿಸ್ತರಿಸಿ. ತಿರುಗಿ ಒಳಕ್ಕೆಳೆದುಕೊಳ್ಳುತ್ತವೆ. ನಿಂರ್ಭಗಳು 
127-184 ದಿನಗಳಲ್ಲಿ 8.10 ಸಲಪ್ರೆ ೊರೆಬಿಟ್ಟು ಪೂರ್ತಿ ಬೆಳೆಯುತ್ತವೆ. 


ಇದು ಮನೆ ಹೊರಗಿನ ಜಿರಲೆ. ಕಲ್ಲುಗಳ ಕೆಳಗೆ ಮಣ್ಣನ್ನು ಕೊರೆದು, ಕಸ ಸದಲ್ಲಿ 
ಇರುತ್ತದೆ. ಸಸ್ಯಗಳನ್ನು ತಿಂದು ನಷ್ಟಪಡಿಸುತ್ತದೆ. ಆದರೂ ಮನೆಗೆ ಸೇರಿ, 


ಪೀಡೆಯಾಗುತ್ತದೆ. ಸಮಶೀತೋಷ್ಣವಲಯದಲ್ಲಿ ಗಾಜಿನ ಮನೆಯೊಳಗೆ ಮಾತ್ರ 
ಇರುತ್ತದೆ. 


16) ಬ್ಲಾಜಿರಸ್‌ ಬಗೆಗಳು 
ಇದು ದಪ್ಪ ಗಾತ್ರಕ್ಕೆ ಹೆಸರುವಾಸಿ, ಅಮೇರಿಕದ ಉಪ್ಪಪ್ರದೇಶದಲ್ಲಿದ್ದು. 
ಆಗಾಗ ಮನೆಪೀಡೆಗಳಾಗುತ್ತವೆ. ಆಗಾಗ ದಕ್ಷಿಣ ಅಮೇರಿಕದ ಸಮಶೀತೋಷ್ಣ 
ಪ್ರದೇಶಗಳಲ್ಲೂ ಇರುತ್ತವೆ. ಸ್ರಾಸೈಫೆರ್‌ ಒಳ್ಳೆ €ಯ ಉದಾಹರಣೆ. ಫ್ರೊ ; ರಿಡಾ 
ದಲ್ಲಿದೆ. ಉಳಿದ ಬಗೆಗಳು, ಲ್ಲಾ ಜೈಗಾಂಟಿಯೆಸ್‌, ಬ್ಲಾ ಡಿಸ್‌ಕಾಯ್ದಾ ಲಿಸ್‌ ಮತ್ತು 
ಬೇರೆ ಭಾಗಗಳಲ್ಲಿ ಕಂಡಿದ್ದರೆ, ಅವು ಅಕಸ್ಮಾತ್‌ 





ಬ್ಲಾ, ಆಟ್ರೊನಾಸ್‌. ಪ್ರಪಂಚದ 
ಬ ಶ್ರ ಪ್ರಣ 
ಸೇರಿರಬೇಕು. 


ಕ್ರಾನೈಫೆರ್‌ ಬಹಳ ದಪ್ಪ: 60-70 ಮಿಮಿ ಉದ್ದ. ಗಂಡು ಹೆಣ್ಣು 


ಗಳಿರಡರಲ್ಲೂ ಟೆ ಟಿಗ್‌ ಮೈನ ಮತ್ತು ಕಳರಕ್ಕೆ ಗಳು ಪೂರ್ತಿ ಬೆಳೆದು, ಹೊಟ್ಟೆಯಿಂದ 
ಸ್ವಲ್ಪ ಹೊರಚಾಚಿವೆ. ಟಿಗ್‌ಮೈನ ಬಹಳ ಕಪ್ಪು; ಮುನ್ನೆದೆಯ ಹಿಂದೆ ಮಾತ್ರ 
ಒಂದು ಮಸುಕು ಜಾಗ. ಮುನ್ನೆದೆ ದೊಡ್ಡದು: ಅಂಚು ಅಗಲ ಮಬ್ಬು; ಮಧ್ಯೆ 


ಪು: ಕೆಲವು ಹಳದಿ ಕಿತ್ತಳೆ ಗುರುತುಗಳು. ನಿಂಫ್‌ಗಳಲ್ಲೂ ಮುನ್ನೆದೆ ದೊಡ್ಡ ದು. 


ಬ 


aL 


ಮನೆ ಕೀಟಿಗಳು 103 


ಎದೆ, ಹೊಟ್ಟೆಸಂಧಿಗಳ ಮೇಲೆ ಹಳದಿ ಕಿತ್ತಳೆ ಗುರುತುಗಳಿವೆ. ದೊಡ್ಡ ನಿಂಫ್‌ಗಳು 
ಜಡ. ಸಣ್ಣ ನಿಂಫ್‌ಗಳು ಸಾಮಾನ್ಯ ಆಕಾರದಲ್ಲಿ ಕೆಲವು ವಲ್ಕವಂತಗಳನ್ನು ಹೋಲು 
ಕ್ಷವೆ.. ಮೊಟ್ಟೆಚೀಲಗಳು ದಪ್ಪ: 20 ಮಿಮಿ ಉದ್ದ; ಹೆಣ್ಣಿನೊಳಗಿರುತ್ತವೆ. 
ಬ್ಲಾ ಜೈಗಾಂಟಿಯಸ್‌ ಇನ್ನೂ ದಪ್ಪ; 70-80 ಮಿಮಿ ಉದ್ದ. ಟೆಗ್‌ಮೈನ ನಸುಕೆನೆ 
ಬಣ್ಣ; ಅಪಾರ ದರ್ಶಕ, ಆಕರ್ಷಕ ಕೀಟ. 

ಜೀವನ ಚರಿತ್ರೆ : ಈ ಜಿರಲೆಗಳು ಬಹಳ ಕಾಲ ಬದುಕಿರುತ್ತವೆ. 
ಬ್ಲಾ. ಕ್ರಾಸೈಫೆಂ 125-4753 ದಿನಗಳು ಬದುಕಿರುತ್ತದೆ. ವಂಶೋತ್ಪತ್ತಿ ವಿಷಯ 
ತಿಳಿದಿಲ್ಲ. ಮೊಟ್ಟೆ ಚೇಲಗಳ ಉತ್ಪತ್ತಿ: ಲ್ಯೂಕೊಫೀಯ ಮಾಡೆರಿಯಲ್ಲಿದ್ದಂತೆ 
ಹೆಣ್ಣಿನೊಳಗಿರುತ್ತವೆ. ಕಾವು ಬಹಳ ದಿನಗಳು. ನಂಛ್‌ಗಳು ಹುಟ್ಟು ತ್ತವೆ ಮೊಟ್ಟೆ 
ಗಳು 34, ಜೀವಶಕ್ತಿ ಕಡಮೆ, ನಿಂಘ್‌ಗಳು 257-277 ದಿನಗಳಲ್ಲಿ 9-11 ಸ 
ಪೊರೆಬಿಡುತ್ತವೆ. ಇವು ಮನೆ ಹೊರಗಿನ ಕೀಟಗಳು, ಕೊಳೆಯುತ್ತಿರುವ ದಿಮ್ಮಿಗಳ 
ಕೆಳಗಿರುತ್ತವೆ. ಸಸ್ಯಹಾರಿಗಳು. ಆಗಾಗ ಭೋಜನ ಶಾಲೆ, ಹಣ್ಣಿನ ಮಂಡಿ ಮತ್ತು 


6 
ಮನೆಗಳನ್ನು ಸೇರುತ್ತವೆ. ಕ್ಕೂ ಬಾದಲ್ಲಿ ಇದು ಮನೆ ಪೀಡೆ.. ಬ್ಲು ಜ್ಞಿಗಾಂಟಿಯಸ್‌ 


ಬ್ರೆಜಿಲ್‌ನಲ್ಲಿ ದೀಪಕ್ಕೆ ೭ ಬರುತ್ತದೆ. 

1)) ಯಾರಿಕೋಟಿಸ್‌ ಬಗೆಗಳು 

ವೆಸ್ಟ್‌ಇಂಡೀಸ್‌ ಮತ್ತು ಅಮೇರಿಕದ ಉಷ್ಣವಲಯದಲ್ಲಿ ಈ ಪಂಗಡದ 
ಹಲವು ಬಗೆಗಳಿವೆ. ಅವುಗಳಲ್ಲಿ ಯೂ ಫ್ಲಾರಿಡಾನ ಮುಖ್ಯ, ಇದು ಪ್ಲೊರಿಡದಲ್ಲಿ 
ರಾತ್ರ ಇದೆ. ಈ ಜಿರಲೆ ದಪ್ಪ. 31-40 ಮಿಮಿ ಉದ್ದ. ಕಮ್ಮ ಬೂದು. ಪ ಸೆರೆ 
ಬಿಟ್ಟಾಗ ಕೆಂಪುಬೂದು. ಗಂಡು ಹೆಣ್ಣುಗಳೆರಡರಲ್ಲೂ ಟೆಗ್‌ಮೈನ ಬಹಳ ಮೋಟು. 
ಮೀಸೊನೋಟಮ್‌ ಹಿಂದಕ್ಕೆ ಮಾತ್ರ ವಿಸ್ತರಿಸಿವೆ. ಕಕ್ಕ ಗಳಿಲ್ಲ. ಆದ್ದರಿಂದ ' 


ಡ್ಡ 


ತ್ರೆ 


ಬ ವ 
ನಿಂಫ್‌ಗಳು, ಜಿರಲೆಗಳು ಗಾತ್ರ ತ್ರ ಬಿಟ್ಟು ಆಕಾರದಲ್ಲಿ ಒಂದೇ, ಮೊಟ್ಟಿಚೀಲ 14-16 


ಮಿಮಿ ಉದ್ದ . ಬಹಳ ಕಪ್ಪು. ಮೊಟ್ಟೆ ಕಚ್ಚು ಳು ಕೊಂಚ. 

ಜೀವನ ಚರಿತ್ರೆ : ಈ ಜಿರಲೆ ಬಹಳ ಕಾಲ ಬದುಕಿರುತ್ತದೆ; ನಿರ್ದಿಷ್ಟವಾಗಿ 
ತಿಳಿದಿಲ್ಲ. ಪ್ರಾಯಕ್ಕೆ ಬಂದ 18 ದಿನಗಳ ನಂತರ ಗಂಡು ಹೆಣ್ಣು ಒಂದುಗೂಡುತ್ತವೆ ವೆ. 
ಅನಿಶೇಟಕ ಜನನಮಾಗಬಹುದು. 55 ದಿನಗಳ ನಂತರ ಮೊದಲ ನೆ ಮೊಟ್ಟೆ ಚೀಲ 
ಕಾಣುತ್ತದೆ. ಅಮೇಲೆ 8 ದಿನಗಳ ಅಂತರದಲ್ಲಿ ಮೊಟ್ಟೆ ಚೀಲಗಳಾಗುತ್ತವೆ ವೆ. 
ಉತ್ಪತ್ತಿಯಾದ ಕೂಡಲೆ ಅವು ಬೀಳುತ್ತವೆ. ಆಗಾಗ ಬಿದ್ದ ಕಡೆ ಅಂಟಿರುತ್ತವೆ. ಕಾವು 
5 "ದಿನಗಳು ಮೊಟ್ಟಿಗಳು 21.23, ನಿಂಫ್‌ಗಳು 100 ದಿನಗಳಲ್ಲಿ 6-8 ಸಲ 


ಓ 


ಪೊರೆಬಿಟ್ಟು ಬೆಳೆಯು ವೆ. ತೊಂದರೆಪಡಿಸಿದಾಗ ಈ ಜಿರಲೆ ಬಹಳ ಕೆಟ್ಟ ಸ್ಪವಣ 


ಶಿ 
ವನ್ನು ವಿಸರ್ಜಿಸುತ್ತದೆ. ಬಂಧನದಲ್ಲಿದ್ದರೆ ಅದರ ಈ ಶ್ರವಣದಿಂದಲೇ ಅದು 
ಸತ್ತುಹೋಗಬಹುದು. 


104 ಮನೆ ಕೀಟಗಳು, ಇತರ ಪೀಡೆಗಳು ಮುತ್ತು ಅವುಗಳ ಹತೋಟಿ 


ಇದೂ ಸಹ ಮನೆ ಹೊರಗಿನ ಕೀಟ. ಫ್ಲೊರಿಡದಲ್ಲಿ ಮರಗಳ ತೊಗಟೆ ಕೆಳಗೆ 
ಕಸದ ಕೆಳಗೆ ಬಿದ್ದ ಮರಗಳ ಕೆಳೆಗೆ. ಇತ್ಯಾದಿ ಜಾಗಗಳಲ್ಲಿರುತ್ತವೆ. ಇದನ್ನು ಮರಗಳ 
ಜಿರಲೆಯೆನ್ನುತ್ತಾರೆ. ಆಗಾಗ ಮನೆಗಳಿಗೆ ಸೇರುತ್ತದೆ. ಹಾರಲಾರದು, ಅದ್ದರಿಂದ 
ವಾಸಸ್ಥಳಗಳಿಗೆ ಹರಿದು ಅಥವಾ ಯಾವುದೇ ರೀತಿಯ ಸಾಗಣೆಯಿಂದ ಸೇರುತ್ತದೆ. 


18) ಮೈದಾನದ ಜಿರಲೆ ಇತ್ಯಾದಿ ಬ್ಲಟಿಲ್ಲ ಬಗೆಗಳು 
ಬ್ರ ಜರ್ಮಾನಿಕವಲ್ಲದ ಈ ಪಂಗಡದ ಇತರ ಬಗೆಗಳು, ಪ್ರಪಂಚದ ಹಲವು 
ಭಾಗಗಳಲ್ಲಿ ಆಗಾಗ ಮನೆ ಜಿರಲೆಗಳಾಗುತ್ತವೆ. ಅವು ಮನೆ ಹೊರಗಿನ ಕೀಟಗಳು; 
ಮನೆಯೊಳಕ್ಕೆ ಅಕಸ್ಮಾತ್‌ ಸೇರುತ್ತವೆ. ಮೈದಾನದ ಜಿರಲೆಯೊಂದು ಬ್ರ ನೇಗ 
ಪ್ರಾಮುಖ್ಯತೆಯನ್ನು ಪಡೆದಿದೆ. ಇದರ ಮೂಲ ಗೊತ್ತಾಗಿಲ್ಲ. ಬಹುಶಃ ಏಷ್ಯ 
-ಖಂಡವಿರಬಹುದು. ಅರಿಜೋನ. ಕ್ಯಾಲಿಫೋರ್ನಿಯ, ಟೆಕ್ಸಾಸ್‌ಗಳಿಗೆ ಸೇರಿದೆ. 


ಬ್ಲ. ವೇಗಕ್ಕೊ ಮತ್ತು ಬ್ಲ. ಜರ್ಮಾನಿಕಕ್ಕೂ ಆಕಾರದ ಹೋಲಿಕೆ ಗಮನಾರ್ಹ. 
ಚಿನ್ನಾಗಿ ಪರೀಕ್ಷಿಸಿದಾಗ ವ್ಯತ್ಯಾಸ ಕಾಣುತ್ತದೆ. ಬ್ಲ. ವೇಗ್ಕ ಬ್ಲ ಜರ್ಮಾನಿಕಕ್ಕಿಂತ 
ಸ್ವಲ್ಪ ಸಣ್ಣ, ಹೆಚ್ಚು ಆಲಿವ್‌ ಬಣ್ಣ, ಅದರ ಮುಖದ ಮೇಲೆ ಕಣ್ಣುಗಳ ಮಧ್ಯೆ, 
ು ಕಡೆಗೆ, ಕಪ್ಪುಬೂದು ಅಥವಾ ಕಪ್ಪು ಭಾಗವಿದೆ. ಇದು ಒಳ್ಳೆಯ ವ್ಯತ್ಯಾಸ, 
ತಲೆ ಅಷ್ಟು ಉದ್ದವಲ್ಲ, ಮುನ್ನೆದೆ ಮೇಲಿನ ಸಮಾನಾಂತರ ಪಟ್ಟೆಗಳು ಚೆನ್ನಾಗಿ 
ಕಾಣುತ್ತವೆ. ಗಂಡಿನಲ್ಲಿರುವ ಜನನಾಂಗದ ಕೆಳಗಿನ ಫಲಕವೂ ಇದನ್ನು ಗುರುತಿಸಲು 
ಅನುಕೂಲ. ಸಣ್ಣ ನಿಂಫ್‌ಗಳನ್ನು ಸುಲಭವಾಗಿ ಬೇರ್ಪಡಿಸಬಹುದು. ಬ್ಲ, ನೇಗೆ 
ನಿಂಫ್‌ಗಳು ಹಳದಿ ಕೆನೆಬಣ್ಣ. ಸರ್ಷಿ ಕಪ್ಪು: ಅವು ಬೆಳೆದಂತೆ ಹೆಚ್ಚು ಕಪ್ಪು; ಆದರೂ 
ಬ್ಲ, ಜರಾನಿಕಗಳಿಗಿಂತ ಹೆಚ್ಚು ಹಳದಿ ಕಿತ್ತಳೆ ಬಣ್ಣ. ಮೊಟ್ಟೆ ಚೀಲಗಳು ಸಣ್ಣ; 
3-6 ಮಿಮಿ ಉದ್ದ; ನಸುಬಣ್ಣ. ಮೊಟ್ಟೆ ಕಚ್ಚುಗಳಿವೆ. 


ಜೀವನ ಚರಿತ್ರೆ ಃ ಈ ಜಿರಪಿ 102.157) ದಿನಗಳು ಬದುಕಿರುತ್ತವೆ. 
ಪ್ರಾಯಕ್ಕೆ ಬಂದ 3-5 ದಿನಗಳಲ್ಲಿ ಹೆಣ್ಣು ಗಂಡಿನೊಡಗೂಡುತ್ತದೆ, 2-3 ದಿನಗಳ 
ನಂತರ ಮೊಟ್ಟೆ ಚೀಲ ಕಾಣುತ್ತದೆ. ಅದು ಹೆಣ್ಣಿನ ಹೊಟ್ಟಿತುದಿಯಲ್ಲಿ ಹೊರಕ್ಕೆ 
ಅಂಟಿರುತ್ತದೆ. 20 ದಿನಗಳಲ್ಲಿ ಬೊಟ್ಟೆಗಳೊಡೆಯುತ್ತವೆ. ಒಂದು ಹೆಣ್ಣು 1-8 
ಮೊಟ್ಟೆ ಚೀಲಗಳನ್ನು ಉತ್ಪತ್ತಿ ಮಾಡುತ್ತದೆ. ಸರಾಸರಿ 5 ಅವುಗಳ ನಡುವೆ ಅಂತರ 
24 ದಿನಗಳು. ಮೊದಲಿನ ಮೂರು ಮೊಟ್ಟೆ ಚೀಲಗಳಲ್ಲಿ ಸರಾಸರಿ ಒಂದೊಂದರಲ್ಲೂ 
28 ಮೊಟ್ಟೆಗಳಿದ್ದು, ಉಳಿದವುಗಳಲ್ಲಿ ಕಡಮೆ. ನಿಂಫ್‌ ಗಳು 45-59 ದಿನಗಳಲ್ಲಿ 5-7 
ಸಲ ಪೊರೆಬಿಟ್ಟು ಬೆಳೆಯುತ್ತವೆ. ಹೆಣ್ಣು ಗಳು ಕೊದಲು ಪ್ರಾಯಕ್ಕೆ ಬರುತ್ತವೆ. 
ಇದು ಸ್ವಲ್ಪ ಅಸಾಧಾರಣ. ಸಣ್ಣ ನಿಂಫ್‌ಗಳು ಆಗಾಗ ತಾಯಿ ಜಿರಲೆಯ ಮೇಲೆ 


ಮನೆ ಕೀಟಗಳು 8 105 


ಹರಿದಾಡಿ ಅದರ ಜಿಡ್ಡನ್ನು ತಿನ್ನುವಂತೆ ಕಾಣುತ್ತವೆ, ಜಡ. ಯಾವ ಸ್ಮಳದಲ್ಲಾ 
ದರೂ ಭದ್ರವಾಗಿ ಅಂಟರುತ್ತವೆ. 

ಅರಿಜೋನ, ಕ್ಯಾಲಿರ್ಫೋನಿಯಗಳಲ್ಲಿ ನೀರನ್ನು ಹಾಯಿಸಿದ ಹೊಲಗಳಲ್ಲಿರು | 
ತ್ತವೆ, ಕೊಳೆಯುತ್ತಿರುವ ಸಸ್ಯ ವಸ್ತುಗಳಲ್ಲಿದ್ದು, ಅವನ್ನು ತಿನ್ನುತ್ತವೆ. ಕಲ್ಲು | 
ಇತ್ಯಾದಿಗಳ ಕಡೆಗೂ ಇರುತ್ತವೆ; ಮರಳು ಭೂಮಿಯಲ್ಲೂ ಇರುತ್ತವೆ. ಬೇಸಿಗೆ 
ಕಾಲದಲ್ಲಿ ಮನೆಗಳನ್ನು ಸೇರುತ್ತವೆ. ಬ್ಲ. ಜರ್ಮಾನಿಕದಷ್ಟು ಗೋಪ್ಯ ಪ್ರವೃತ್ತಿ" 
Ne ಹೆಗಲು ಮತ್ತು ರಾತ್ರಿ ದೀಪಗಳಿದ್ದಾಗ ಮನೆಗಳಲ್ಲಿ ಓಡಾಡುತ್ತವೆ. ರಾತ್ರಿ \ 

ಪಕ್ಕೆ ಆಕರ್ಷಿಸಲ್ಪಡುತ್ತವೆ. ಮನೆಯವುಗಳ ದೇ ಒಂದು ಬಗೆ ಉಂಟಾಗಬಹುದು. 1 


ತ್ತ ಕೊಳೆಯುತ್ತಿರುವ ಕಸಕಡ್ಡಿಗಳಿದ್ದಾಗ ಮನೆಗೆ ಸೇರುವ 


19) ಪೆನ್ಸಿಲ್ವೇನಿಯ ಮರ ಜಿರಲೆ ಪಾರ್ಕೊಬ್ಬಾಟ್ಟಿ ಪೆನ್ಸಿಲ್ಲಾನಿಕ 

ಇದರ ಸಾಧಾರಣ ಹೆಸರಿನಿಂದ ತಿಳಿಯುವಂತೆ, ಇದು ಮರಗಳ ಜಿರಲೆ. ಇದರ 
ವ್ಯಾಖ್ತ ಅಮೇರಿಕ, ಕೆನಡ. 

ಇದು ಗಾತ್ರದಲ್ಲಿ ಸಣ್ಣ ಅಥವಾ ಮಧ್ಯಸ್ಥ , ಗಂಡುಗಳು ಹೆ! ಹೆಣ್ಣುಗಳಿಗಿಂತ ಸ್ವಲ್ಪ 
ದಪ್ಪ (22-30 ಮಿಮಿ ಗಂಡು; 13-20 ಮಿಮಿ ಹೆಣ್ಣು.) ಚೆಸ್ಟ್‌ ನಟ್‌ ಬೂದುಬಣ್ಣ; 
ಎದೆ ಟೆಗ್‌ಮೈನಗಳ ಅಂಚು ಬಿಳುಪು. ಬಣ್ಣದಲ್ಲಿ ಬಹಳ ವ್ಯತ್ಯಾಸ. ಗಂಡುಗಳು 
ಸ್ವಲ್ಪ ತೆಳು: ಟೆಗ್‌ಮೈನ ಮತ್ತು ಕೆಳರೆಕ್ಕೆಗಳು ಗಂಡುಗಳಲ್ಲಿ ಪೂರ್ತಿ ಬೆಳೆದಿರುತ್ತವೆ. 
ಹೆಣ್ಣುಗಳಲ್ಲಿ ಉದ್ದದಲ್ಲಿ ಬಹಳ ವ್ಯತ್ಯಾಸ. ರೆಕ್ಕೆ ಅಂಕುರಗಳಿಗಿಂತ ಸ್ವಲ್ಪ ಹೆಚ್ಚು 
ನಿಂಫ್‌ಗಳು ಕಪ್ಪು. ಮೊಟ್ಟೆ ಚೀಲಗಳು 10-12 ಮಿಮಿ ಉದ್ದ. ಹಳದಿ ಬೂದು. 
ಮೊಟ್ಟೆ ಕಚ್ಚುಗಳಿವೆ. 

ಜೀವನ ಚರಿತ್ರೆ: ಈ ಜಿರಲೆ ಆಲ್ಬಜೀವಿ. ಮೇ, ಜೂನ್‌ನಲ್ಲಿ ಪ್ರಾಯಕ್ಕೆ 


ಬಂದು ವಂಶೋತ್ಪತ್ತಿ ಮಾಡಿ, ಅದೇ ಮಾಗಿಕಾಲದಲ್ಲಿ ಸತ್ತುಹೋಗುತ್ತವೆ. “ಒಂದು 
ಹೆಣ್ಣು ತನ್ನ ಅಲ್ಪ ಜೀವಮಾನದಲ್ಲಿ 30 ಮೊಟ್ಟೆ ಚೀಲಗಳವರೆಗೂ ಉತ್ಪತ್ತಿ ಮಾಡು 
ತ್ತದೆ. ಅಂತರ 5-9 ದಿನಗಳು. ಹೆಣ್ಣು ಮೊಟ್ಟೆ ಚೀಲವನ್ನು 1-3 ದಿನಗಳ ವರೆಗೂ 
ಹೊತ್ತು ಓಡಾಡಿ, ಆಮೇಲೆ ಸರಿಯಾದ ಜಗದಲ್ಲಿದುತ್ತ. ದೆ. ಕಾವು 32-36 
ದಿನಗಳು. ಮೊಟ್ಟೆಗಳು 32. ನಿಂಘಫ್‌ಗಳು 5-7 ಸಲ ಪೊರೆಬಿಡುತ್ತವೆ. ಗಂಡುಗಳು 
ಚೆನ್ನಾಗಿ ಹಾರಬಲ್ಲವು. ಕೆಟ್ಟ ವಾಸನೆ ವಿಸರ್ಜನೆ ಇಲ್ಲ. 

ಕೊಳೆಯುತ್ತಿರುವ ದಿಮ್ಮಿ. ತೊಗಟೆ ಕೆಳಗೆ ಮತ್ತು ಮರಗಳ ರಾಶಿಗಳಲ್ಲಿರು 
ತ್ತವೆ. ಗಂಡುಗಳು ದೀಪಕ್ಕೆ ಬರುತ್ತ ವೆ. ಆಗ ಅವು ಕಾಣಿಸುತ್ತವೆ. ಕಾಡಿನ ಪ್ರದೇಶದಲ್ಲಿ 


106 ಮನೆ ಕೀಟಗಳು, ಇತರ ಸೀಡೆಗಳು ಮತ್ತು ಅವುಗಳ ಹತೋಟಿ 


ಮನೆಗಳಿದ್ದಾಗ ಸುತ್ತಮುತ್ತ ಹಲವು ಗಂಡುಗಳು ಮತ್ತು ಆಗಾಗ ಹೆಣ್ಣುಗಳು ಸೇರು 


ತ್ತವೆ, ಸೌದೆ ಜತೆಯಲ್ಲಿ ಹೆಣ್ಣುಗಳು ಮನೆಗಳಿಗೆ ಸೇರುತ್ತವೆ. ಹೀಗೆ ಮನೆಗಳಿಗೆ 


ಅಕಸ್ಮಾತ್‌ ಸೇರುತ್ತವೆ. 


20) ಎಕ್ಟೋಬಿಯಸ್‌ ಬಗೆಗಳು 


ಇವೆಲ್ಲ ಮನೆ ಹೊರಗಿನ ಬಗೆಗಳು. ಆಗಾಗ ಮನೆಯೊಳಕ್ಕೆ ಸೇರುತ್ತವೆ. 
ಮೂರು ಮುಖ್ಯ ಬಗೆಗಳು : ಎ. ಲಪ್ಪೊನಿಕರ್‌ ಮಸುಕು ಜಿರಖೆ ಎ. ಖಾಲ್ಗಿಡಸ್‌ ಕಂದು 
ಬಣ್ಣದ ಜಿರಲೆ ಅಥವಾ ಗುರುತುಗಳುಳ್ಳೆ ಮೆಡಿಟರೇನಿಯನ್‌ ಜಿರಲೆ ಮತ್ತು 
ಎ. ಹಾಸ್ಜೆರಿ ಸಣ್ಣ ಜಿರಲೆ. ಇವೆಲ್ಲ ಇಂಗ್ಲಂಡ್‌ ಹಾಗೂ ಯೂರೋಪ್‌ ದೇಶ 
ಗಳೆಲ್ಲಿವೆ. ಎ. ಪಾಲ್ಗಿಡಸ್‌ ಇಂಗ್ಲಂಡ್‌, ಜರ್ಮನಿ, ನೆದರ್‌ಲಂಡ್‌. ಬೆಲ್ಜಿಯಂ, 
ಫ್ರಾನ್ಸ್‌, ಸಿತ್ಸರ್ಲಂಡ್‌, ಇಟಿ, ಪೋರ್ಚುಗಾಲ್‌, ಸ್ಪೆಯಿನ್‌, ಆಲ್ಜಿರಿಯ ಮತ್ತು 
ಟ್ಯುನಿಸಿಯಗಳಕ್ಲಿದೆ. ಯೂರೋಪಿನಿಂದ ಮುಸಾಚುಸೆಟ್ಸ್‌ಗೆ ಸೇರಿ, ನೆಲಸಿದೆ. 
ಈಚೆಗೆ ಮಿಜ್‌ಗನ್‌ನಿಂದಲೂ ವರದಿಯಾಗಿದೆ. 


ಇವೆಲ್ಲ ಜರ್ಮನ್‌ ಜೆರಲೆಗಿಂತ ಸಣ್ಣ. ಎ. ಏಾಸ್ಚೆರಿ 5..7,8 ಮಿಮಿ ಉದ್ದ. 
ಎ ಪಾಳ್ಗಿಡಸ್‌ ಹೆಚ್ಚಾಗಿ ಹರಡುತ್ತಿದೆ. ಅದರ ವಿಷಯ ಹೀಗಿದೆ: ಗಂಡು ಹೆಣ್ಣು 
ಗಳೆರಡರಲ್ಲೂ ಬೆಗ್‌ಮೈನ ಮತ್ತು ಕೆಳರೆಕ್ಕೆಗಳು ಪೂರ್ತಿ ಸೆಳೆದಿದೆ. ಇದು 8.0 
3 ಮಿಮಿ ಉದ್ದ. ಸ್ವಲ್ಪ ಹಳದಿ ಬಣ್ಣ. ಟೆಗ್‌ಮೈನ ಅಗಲವಾಗಿದ್ದು ಜಿರಲೆ 
ಕಟ್ಟುಮಸ್ತಾಗಿ ಕಾಣುತ್ತದೆ. ಈ ಬಗೆಗಳಲ್ಲಿ, ಕೆಳರೆಕ್ಕೆಗಳ ತುದಿಯಲ್ಲಿ ಒಂದು 
ತ್ರಿಕೋನಾಕಾರದ ನರದಿಂಡುಗಳಿಲ್ಲದ ಜಾಗವಿದೆ. ಟೆಗ್‌ಮೈನ ಮತ್ತು ಕೆಳರೆಕ್ಕೆ ಗಳು, 


ಎ, ಲಪ್ಪೊನಿಕರ್ಸ ಜಿರಲೆಯಲ್ಲಿ ಮೋಟಾಗಿದ್ದು, ಎ ಸಾನ್ಜಿಂಯಲ್ಲಿ ಬಹಳ ಮೋಟಾ 
ಗಿರುತ್ತದೆ, ಈ ಬಗೆಗಳಲ್ಲಿ ಮೊಟ್ಟೆ ಚೀಲಗಳು 3-4 ಮಿಮಿ ಉದ್ದ; ಕಷ್ಟುಬೂದು. 


ಜೀವನ ಚರಿಕ್ರೆ : ಈ ಜಿರಲಿಗಳು ಅಬ್ಬ ಜೀವಿಗಳು, ಬೇಸಿಗೆಯಲ್ಲಿ ಪ್ರಾಯಕ್ಕೆ 
ಬಂದು ಸಂತಾನೋತ್ಪತ್ತಿ ಮಾಡಿ. ಅದೇ ಬೇಸಿಗೆಯಲ್ಲಿ ಸತ್ತುಹೋಗುತ್ತವೆ. ಹೆಣ್ಣು 


ಬು ಣಿ 
ಮೊಟ್ಟೆ ಚೀಲಗಳನ್ನು ಕೆಲವು ದಿನಗಳು ಹೊತ್ತುಕೊಂಡು ತಿರುಗಿ, ಆಮೇಲೆ 
ಉದುರಿಸುತ್ತವೆ. ಚಳಿಗಾಲ ಕಳೆದು ವಸಂತ ಕಾಲದಲ್ಲಿ ಮೊಟ್ಟೆಗಳೊಡೆಯುತ್ತವೆ. 


5-0 ಮರಿಗಳ ಹಂತಗಳಿವೆ. ರೆಕ್ಕೆಗಳಿರುವ ಬಗೆಗಳು ಹಾರಬಲ್ಲವು. 

ಇವು ಮನೆ ಹೊರಗೆ, ತೊಗಟೆ ಕಲ್ಲುಹೂವುಗಳ ಕೆಳಗೂ ಅಥವಾ ಅರಣ್ಯದಲ್ಲಿ 
ಗಿಡ, ಕಸಕಡ್ಡಿಗಳ ಮಧ್ಯೆ ಇರುತ್ತವೆ. ಎ. ಪಾಸ್ಚಿರಿಗೆ ತೀರ ಪ್ರದೇಶಗಳ ಒಲವಿದೆ. 
ರಾತ್ರಿ ಚಟುವಟಿಕೆ. ಆಗಾಗ ದೀಪಕ್ಕೆ ಬಂದು ಮನೆಗಳಿಗೆ ಸೇರುತ್ತವೆ. ಮನೆ 
ಪೀಡೆಗಳು ಅನ್ನುವುದಕ್ಕಿಂತ ಅವನ್ನು ಅಸಹ್ಯಕರವೆನ್ನ ಬಹುದು. 


ಮನೆ ಕೀಟಗಳು 107 


21) ಪಾಂಕ್ಲೋರ ಬಗೆಗಳು 


ಇವು ಈಚಿನ ಉಷ್ಣ ಪ್ರದೇಶಗಳು, ದಕ್ಷಿಣ ಅಮೇರಿಕ ಮತ್ತು ಆಫ್ರಿಕಗಳಲ್ಲಿವೆ. 


೩ಯ ಮುಖ್ಯವಾದ ಮನೆ ಜಿರಲೆ. ಇದು ಅಮೇರಿಕದ ಉಷ್ಣಪ್ರದೇಶಗಳಲ್ಲಿದೆ. 
ಕ್ಕೂ ಬಾ ಪೂರ್ಟೊರೀಕೆೊ ಮತ್ತು ಟ್ರೆನಿಡಾಡ್‌ಗಳಿಂದಲೂ ವರದಿಯಾಗಿದೆ. 


೨ರ 


ಮರಿ ದಕ್ಷಿಣ ಅಮೇರಿಕದ ಉತ್ತರ ಭಾಗಗಳಲ್ಲಿ ಹೆಚ್ಚಾ ಗಿದೆ. ಟೆಕ್ಸಾಸ್‌ 


pS 2 


ು ಸಣ್ಣ ಜಿರಲೆ; 15-20 ಮಿಮಿ ಉದ್ದ, ಚಪ್ಪಟೆ: ಸೂಕ್ಷ್ಮ ಶರೀರ. 
ತೆಳು ಹಸುರು ಅಥವಾ ಹಳದಿ ಬಣ್ಣ. ಜರ್ಮ ಆಪ ಎರಿದರ್ಶಕ ಗಂಡು. ಹೆಣ್ಣು 
ಗಳೆರಡರಲ್ಲೂ ಪಿಗಮ್ಯನ ವ ಮತ್ತು ಕೆಳರೆಕ್ಕೆಗಳು ಪೂರ್ತಿ ಬೆಳೆದು, ಹೊಟ್ಟೆ ತುದಿ 
ಯಿಂದಾಚೆಗೆ ವಿಸ್ತರಿಸಿ ಸರ್ಕಿ ಮೋಟು ಮತ್ತು ಅಗಲ. ನಿಂಘ್‌ಗಳು ಬೂದು, 
ಪಿಕ್ನೊಸೆಲಸ್‌ ನಿಂಘ್‌ ಗಳನ್ನು ಹೋಲುತ್ತವೆ. ಮೊಟ್ಟೆ ಚೀಲಗಳು ಹೆಣ್ಣಿನೊಳಗೆ. 
ಅವುಗಳ ಉದ್ದ 3 4 ಮಿಮಿ; ಅರ್ಧಚಂದ್ರಾಕೃತಿ. ಮೊಟ್ಟೆ ಕಚ್ಚುಗಳಿವೆ; ನಸುಬಣ್ಣ. 

ಜೀವನ ಚರಿತ್ರೆ: ಈ ವಿಷಯ ತಿಳಿದಿಲ್ಲ. ಅಮೇರಿಕಕ್ಕೆ ಸೇರಿದ ಕೆಲವು 
ಹೆಣ್ಣು ಜಿರಲೆಗಳ ಮತ್ತು ಅವುಗಳ ಸಂತಾನದ ವಿಷಯ ಮಾತ್ರ '೪ದಿದೆ. ಒಂದು 
ಹೆಣ್ಣು ಜಿರಲೆ 144 ಧಿನಗಳು ಬದುಕಿತ್ತು. ಗಂಡು ಗು 144 ದಿನಗಳಲ್ಲೂ, 
ಹೆಣ್ಣು ನಿಂಫ್‌ಗಳು 181 ದಿನಗಳಲ್ಲೂ ಪ್ರಾಯಕ್ಕೆ ಬಂದವು ಒಂದು ವಂಶಕ್ಕೆ 
ಸರಾಸರಿ 46 ನಿಂಫ್‌ಗಳಿದ್ದವು. ಭ್ರೂಣದ ಬೆಳವಣಿಗೆಗೆ 18 ದಿನಗಳು ಬೇಕಾದವು. 
ಒಂದು ಮತ್ತು ಎರಡನೆ ವಂಶಗಳ ಮಧ್ಯೆ ಅಂತರ 83 ದಿನಗಳು. 

ಇದು ಆಕರ್ಷಕ ಜಿರಲೆ. ಮನೆ ಹೊರಗಿನ ಕೀಟ. ಕೊಳೆಯುತ್ತಿರುವ ಗರಿ 
ಮರಗಳ ಮೇಲೂ ಇರುತ್ತದೆ. ಆಗಾಗ ಮನೆಯೊಳಕ್ಕೆ ಸೇರುತ್ತದೆ. ಬಾಳೆಹಣ್ಣನ್ನು 
ತಿನ್ನುತ್ತದೆ. ಪ್ರಪಂಚದ ಇತರ ಭಾಗಗಳಿಗೆ ಅಕಸ್ಮಾತ ತ ಸೇರಿದೆ. 

22) ನಲ್ಲ ಳೌಲೋನಿಯಾನ 

ಇದರ ವ್ಯಾಪ್ತಿ ಸ ಬಹಳ ಕಡಮೆ. ಆಸ್ಟ್ರೇಲಿಯ ಮತ್ತು ನ್ಯೂಜಿಲಂಡ್‌ಗಳ 
€ದ್ದು ಪ್ರಪಂಚದ ಆ ಭಾಗಕ್ಕೆ ಸೇರಿದೆ. 

ಗಾತ್ರ ಸಣ್ಣ ಹಾಗು ಮಧ್ಯಸ್ಥ. ಗಂಡು ಜಿರಲೆ 15.18 ಮಿಮಿ ಮತ್ತು 
ಹೆಣ್ಣು 20.2% ಮಿಮಿ ಉದ್ದ. ಅಮೇರಿಕೆದ ಜಿರಲೆಗಳಂತೆ, ಇವುಗಳ ಬಣ್ಣ ಒಂದೇ 
ಸಮ ಚಾಕೊಲೆಟ್‌ ಬೂದು. ಗಂಡು ಹೆಣ್ಣುಗಳೆರಡರಲ್ಲೂ ಟೆಗ್‌ಮೈನ ಮತ್ತು ರೆಕ್ಕೆ 
ಗಳು ಮೋಟು; ಗಂಡಿನ ಹೊಟ್ಟೆಯನ್ನು ಅರ್ಧ ಮತ್ತು ಹೆಣ್ಣಿನ ಹೊಟ್ಟೆಯ 2-3 
ಸಂಧಿಗಳನ್ನು ಮಾತ್ರ ಮುಚ್ಚುತ್ತವೆ. ಮೊಟ್ಟೆ ಚೀಲಗಳು ಬಹಳ ಸಣ್ಣ; 6-8 ಮಿಮಿ 
ಉದ್ದ; ಮೋಟಾಗಿ ದಪ್ಪವಾಗಿದ್ದಂತೆ ಕಾಣುತ್ತವೆ. ಉತ್ಪತ್ತಿಯಾದಾಗ ಬಿಳುಪ್ರ 


ex 


1೧8 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 


ಆಮೇಲೆ ಕಪ್ಪು; ಕಡೆಯಲ್ಲಿ ಬಹಳ ಕಪ್ಪುಬೂದು. ಮೊಟ್ಟೆ ಕಚ್ಚುಗಳಿವೆ. ಹೆಣ 
ಅನಿರ್ದಿಷ್ಟ ಕಾಲ ಮೊಟ್ಟೆ ಚೀಲ ಹೊತ್ತುಕೊಂಡಿರುತ್ರವೆ. 

ಜೀವನ ಚರಿತ್ರೆ: ಈ ವಿಷಯ ನಿರ್ದಿಷ್ಟವಾಗಿ ತಿಳಿದಿಲ್ಲ. ಜೀವನ 
ಚರಿತ್ರೆಯ ಕಾಲ ಸುಮಾರಾಗಿ ಹೆಚ್ಚಾಗಿರಬಹುದು. 6 8 ನಿಂಫ್‌ಗಳ ಹಂತಗಳು. 
ಮೊಟ್ಟೆಗಳು 20, ಜಿರಲೆ ಜಡ. ಮನೆ ಹೊರಗಿನ ಕೀಟ. ಆಗಾಗ ಮನೆಯೊಳಕ್ಕೆ 
ಬರುತ್ತದೆ. ಮನೆ ಕೀಟವಾಗುವ ಒಲವಿದೆ. ನ್ಯೂಜಿಲಂಡಿನಲ್ಲಿ ಮರದ ದಿಮ್ಮಿಗಳ 
ಕೋಠಿಯಲ್ಲಿದೆ. ಇದೂ ಒಂದು ರೀತಿ ಮನುಷ್ಯರ ಸಂಬಂಧ ಹೊಂದಿರುವ ಜಿರಲೆ, 

23) ಲುಸ್ಟೇರಿಯ ವೈಲಿಸ್‌ 

ದೂರ ಪ್ರಾಚ್ಯದಲ್ಲಿ ಇವು ಮರದಲ್ಲಿ ವಾಸಿಸುವ ಜಿರಲೆಗಳು. ಇತ್ತೀಚಿನವರೆಗೂ 
ಅವನ್ನು ಓನಿಕೊಸ್ಬೈಲಸ್‌ ಪಂಗಡಕ್ಕೆ ಸೇರಿಸಿದ್ದರು. ಲು. ವೈಲಿಸ್‌ ವಿಷಯ ಮಾತ್ರ 
ತಿಳಿಸಬಹುದು, ಅದನ್ನು ಐವೊಜಿಮ, ಚೀನ, ಥಾಯ್ಲೆಂಡ್‌, ಮಲಯ, ಜಾವಾ, 
ಸುಂಬ, ಟೈಮೊರ್‌ ಮತ್ತು ಇನ್ನೂ ಕೆಲವು ಹತ್ತಿರದ ದ್ವೀಪಗಳಿಂದ ವರದಿ ಮಾಡಿ 

ದ್ದಾರೆ. ಬಹುಶಃ ಆಸ್ಟ್ರೇಲಿಯದ ಉತ್ತರಕ್ಕೆ ಹರಡಿರಬಹುದು. 


ಸು 
ಟ್‌ 


ಶಿ] 
ಣಿ 


ಜೀವನ ಚರಿತ್ರೆ : ಈ ವಿಷಯ ಚೆನ್ನಾಗಿ ತಿಳಿದಿಲ್ಲ. ಇದು ಸಣ್ಣ ಜಿರಲೆ. 
10-12 ಮಿಮಿ ಉದ್ದ. ಶರೀರ ಚಪ್ಪಟೆ. ಅರ್ಧ ಪಾರದರ್ಶಕ. ಬಹುಶಃ ಬೂದು. 
ಮೊಟ್ಟೆ ಚೀಲಗಳನ್ನು ಮರದ ಎಲೆಗಳಿಗೆ ಅಂಟೆಸಬಹುದು- ಅವೂ ಸಹ ಚಪ್ಪಟೆ. 
ಐವೊಜಿಮದಲ್ಲಿ ಮನೆ ಜಿರಲೆಯಾದ್ದರಿಂದ ಇದರ ವಿಷಯ ಆಸಕ್ತಿಯುತವಾಗಿದೆ. 
ಇದಕ್ಕೆ ಮನೆ ಕೀಟವಾಗುವ ಒಲವು ಉಂಟು. ಜರ್ಮನ್‌ ಜಿರಲೆಯಂತೆ ಇದನ್ನು 
ಪರಿಶೋಧನಾಲಯದಲ್ಲಿ ಸಾಕಬಹುದು. 

ವಿವಿಧ ಬಗೆಗಳು : ಇದುವರೆಗೂ ಮನೆ ಹೊರಗಿನ ಕೀಟಗಳಾದರೂ ಅಗಾಗ 
ಮನೆ ಜಿರಲೆಗಳಾಗುವ ಕೆಲವು ಜಿರಲೆಗಳ ವಿಷಯಗಳನ್ನು ಸ್ವಲ್ಪಮಟ್ಟಿಗೆ ತಿಳಿಸಿದೆ. 
ಇಷ್ಟೇ ಅಬ್ಬದೆ, ಇನ್ನೂ ಕೆಲವು ಜಿರಲೆಗಳ ಹೆಸರುಗಳನ್ನು ತಿಳಿಸಬಹುದು. 

ಆಸ್ಟ್ರೇಲಿಯದಲ್ಲಿ ಮಿಥಾನ ಪಂಗಡದ ಹಲವು ಬಗೆಗಳಿವೆ. ಮರಗಳ ತೊಗಟೆ 
ಕೆಳಗೆ ಅಥವಾ ದಿಮ್ಮಿಗಳ ಕೆಳಗಿರುತ್ತವೆ. ಆಗಾಗ ಮಿ. ಮಾರ್ಜಿನಾಲಿರ್ಸ್‌ ಮನೆಯನ್ನು 
ಸೇರುತ್ತದೆ. ದಕ್ಷಿಣ ಆಫ್ರಿಕದ ಬಗೆ. ಡೀರೊಸೆಲ್ಟಿ ಸ್‌ ಎರಿತ್ರೊಕೆಪ್ಯಾಲ ವೂ ಮರ ಜಿರಲೆ. 
ಆಗಾಗ ದೀಪಕ್ಕೆ ಬಂದು ಮನೆಯನ್ನು ಸೇರುತ್ತದೆ. ಈಚಿನ ಉಷ್ಣ ಪ್ರದೇಶಗಳಲ್ಲಿ 
ಫೆಲ್ಮಾಟೊಶಿಲ್ಪ ಪಂಗಡದ 20 ಬಗೆಗಳು ಕಂಡಿವೆ. ಇವೂ ಸಹ ಮನೆ ಹೊರಗಿನ 
ಕೀಟಗಳು. ಆಗಾಗ ಮನುಷ್ಯ ರೊಡನಾಡಿಗಳಾಗುತ್ತವೆ. ಇವುಗಳಿಂದ ನಷ್ಟವಿಲ್ಲದಿದ್ದರೂ 
ಇವು ಅಸಹ್ಯಕರವಾಗಿರುತ್ತವೆ. 


ಮನೆ ಕೀಟಗಳು 109 


ಜಿರಲೆಗಳ ಹಕೋಟಿ 

ನಿನಾರಣೆ : 

ಜಿರಲೆಗಳ ಹತೋಟಿಗೆ, ನಿವಾರಣೆಯೇ ಮುಖ್ಯ. ಇದರ ಎರಡು ಹಂತಗಳು : 
1) ಕಟ್ಟಡಗಳೊಳಕ್ಕೆ ಅವು ಸೇರುವುದನ್ನು ಕಡಮೆ ಮಾಡುವುದು ಮತ್ತು 
2) ನಿರ್ಮಲೀಕರಣ. 

ಜಿರಲೆಗಳು ಹೊರಗಿನಿಂದ ಅಥವಾ ಪಕ್ಕದ ಮನೆಗಳಿಂದ ಬರುತ್ತವೆ. ಚರಂ 
ಗಳಲ್ಲಿ ಮಸಿಸಿ ಬಚ್ಚಲು ಕೊಳಾಯಿಗಳ ಮೂಲಕ ಮನೆಯನ್ನು ಸೇರಿ, ಉಗ್ರಾಣ 
ಅಡಿಗೆಮನೆ, ಸೌದೆ ಬೆರಣಿ ತುಂಬಿರುವ ಕಡೆ ಕತ್ತಲುಮೂಲೆ, ಪೆಟ್ಟಿಗೆ, ಟ್ರಂಕ್‌ 
ಆಲ್ಮೇರಾ, ಮೊದಲಾದ ಕಡೆ ಹಗಲು ಅಡಗಿದ್ದು, ರಾತ್ರಿ ಹರಿದಾಡುತ್ತವೆ. ಅವ 
ಮನೆಯೊಳಕ್ಕೆ ಸೇರದಿರಲು ನೆಲ, ಗೋಡೆ. ಬಾಗಿಲು, ಬಚ್ಚಲು ಮೊದಲಾದ ಕಂ 
ರಂಧ್ರ, ದಾರಿಗಳಿದ್ದರೆ, ಅವೆಲ್ಲವನ್ನೂ ಮುಚ್ಚಬೇಕು. ನೀರಿನ ಕೊಳವೆ, ಚರಂ 
ಗಳಿಗೆ ಗಮನಕೊಡಬೇಕು. 

ಅವು ಕಟ್ಟಡದೊಳಕ್ಕೆ ಸೇರಿರುವ ಇನ್ನೊಂದು ಮಾರ್ಗ, ಆಹಾರದ ವಸ್ತು ಬಟ್ಟೆ 
ಸಾಮಾನುಗಳ ಪೆಟ್ಟಿಗೆ ಮೊದಲಾದ ಧಾರಕಗಳ ಮೂಲಕ ಉದಾ: ಸೋಡಾ ಮುಂತಾ 
ಪಾನೀಯಗಳ ಪೆಟ್ಟಿಗೆ, ಮೊಟ್ಟೆಗಳ ಬುಟ್ಟಿ ಇಲ್ಲವೆ ಹೆಡಿಗೆ, ಈರುಳ್ಳಿ ಹಾಗೂ ಆಲ 
ಗಡ್ಡೆ ತುಂಬಿದೆ ಚೀಲಗಳು, ಕೊಳಕು ಬಟ್ಟೆಗಳ ಪೆಟ್ಟಿಗೆ ಇತ್ಯಾದಿ. ಆದ್ದರಿಂರ 
ಅಂತಹ ಪ್ರತಿ ಪೆಟ್ಟಿಗೆ, ಚೀಲಗಳನ್ನು ಮನೆಯೊಳಗೆ ತರುವ ಮೊದಲೇ ಚಿನ್ನಾ! 
ಪರೀಕ್ಷಿಸಬೇಕು. 
ಬಹುಮುಖ್ಯವಾಗಿ ಮನೆಯೊಳಗೆ ಅವು ಸೇರಿ ಹೆಚ್ಚಲು ಅನುಕೂಲ. ಅಂ 
ಕಾಶವಿಲ್ಲದಂತಿರಬೇಕು. ಇದಕ್ಕಾಗಿ ಅವಕ್ಕೆ ಯಾವ ಆಹಾರವೂ ಸಿಕ್ಕದಂತೆ ಮುಚ್ಚಿದ 
ಬೇಕು. ಎಲ್ಲೂ ಆಹಾರ, ಕಸ ಬಿದ್ದಿರಬಾರದು. ಕಸದ ಬುಟ್ಟಿಯನ್ನೂ ಸತ 
ಮುಚ್ಚಿದ್ದು ಕ್ರಮವಾಗಿ ಗೊತ್ತಾದ ದಿನ ಹೊರಕ್ಕೆ ಹಾಕಬೇಕು. ಕತ್ತಲು ಮೋ 
ಗಳಲ್ಲಿ, ಸಂದುಗೊಂದಿಗಳಲ್ಲಿ ಕಸವಿರಬಾರದು; ತನುವಿರಬಾರದು. ಶುಚಿತ್ವದ ಬಗ್ಗೆ 
ಎಷ್ಟು ಒತ್ತಿ ಹೇಳಿದರೂ ಸಾಲದು, ಈ ಕ್ರಮಗಳಿಂದ ನೇರವಾದ ಹತೋಟಿ ಕ್ರಮದ 
ಅವಶ್ಯಕತೆಯೇ ಕಡಮೆಯಾಗುತ್ತದೆ ಮತ್ತು ಕೀಟನಾಶಕದಿಂದ ಹಕೋಟೆಗೊಳಿಸಲ: 
ಸುಲಭವಾಗುತ್ತದೆ. 

ಜಿರಲೆಗಳು ಕಸದ ಗುಡ್ಡೆ. _ ಚರಂಡಿ, ಗ್ರಾಮಸಾರದ ಸಂಸ್ಕರಣಾಸ್ಥ 
ಗಡಂಗು. ಬಂದರು ಕಟ್ಟೆ, ಹಡಗು, ಮುಂತಾದ ಆಹಾರ ಅಥವಾ ಸಾವಯವ ವಸ: 
ಗಳು ಸಿಕ್ಕುವ ಜಾಗಗಳಲ್ಲೆಲ್ಲ, ವಾಸಿಸಿ, ಸಂತಾನೋತ್ಪತ್ತಿ ಮಾಡಿ ಹೆಚ್ಚುತ್ತವೆ 


ಆಗಾಗ ಅಸಂಖ್ಯಾತವಾಗುತ್ತವೆ. ಯಾವ ತೊಂದರೆಯೂ ಇಬ್ಬದೆ. ಸಾಕಷು ಶಾಖ. 


[48 


12 


ps 


110 ಮನೆ ಕ:ಟಿಗಳು, ಇತರ ಪೀಡೆಗಳು ಹಾಗೂ ಆವುಗಳ ಹತೋಬ 


ತಪ್ಪಿಸುವುದು ಬಹು ಮುಖ್ಯ ಕ್ರಮ. 

ಅವು ಸೇರುವ ಜಾಗಗಳನ್ನು ತಪ್ಪಿಸುವುದು. ಪರಿಸರದ ಶುಚಿತ್ವದಿಂದ ಮಾತ್ರ 
ಸಂಧ್ಯ. ಆದ್ದರಿಂದ ಒಂದು ಪ್ರದೇಶದ, ಊರಿನ, ಪಟ್ಟಣದ ಜನರೆಲ್ಲ ಸೇರಿ ಮಾಡ 
ಬೇಕಾದ ಕ್ರಮ ಮತ್ತು ಪೌರಸಭೆ, ಸರ್ಕಾರದವರ ಏರ್ಪಾಟು ಮುಖ್ಯ. ಮೊದಲು 
ಅಂಥ ಜಾಗಗಳಲ್ಲಿ ಸಮೀಕ್ಷೆಯೊಂದನ್ನು ಮೂಡಿ, ಜಿರಲೆಗಳ ಸಮಸ್ಯೆಯನ್ನು ಮನವಿ 
ಮಾಡಿ, ಕಾರ್ಯಾರಂಭ ಮಾಡಬೇಕು. ಆಹೂ ಪ್ರದೇಶದ ಜನರಿಗೆ, ಈ ಸಮಸ್ಯೆಯ 
ಬಗ್ಗೆ. ಜಿರಲೆಗಳಿಂದ ಆರೋಗ್ಯ, ಪರಿಸರದ ಮಾಲಿನ್ಯತೆ ಬಗ್ಗೆ ತಿಳಿಸಿ ಹೇಳಬೇಕು. 
ಹೀಗೆ ವಿಸ್ತಾರ ಪ್ರದೇಶದಲ್ಲಿ. ದೊಡ್ಡ ಯೋಜನೆಯಿಂದ ಕಾರ್ಯ ಸಾಧಿಸದಿದ್ದರೆ, 
ಒಂದೊಂದು ಮನೆ ಅಥವಾ ಕಟ್ಟಡದಲ್ಲಿ ಜಿರಲೆ ನಿವಾರಣೆಕ್ಟಮ ತಾತ್ಕಾಲಿಕ 
ಮಾತ್ರಬಾಗುತ್ತದೆ. 
ಕೀಟಿನಾಶಕಗಳು 


ಜಿರಬೆಗಳ ಹತೋಟಿಗೆ, ಅದರಲ್ಲೂ ಶೇಷದ ಉಳಿಕೆಗೆ, ಉಪಯೋಗಿಸುವ 
- ಕೀಟನಾಶಕಗಳಲ್ಲಿ ಮುಖ್ಯವಾದವು; ಆಗಾನ್ಯನೊಫಾಸ್‌ಫೇಟ್‌,  ಆರ್ಗಾ್ಯ 
ನೊಕ್ಲೊರಿನ್‌ ಮತ್ತು ಕಾರ್ಬಮೇಟ್‌ಗಳು. ಜರ್ಮನ್‌ ಜಿರಲೆಗಳಲ್ಲಿ ಕೆಲವು 
ಕ್ಲೋಡೇೇನ್‌ ಮತ್ತು ಅದರ ಸಂಬಂಧ ಸಂಯೋಜಕಗಳನ್ನು ನಿರೋಧಿಸಿರುವುದರಿಂದ 
ಈಗ ಡೈಯಾಜಿನಾನ್‌. ಪ್ರೊಪಾಕ್ಸರ ಅಥವಾ ಡರ್ಸಬಾನ್‌ ಅಂಥವುಗಳನ್ನು, ಈ 
ಬಗೆ ಜಿರಲೆಗಳ ಮೇಲೆ, ಶೇಷದ ಉಳಿಕೆಗೆ ಪ್ರಯೋಗಿಸುತ್ತಾರೆ. ಉಳಿದ ಬಗೆ ಜಿರಲೆ 
ಗಳಿಗೆ, ಆಗಾ್ಯನೊಕ್ತೊರಿನ್‌ ಸಂಯೋಜಕಗಳೇ ಅವುಗಳ ಬಳಕೆಯನ್ನು ನಿಷೇಧಿಸ 
ದಿದ್ದರೆ, ಉತ್ತಮ ಕೀಟನಾಶಕಗಳು, ಕ್ಲೊರ್ಡೇನ್‌ ಅಥವಾ ಡೀಲ್ಮಿನ್‌ನಂಥ 
ಆಗಾಣ್ಯನೊಕ್ಲೊರಿನ್‌ ಸಂಯೋಜಕಗಳಿಗಿಂತ, ಆರ್ನಾ್ಯನೊಫೌಸಘರಸ್‌ ಮತ 
ಕಾರ್ಬಮೇಟ್‌ ಸಂಯೋಜಕಗಳು ಅಬ್ಬಕಾಲ ಪರಿಣಾಮಕಾರಿಯಾಗಿರುತ್ತವೆ. 

ಶೇಕಡಾ 5ರ ಕ್ಲೊರ್ಡೇನ್‌ ಶೇಕಡಾ ! ರ ಡೀಲ್ಡಿ ನ್‌ ಶೇಕಡಾ 5ರ ಮ್ಯಾಲ 
ಥೈಯಾನ್‌, ಸೋಡಿಯಂ ಪ್ಲೋರೈಡ್‌, ಬೋರಿಕ್‌ ಆಮ್ಲ ಅಥವಾ ಸಿಲಿಕಜೆಲ್‌ ಪುಡಿ 
ಗಳನ್ನು ಜಿರಲೆಗಳ ಹತೋಟಿಗೆ ಆಗಾಗ ಉಪಯೋಗಿಸುತ್ತಾರೆ. ಕೆಲವು ವೇಳೆ, ಪುಡಿ 
ಮತ್ತು ಸ್ಪ್ರೇಗಳನ್ನು ಒಟ್ಟುಗೂಡಿಸಿದರೆ, ಒಂದೊಂದರ ಪ್ರತ್ಯೇಕ ಬಳಕೆಗಿಂತ 
ಹತೋಟಿ ಉತ್ತಮ, ಡ್ರೈ-ಡೈ ಅಂತಹ ಸಿಲಿಕ ಏರೊಜೆಲ್‌ ಧೂಳಿನಿಂದ, ಹತೋಟಿ 
ತೃಪ್ತಿಕರವಾಗಿ ಕಂಡಿವೆ. ಟೊಳ್ಳುಗೋಡೆ ಮುಂತಾದ ಸಿಂಪರಣೆ ನಿಲುಕದೆ ಕಡೆಗಳಿಗೆ 
ಧೂಳುಚೆನ್ಹಾಗಿ ಸೇರುತ್ತದೆ. 


ದ 


ಮನೆ ಕೀಟಗಳು 113 


ಜಿರಲೆಗಳ ಹತೋಟಿಗೆ ಹಲವು ಆಕರ್ಷಕ ರಸಾಯನಿಕಗಳನ್ನೂ ಮಾರುತ್ತಾರೆ. 
ಶೇಕಡಾ 1.9 ಡೈಕ್ಲೋರ್‌ವಾಸ” ಇರುವಂತಹ ಪುಡಿಗೆ, ಸಾಕಷ್ಟು ನೀರನ್ನು ಸೇರಿಸಿ, 
ಸರಿಯನ್ನು ಮಾಡಿಡುತ್ತಾರೆ. ಶೇಕಡಾ 2ರ ಪ್ರೋಪಾಕ್ಸರ್‌ ಸೇರಿದ ಆಕರ್ಷಕ ಗುಳಿಗೆ 
ಗಳು ದೊರಕುತ್ತವೆ. ಕೀಪೋನ್‌ ಸರಿಯ ಗುಳಿಗೆಗಳು ಅಥವಾ ಶೇಕಡಾ 0.125 ರ 
ಕೀಪೋನ`, ಶೇಂಗಾಪುಡಿ ಮತ್ತು ಶೇಂಗು ಎಣ್ಣೆಗಳನ್ನು ಸೇರಿಸಿ ಮಾಡಿದ 
ಆಕರ್ಷಕ ಆಹಾರಗಳೂ ಇವೆ. ಜಿರಲೆಗಳ ಸಂಖ್ಯೆ ಕಡಮೆಯಾಗಿದ್ದಾಗ, ಆಕರ್ಷಕ 
ಆಹುರಗಳು ಹೆಚ್ಚು ಪರಿಣಾಮಕ೨ ಅಥವಾ ಬೇರೆ ಕ್ರಮಗಳ ಜೊತೆಗೆ ಉಪಯೋಗ 
ಕರ; ಜಿರಲೆಗಳು ಅಸಂಖ್ಯಮಗಿದ್ದಾಗ ಅಷ್ಟು ಉಪಯೋಗವೆಲ್ಲ. 

ಜಿರಲೆಗಳ ಹತೋಟಿ ಬೇಗ ಮತ್ತು ಪೂರ್ತಿಯಾಗಿ ಆಗಲು, ಕೆಡವಿ ಸಾಯಿ 
ಸುವ ಮತ್ತು ಹೊರಕ್ಕೆ ಹೊರಡಿಸುವ ರಸುಯನಿಕಗಳನ್ನು ಆಗಾಗ ಉಪಯೋಗಿಸು 
ತ್ತಾರೆ. ಪೈರಿತ್ರಮ್‌ ಮಾತ್ರವೇ ಅಥವಾ ಸಿನೆರ್ಜಿಸ್ಟಿ ಗಳೊಡನೆ, ಜಿರಲೆಗಳನ್ನು ಬೇಗ 
ಬೀಳಿಸುವುವಲ್ಲದೆ, ಹೊರಕ್ಕೂ ಹೊರಡಿಸುತ್ತದೆ. ಡೈಕ್ಲೋರ್‌ ವಾಸ್‌, ಬೇಗ ಬೀಳಿಸು 
ವುದರಿಂದ ಉಪಯೋಗದಲ್ಲಿದೆ; ಅದರ ಆದಿಯೂ ಪುಣಾಮಕರ. ಹತೋಟಿ ಬಹಳ 
ಕಾಲ ಸ್ಹಿರವಾಗಿರಬೇಕಾದರೆ, ಪೈರಿತ್ರಮ್‌ ಅಥವಾ ಡೈಕ್ಟೋರ್‌ವಾಸ'ನ್ನು ಶೇಷ 
ಉಳಿಯುವ ಕೀಟನಾಶಕದೊಂದಿಗೆ ಬೆರಸಿ ಉಪಯೋಗಿಸಿದಾಗ ಜಿರಲೆಗಳನ್ನು ಅದು 
ಒಳಗಿನಿಂದ ಹೊರಡಿಸಿ ಕೊಳ್ಳುತ್ತದೆ. ಡೈಕ್ಲೋರ್‌ಮುಸ್‌ ಒಂದನ್ನೇ ಶೇಷ ಧೂಪಕ 
ದಂತೆ ಪ್ರಯೋಗಿಸಿದಾಗ ಜಿರಲೆಗಳ ಸಂಖ್ಯಕಡಮೆಯಾದರೂ, ಆ ಹತೋಟಿ ಸಮರ್ಪ 
ವಾಗಲಾರದು. ಶೇಕಡಾ 2.5ರ ಪ್ರೊಪಾಕ್ಸರ್‌ ,ಬೇಗಾನ್‌ ಸಾಂದ್ರೀಕೃತ) ಎಂಥ 
ಜಿರಲೆಗಳನ್ನಾದರೂ ಕೊಲ್ಲುತ್ತದೆ. 

ಜಿರಲೆಗಳು ಹೊಸಜಾಗಕ್ಕೆ ಸೇರದಿರಲು, ವಿಷವಸ್ತುವನ್ನು ಸುರಕ್ಷಿತವಾಗಿಡಲು 
ಆಗದಿದ್ದಾಗ ವಾಸದ ಮನೆಗಳಲ್ಲಿ ಸತ್ತ ಜಿರಲೆಗಳಿಂದ ಅಸಹ್ಯವಾದರೆ, ವಿಕರ್ಷ 
ಗಳನ್ನು ಉಪಯೋಗಿಸುತ್ತಾರೆ. ಪರಿಣುಮಕಾರಿ ವಿಕರ್ಷಕಗಳಲ್ಲಿ ಮುಖ್ಯವಾದವು. 
ಔ-814 ಮತ್ತು R-!1 + ಸಿನೆರ್ಜಿಸ್ಟ್‌ MGK-264. ನಿರ್ದಿಷ್ಟ ಸನ್ನಿವೇಶ 
ಗಳಲ್ಲಿ ವಿಕರ್ಷಕೆಗಳನ್ನು ಸೈರಿಪ್ಪಿನನ್‌ ಅಥವಾ ಡೈಕ್ಲೋರ್‌ವಾಸ್‌ನೊಂದಿಗೆ ಉಪ 
ಯೋಗಿಸಿ ಹತೋಟಿಗೊಳಿಸಬಹುದು. 

ಕೀಟನಾಶಕಗಳನ್ನು ಎಚ್ಚರಿಕೆಯಿಂದ ಉಪಯೋಗಿಸಬೇಕು. ಅನುಭವಸ್ವ 
ರಾದರೆ ಒಳ್ಳೆಯದು. ಉಪಯೋಗಿಸುವ ಮುನ್ನ ಸೂಚಿಪಟ್ಟಿಯ ಮಾರ್ಗದರ್ಶನ 
ಗಳನ್ನು ಎಚ್ಚರಿಕೆಯಿಂದ ಓದಬೇಕು. 

ಪ್ರಯೋಗದ ಕ್ರಮ : ಶೇಷ ಸಿಂಪರಣೆ ಮಾಡುವ ಕೆಲಸಕ್ಕೆ ಸರಿಯಾದ 
ಗಾಳಿ ಒತ್ತಡದ ಸಿಂಪರಣೆ ಯಂತ್ರವನ್ನು ಬಳಸಬೇಕು, 


112 ಮನೆ ಕೀಟಿಗಳು, ಇತರ ಪೀಡೆಗಳು ಹಾಗೂ ಅವುಗಳ ಹತೋಟ 


ಕೋಷ್ಟಕ 2-1 ಜಿರಲೆ ಹತೋಟಿಯಲ್ಲಿ ಸಾಮಾನ್ಯವಾಗಿ ಉಪ 
ಯೋಗಿಸುವ ಕೀಟನಾಶಕಗಳು 





ಕೀಟನಾಶಕ ಇಳಿಕೆ ಸಾಂದ್ರತೆ (ಶೇಕಡಾ) 
ಡೈಯಾಜಿನಾನ್‌ ಶೇಷ ಉಳಿಯಲು ಸಿಂಪರಣೆ 0.510 
ತ ಸಿಂಪರಣೆ ಧೂಳು 2.0 
ಪ್ರೊಪಾಕ್ಸರ್‌ | ಸಿಂಪರಣೆ 1.0 
ಡರ್ಸ್‌ಬಾನ್‌ ಸಿಂಪರಣೆ 0,5 
ಕ್ಲೋರ್ಡೇನ್‌ ' '. ಸಿಂಪರಣೆ 2.03.0 
ಕ್ಲೋರ್ಡೇನ್‌ ಧೂಳು 5,0 
ಡೀಲ್ಲಿ ನ್‌ ಸಿಂಪರಣೆ 0.5 
ಧೂಳು 1,0 
ಮ್ಯಾಲಥೈಯಾನ್‌ ಸಿಂಪರಣೆ 3.0 
ಧೂಳು 5.0 
ಪೆಂಥಯಾನ್‌ ಸಿಂಪರಣೆ 3.0 
ಡೈಕ್ಲೋರ್‌ವಾಸ್‌ ಸಿಂಪರಣೆ 0,5 
ವಿಷಮಿಶ್ರಿತ ಆಕರ್ಷಕಗಳು 
ಪ್ರೊಪಾಕ್ಸರ್‌ ಬೆಯ್ಬ್‌ 9-0 
ಡೈಕ್ಲೋರ್‌ವಾಸ್‌ ಬೆಯ್ಬ್‌ 1.9 
ಕೀಪೋನ್‌ ಬೆಯ್ಚ್‌ 0.125 





ಹನಿಗಳು ಸ್ವಲ್ಲ ದಪ್ಪವಾಗಿರಬೇಕು; ಆದರೆ. ಹರಿದು ತೊಟ್ಟೆಡಬಾರದು ಮತ್ತು 

ನಿಲುಕದ ಜಾಗಗಳಿಗೆ ಸಿಂಪರಿಸಲು ಗುಂಡು ಸೂಜಿ ಹರಿವಿನ ಸೂಸುಬಾಯಿ ಸೂಕ 

ಬೇರೇನೂ ಸಿಕ್ಕದಿದ್ದ ರೈ ಬಣ್ಣ ಬಳಿಯುವ ಬ್ರಷ್‌ನ್ನು ಉಪಯೋಗಿಸಬಹುದು. 
ಸ್ಟ್‌ 


ಕಾರ್ಯ ಸಾಧಿಸಲು, ಜಿರಲೆ ಹರಿದಾಡುವ ಮತ್ತು ಅವುಗಳು ಸೇರುವ ಕಡೆಗಳಿಗೆಲ್ಲ 
ಸಿಂಪರಿಸಬೇಕು. 


ಧೂಳನ್ನು ಬುರಡೆ, ಆಡುಬೆಣೆ ಅಥವಾತಿದಿ ಬಗೆ ಡಸ್ಟ್ರರಿನಿಂದ ಹಾಕಬಹುದು. 
ದೂಳು ಬಹಳ ತೆಳುವಾಗಿ ಬೀಳಬೇಕು. ಹೆಚ್ಚಾದರೆ, ಜಿರಲೆಗಳು ಆ ಜಾಗವನ್ನು 


ಮನೆ ಕೀಟಗಳು _ 113 


ಬಿಟ್ಟು. ಬೇರೆ ಕಡೆಗೆ ಹೋಗುತ್ತವೆ. ಶೇಷ ಸಿಂಪರಣೆ ಜತೆಗೆ ಉಪಯೋಗಿಸಬೇಕಾದರೆ 
ಮೊದಲು ದ್ರಾವಣವನ್ನು ಸಿಂಪರಿಸಿ, ಅದು ಒಣಗಿದಮೇಲೆ, ಪುಡಿಯನ್ನು 
ಧೂಳಿಸಬೇಕು. 
ವಿಷಮಿಶ್ರಿತ ಆಕರ್ಷಕ ಆಹಾರವನ್ನು ಜಿರಲೆಗಳು ಬರುವ ಕಡೆ ಇಡಬೇಕು. 
ಅಲ್ಲಿ ಬೇರೆ ಆಹಾರ ಸಿಕ್ಕಬಾರದು. 
ಕೀಟನಾಶಕಗಳನ್ನು ಹಾಕುವ ಅಂತರ, ಶೇಷ ಏಷ್ಟು ಕಾಲ ಪರಿಣಾಮಕಾರಿ 
ಯಾಗಿ ಉಳಿದಿರುತ್ತದೊ ಅದನ್ನ ವಲಂಬಿಸಿದೆ. ಅಂಥ ಶೇಷ, ಕೀಟನಾಶಕ, ಅದನ್ನು 
ಹಾಕಿದ ಜಾಗ ಮೊದಲಾದ್ದನ್ನು ಅವಲಂಬಿಸುತ್ತದೆ. ಶೇಷದ ಶಕ್ತಿ, ಕಟ್ಟಡದ ವಸ್ತು 
ಗಳು ಬಣ್ಣವನ್ನನುಸರಿಸಿ ವ್ಯತ್ಯಾಸವಾಗುತ್ತದೆ. ಜಾಗವನ್ನು ಆಗಾಗ ತೊಳೆದರೆ, 
ಧೂಳು ಬಿದ್ದರೆ, ಶೇಷ ಕಡಮೆಯಾಗುತ್ತದೆ. ಮೊದಲು ಕೀಟನಾಶಕವನ್ನು ಹಾಕಿದ 
ರೀತಿ ಮತ್ತು ಜಿರಲೆಗಳು ಪುನಃ ಸೇರಿದ ಸಂಖ್ಯೆಗಳನ್ನು ನೋಡಿ ಪುನಃ ಹಾಕಬೇಕು: 
ಒಂದು ಸಲ ಹಾಕಿದರೆ ಜಿರಲೆಗಳೆಲ್ಲ ನಿರ್ನಾಮವಾಗುವುದಿಲ್ಲ. ಆಗಾಗ ಕೀಟನಾಶಕ 
ವನ್ನು ಹಾಕುತ್ತಿರಬೇಕು. 
ಮುನ್ನೆಚ್ಚರಿಕೆ : ಕೀಟನಾಶಕ ಆಹಾರ ವಸ್ತುಗಳ ಮೇಲೆ ಬೀಳಬಾರದು. 
ಶೇಷವು ಮಕ್ಕಳಿಗೆ ತಗುಲಬಾರದು. ಮೃಗಾಲಯೆ ಮತ್ತು ಸಾಕುಪ್ರಾಣಿಗಳಿರುವ 
ಕಡೆ ಶೇಷ ಉಳಿಯುವ ಕೀಟನಾಶಕಗಳನ್ನು ಹಾಕಬಾರದು. ಅಂಥ ಕಡೆಗಳಲ್ಲಿ ಮಿತಿ 
ಯಾಗಿ, ಎಚ್ಚರಿಕೆಯಿಂದ ಕಡಮೆ ವಿಷವುಳ್ಳ ರಸಾಯನಿಕಗಳನ್ನು ಪ್ರಯೋಗಿಸಬೇಕು. 
ಜಿರಲೆ ಹಕೋಟಿಯ ನಾಳಿನ ಸಾಧ್ಯತೆ 
ಕೀಟ ನಾಶಕಗಳ ಜತೆಗೆ ಜಿರಲೆಗಳ ನಿವಾರಣೆ ಅಥವಾ ಹತೋಟಿಗೆ ಹಲವು 
ಬೇರೆ ಕ್ರಮಗಳೂ ಇವೆ. ಮುಖ್ಯವಾದವುಗಳು : 1) ಬೋನಿಗೆ ಜರಲೆಗಳನ್ನು 
ಆಕರ್ಷಿಸಿ ಕೂಡಿ ಹಾಕಲು "ಫರಮೋನ್‌`ಗಳೆಂಬ ಬಾಹ್ಯ ಪ್ರಚೋದಕಗಳು, 
2) ಸಾಂಕ್ರಾಮಿಕ ರೋಗಗಳು, 3) ಪರೋಪಜೀವಿ ಮತ್ತು ಪರಭಕ್ಷಕಗಳು ಮತ್ತು 
4) ವಾಂಶಿಕ ಹತೋಟಿ. 
ಕೆಲವು ಬಗೆ ಹೆಣ್ಣು ಜಿರಲೆಗಳು, ಗಂಡುಗಳನ್ನು ಆಕರ್ಷಿಸಲು ಲೈಂಗಿಕ 
ಹಾರ್ಮೋನ್‌ಗಳನ್ನು ಉತ್ಪತ್ತಿ ಮಾಡುತ್ತವೆ; ಹಲವು ಬಗೆ ಗಂಡು ಜಿರಲೆಗಳೂ ಸಹ 
ಹೆಣ್ಣುಗಳನ್ನು ಆಕರ್ಷಿಸಲು ಫೆರಮೋನ್‌ಗಳನ್ನು ಉತ್ಪತ್ತಿ ಮಾಡುತ್ತದೆ. ಈ 
` ವಸ್ತುಗಳು ಸಾಮಾನ್ಯವಾಗಿ, ಆವಿಯಾಗುತ್ತವೆಯಾದರೂ, ಕೆಲವು ಜಿರಲೆಗಳಲ್ಲಿ 
ಆವಿಯಾಗುವುದಿಲ್ಲ. ಅಮೇರಿಕನ್‌ ಜಿರಲೆಯಲ್ಲಿ ಬಹಳ ಪರಿಣಾಮಕರವಾದ ಆವಿ 
ಯಾಗುವ ಫೆರಮೋನ್‌ ಇದೆ. ಜರ್ಮನ್‌ ಜಿರಲೆಯಲ್ಲಿ ಅವು ಒಟ್ಟಿಗೆ ಸೇರಲು 


14 ಮನೆ ಕೀಟಗಳು, ಇತರ ಸೀಡೆಗಳು ಗಂಗೂ ಅವುಗಳ ಹತೋಟಿ 


ಓಚೋದಿಸುವ "ಅಗ್ರಗೇಷನ್‌ ಫೆರಮೋನ್‌? ಇದೆ ಎನ್ನುತ್ತಾರೆ. ಸ್ವಾಭಾವಿಕ 
*ಥವಾ ಸಂಯೋಜಕ ಲಿಂಗಾಕರ್ಷಕಗಳನ್ನು ಉಪಯೋಗಿಸಿ, ಗಂಡೋ, ಹೆಣ್ಣೋ, 
ಕಿರಲೆಗಳನ್ನು ಆಕರ್ಷಿಸಿ ಬೋನಿಗೆ ಸೇರಿಸಖಹುದು. ಆಗ ಅವನ್ನು ಕೊಲ್ಲಬಹುದು. 
೨ಥವಾ ನಿರ್ವೀರ್ಯಗೊಳಿಸಿ ಹೊರಗಿನ ಜಿರಲೆಗಳ ಮಧ್ಯಕ್ಕೆ ಬಿಡಬಹುದು. ಅಥವಾ 
:ವುಗಳ ಮೇಲೆ ಪರೋಪಜೀವಿ ಮತ್ತು ರೋಗಾಣುಗಳನ್ನು ಬೆಳೆಸಿ. ಹರಡಲು 
ನಿಡಬಹುದು. 

ಜಿರಲೆಗಳು ಕೆಲವು ರೋಗಗಳಿಗೆ ತುತ್ತಾಗುತ್ತವೆ; ಅವು ಆಗಾಗ ಸಾಂಕ್ರಾಮಿಕ 
ತಾಗಬಹುದು, ಉದಾ, ಬ್ಯಾಕ್ಟೀರಿಯ. ಇದು ಉಗ್ರವಲ್ಲವಾದ್ದರಿಂದ ಬ್ಯಾ 
ಯ ಸೇರಿದ ಕೀಟನಾಶಕಗಳನ್ನು ತಯಾರಿಸಿಲ್ಲ. 

ಪರಭಕ್ಷಕಗಳು : ಜೇಡ ಚೇಳು ಜರಿ, ಸಾವಿರ ಕಾಲು ಕೀಟಗಳು, ಮೀನು. 
ಪ್ರೆ, ಉರಗಳು, ಪಕ್ಷಿಗಳು ಮತ್ತು ಸಸ್ತನಿಗಳು ಇವುಗಳಿಂದ ಜಿರಲೆಗಳ ಹತೋಟಿ 
೨ಷ್ಟು ವಿಶೇಷವಾಗಿಲ್ಲ. ಕೀಟಪರೋಪಜೀವಿಗಳು ಮುಖ್ಯ. ಹೆಲ್ಮಿಂತ್‌ ಪರೋಪ 
ತೀವಿಗಳು ಸಂದೇಹಕರ. ಸುಮಾರು 18 ಬಗೆ ಕೀಟಪರೋಪಜೀವಿಗಳಿವೆ. ಜಿರಲಿ 
1ಳ ಎಲ್ಲ ಹಂತಗಳಿಗೂ ಬೀಳುತ್ತವೆ. ಅವುಗಳ ಉಪಯೋಗಕ್ಕೆ ಪರಿಶೋಧನೆ 
ಶಿವಶ್ಯಕ. 

ವಾಂಶಿಕ ಹತೋಟಿ ಎರಡು ಬಗೆ ; 1) ರೇಡಿಯೇಷನ್‌ ಅಥವಾ ರಸಾಯನಿಕ 
ಳಿಂದ ಗಂಡು ಜಿರಲೆಗಳನ್ನು ನಿರ್ವೀರ್ಯಗೊಳಿಸಿ ಪ್ರಕೃತಿಯಲ್ಲಿ ಜಿರಲೆಗಳಿರುವ ಕಡೆ 
ನಿಟ್ಟಿರೆ, ಅವು ಅಭಿವೃದ್ಧಿ ಯಾಗುವುದನ್ನು ತಡೆಯಬಹುದು. 2) ವರ್ಣತಂತು 
ಸಳನ್ನು ವಿಷರ್ಯಗೊಳಿಸಿ ಅಥವಾ ಸ್ಥಳಾಂತರಿಸಿದರೆ ನಿರ್ವೀರ್ಯ ಹೊಂದುತ್ತದೆ, 
ಅವನ್ನು ಪ್ರಕೃತಿಯಲ್ಲಿ ಬಿಡಬಹುದು. ಜರ್ಮನ್‌ ಜಿರಲೆಗಳಲ್ಲಿ ಇದರ ಪರಿಶೋಧನೆ 
ನಡೆಯುತ್ತಿದೆ. ಸಾಧ್ಯತೆ ಕ್ಷಿಪ್ರವಲ್ಲ. 

ಕೆಲವು ಸುಲಭೋಪಾಯಗಳು : ಬಾಯಿ ಕಿರಿದಾದ ಸೀಸ್ಕಿ ಪಾತ್ರೆಗಳೊಳಕ್ಕೆ 
ಒತ್ತುಕಾಗದ, ಇನ್ನೇನಾದರೂ ಆಹಾರವನು ಹಾಕಿ, ರಾತ್ರಿ ಹೊತ್ತು ಜಿರಲೆಗಳು 
ಸೇರುವ ಕಡೆ ಇಟ್ಟರೆ, ಅವು ಆ ಸೀಸೆ, ಪಾತ್ರೆಯೊಳಕ್ಕೆ ಸೇರುತ್ತವೆ.ಬೆಳಗಾದ ಮೇಲಿ 
ಅವನ್ನು ಕೊಂದು ಪುನಃ ಇಡಬಹುದು, ಹೀಗೆ ಕೆಲವು ದಿನಗಳು 
ಕಡಮೆ ಮಾಡಬಹುದು. 

ಚೀಗಾನ್‌ ಸಿಂಸರಣೆಯಿಂದ ಹಕೋಟ : ಇದು ಅಡಗಿರುವ ಜಿರಲೆಗಳನ್ನು 
ಹೊರಕ್ಕೆ ಹೊರಡಿಸಿ ಕೊಲ್ಲುತ್ತದೆ. ನಿರೋಧಕ ಶಕ್ತಿಗಳಿಗಿರುವ ಜಿರಲೆಗಳನ್ನೂ ಕೊಲ್ಲು 
ತ್ತದೆ. ಶೇಷವಿರುತ್ತದೆ ಮತ್ತು ತೀವ್ರವಾಗಿ ಪರಿಣಾಮಕರ. 

ಶೇಕಡಾ 20ರ ಬೇಗಾನ್‌ ನೊರೆ ವಸ್ತು. ಶೇಕಡಾ 2:5 ನೊರೆ. ವಸ್ತುವನ್ನು 


ಕ 


> 


ಮಾಡಿ ಅವನ್ನು 


pa 


ಮನೆ ಕೀಟಗಳು 115 


(ಎಮಲ್ಕನ್‌) 1 ಲೀಟರ್‌ ನೀರಿನಲ್ಲಿ ಸೇರಿಸಿ. ಕತ್ತಲು ಮೂಲೆ, ಬಚ್ಚಲುಮನೆ, ಸೌದೆ, 
ಬೆರಣಿ ಹಾಕುವ ಕಡೆ, ಚರಂಡಿ, ಕೊಳಾಯಿ, ಇತ್ಯಾದಿಗಳ ಕಡೆ ಸಿಂಪರಿಸಬೇಕು. 
ಬೇಗಾನ್‌ ಸ್ಟ್ರೇಯನ್ನು ಮಾಡಬಹುದು ಮತ್ತು ಡಾಲ್ಸ್‌ ಪುಡಿಯನ್ನು ಧೊಳಿಸಿ 
ದರೂ ಜಿರಲೆಗಳನ್ನು ಹತೋಟಿಗೊಳಿಸಬಹುದು. 
2. ಚಿಮ್ಮಂಡೆಗಳು (ಜೀರುಂಡೆಗಳು) 
ಗ್ರಿಲ್ಲಿಡಿ : ಆರ್ಥಾಪ್ಟಿರ 
ಇವು ಮಬ್ಬು; ಒಣಹುಲ್ಲಿನ ಬಣ್ಣ, ತೆಲೆ ಮತ್ತು ಎದೆಯ ಮೇಲಿ ಕೆಲ 
ಕಪ್ಪು ಗುರುತುಗಳಿವೆ. ಸಾಮಾನ್ಯವಾಗಿ 'ಒಂದಂಗುಲಕ್ಕಿ ಂತಲೂ ಸ್ವಲ್ಪ ಹೆಚ್ಚು ಉದ್ದ. 
ರೆಕ್ಕೆಗಳು ತಿರುಗಿವೆ. ಚಿಮ್ಮಂಡೆ ಕುಳಿತಾಗ ರೆಕ್ಕೆಗಳು ವೆ ಮೈ ಮೀಲೆ ಚಪ್ಪ ಚಿಯಾಗಿರುತ್ತ ವೆ. 
ಕೆಲವು ಬ. ಬಗೆಗಳಲ್ಲಿ ಹೆಣ್ಣು ಗಳಿಗೆ ರೆಕ್ಕೆ ಗಳಿಲ್ಲ ಅಥವಾ ಅಂತುರಗಳು ಮಾತ್ರ,ಹೊಟ್ಟೆ ತುದಿ 
ಯಲ್ಲಿ ಎರಡು ಉದ್ದವಾದ ಕೃಶ ಆನುಬಂಧಗಳಿವೆ. ಹೆಣ್ಣಿನಲ್ಲಿ ಅವೆರಡರ ಜತೆಗೆ 





ಚಿತ್ರ 2-2 : ಕ್ರಿಕೆಟ್‌ (ಅಕಟ ಡೊಮ್ಮೆಸ್ಟಿ ಸಕಸ್‌) 
೦ದು ಉದ್ದ. ಸೂಕ್ಷ್ಮ ಅಂಡನಾಳವಿದ್ದು, ಅದರ ಸಹಾಯದಿಂದ ಮೊಟ್ಟೆ ಗಳನ್ನಿಡು 
ದೆ. ಮೂರು ಜತೆ ಕಾಲುಗಳಲ್ಲಿ ಹಿಂಗಾಲುಗಳು ದಪ್ಪ, ನೆಗೆಯಲು ಅನುಕೂಲ್ಲ 
ತ್ತಿರ ಹೋದಾಗ ದೂರವಾಗಿ ಕುಪ್ಪಳಿಸುತ್ತವೆ, ಸಾಯಂಕಾಲದ ಮೇಲೆ ಕೀರಲು 
ಕಿಚಗುಟ್ಟಿ ತೊಂದರೆಪಡಿಸುತ್ತವೆ. 


¢ 


[18 bg 


ಆ 


116 ಮನೆ ಕೀಟಗಳು ಇತರ ಪೀಡೆಗಳು ಹಾಗೂ ಅವುಗಳ ಹತೋಟ 


ಸಾಮಾನ್ಯ ವಾಗಿ ಮನೆಗಳಲ್ಲಿ, ಉಗ್ರಾ, ಣಿಗಳಲ್ಲಿ ಎರಡು ಬಗೆ ಚಿಮ ್ಮಿಂಡೆಗಳು 

ಣುತ್ತವೆ: ಗ್ರಲ್ಲುಲಸ್ಸ್‌ ಡೊಮೆಸ್ಟಿಕಸ್‌ ಮತ್ತು ದಿಲ್ಲಸ್‌ ಸಿಜಿಲ್ಲೇಟರ್ಸ, ಇವುಗಳಿಂದ 
ಮನೆ ಸಾಮಾನುಗಳಿಗೂ ಧಾನ್ಯ ಮತ್ತು ಧಾನ್ಯದ ವಸ್ತುಗಳಿಗೂ ಬಹಳ ನಷ್ಟ. 
ಸರ್ವ ಭಕ್ಷಕಗಳು. ಅವು ನಷ್ಟಪಡಿಸುವ ಜಿರಲೆಗಳಂತೆಯೇ ಆದರೂ ಸರ್ವಾ ಂತರ” 
ಯಾಮಿಗಳಲ್ಲ. ಉದ್ದ ತಗಳೂ' ಅಲ್ಲ. ಅವುಗಳಿಗೆ ಪಿಷ್ಠ ಸ್ಥಪದಾರ್ಥಗಳು ರೊಟ್ಟಿ, ಬಿಸ್ಕ ತ್ತು 
ಹಿಟ್ಟು ಇತ್ಕಾ ದಿಗಳು ಇಷ್ಟ. ರೇಷ್ಮೆ ಬಟ್ಟೆಗಳಿಗೂ, ಅದರಲ್ಲೂ ರೇಯಾನ್‌ ಮತ್ತು 
ಉಣ್ಣೆ ಬಟ್ಟೆಗೆ ಅವುಗಳಿಂದ ನಷ್ಟ. ಇವೆರಡು ಮನೆ ಚಿಮ್ಮಂಡೆಗಳಲ್ಲದೆ, ಆಗಾಗ 
ಇನ್ನೊಂದು ಮಖಮಲ್‌ ಚಿಮ್ಮ ಂಡೆ ಗ್ರಿಳ್ಜೊಟಾಲ್ಪ ಆಫಿ ಕ್ಕಾನ ಮನೆಯೊಳಗೆ 


ಲ 


ತನುವು ಮೂಲೆಗಳಲ್ಲಿ ಇರುತ್ತದೆ. 


ಚಿಮ್ಮ ್ಮಿಂಡೆಗಳು ಹಗಲು ಕಾಣುವುದಿಲ್ಲ. ಬಿರುಕು ರಂಧ್ರಗಳಲ್ಲಿ ಗೋಡೆಯ 

ಮೇಲೆ ನೇತಾಡುತ್ತಿ ರುವ ಬಟ್ಟೆಗಳ ಹಿಂದೆ, ಗೋಡೆ ಕಾಗದ, ಗೋಡೆಯ ಮೇಲಿರುವ 
ಚಿತ್ತ ಪಟಗಳ ಅಥವಾ ಕನ್ನಡಿ ಇತ್ಯಾದಿಗಳ ಹಿಂದೆ ಅಡಗಿರುತ್ತವೆ. ಅಂಥ ಕಡೆಗಳಲ್ಲಿ 
ಎಲ್ಲ ಅವಸ್ಥೆ ಗಳಲ್ಲಿರುವ ಹಲವು ಚಿಮ್ಮಂಡೆಗಳನ್ನು ಕಾಣಬಹುದು. ಉಗ್ರಾಣ 
ಅಂಗಡಿಗಳಲ್ಲಿ ಚಾಪೆಗಳ ಕೆಳಗೆ ತುಂಬಿರುತ್ತವೆ 

ತನುವು ಶಾಖವಿರುವ ಕಡೆಗಳಲ್ಲಿ ಅವು ಅಭಿವೃದ್ಧಿ ಯಾಗುತ್ತವೆ. ಉಗ್ರಾಣ _ 
ತ್ತು ಮನೆಗಳಲ್ಲಿ ಹೆಚ್ಚು ಕಲಕಾಟವಿಲ್ಲದ ಕಡೆಗಳಲ್ಲೂ ಅವು ಸೇರುವುದು ಹೆಚ್ಚು. 
ರ್ಷವೆಲ್ಲ ಇದ್ದರೂ, ಮಳೆಗಾಲ ಮತ್ತು ಮಾಗಿಯ ಕಾಲದಲ್ಲಿ ಹೆಚ್ಚು, ಉಗ್ರಾ ಗ 
ದಲ್ಲಿ ಕೊಳಕು ತನುವಿದ್ದ ರೆ ಅವು ಹೆಚ್ಚು ತ್ತವೆ. ಕಟ್ಟಡಗಳ ಹೊರಗೆ, ತೋಟಗಳಲ್ಲಿ, 
ಲಾನಿ”ಗಳಲ್ಲಿ, ಕಸದ ರಾಶಿಗಳಲ್ಲಿ ಇರಬಲ್ಲವು. ಚಳಿಗಾಲ ಬಂದಾಗ ಸ ಸ್ವಲ್ಪ ಹೆಚ್ಚು 
ಕಡಮೆ ಶಾಖವಾದ ಉಗ್ರಾಣ, ಕಟ್ಟಡಗಳಿಗೆ ಸೇರುತ್ತವೆ. ಗ್ರ, ಡೊನುಸ್ಟಿ ಕರ್ಸಯಾವಾ 
ಗಲೂ ಮನೆಯಿಂದ ಹೊರಗೆ ವಂಶೋತ್ಪತ್ತಿ ಮಾಡುತ್ತವೆ. ಆದ್ದರಿಂದ ಮರಿಗಳು 
ಹೊರಗಡೆ, ಪ್ರಾಯದ ಚಿಮ್ಮ ಒಂಡೆಗಳು ಉಗ್ರಾಣ, ಮನೆಗಳಿಗೂ ಸೇರಿ ಆಹಾರ 

ಮತ್ತು ಇತರ ವಸ್ತುಗಳಿಗೆ ನಷ್ಟ ಪಡಿಸುತ್ತವೆ. ಅವು ಹೆಚ್ಚಾ ದಾಗ, ಧಾನ್ಯದ ತುಂಬಿದ 
ಚೀಲಗಳ ಮೇಲೆ ತುಂ ಬಿದ್ದು ಕಡದು ಒಳಹೊಕ್ಕು ಕಾಳು ಗಳ ಮೊಳಕೆ ಭಾಗವನ್ನು 
ಕೆರೆದು ತಿನ್ನುತ್ತವೆ. *ಆಟ್ಟ ಕ ಅವು ಬೀಳುವುದು "ಹೆಚ್ಚು. 


ಕ 


[38 


ಹೆಣ್ಣು ಸುಮಾರು 30 ಮೊಟ್ಟೆಗಳನ್ನು ಗುಂಪಾಗಿಡುತ್ತದೆ. ಮೊಟ್ಟೆ ವರ್ತುಳ, 
ಸಳದಿಬಿಳುಪು. ಮರಿಗಳು ಅಕಾರದಲ್ಲಿ ಪ್ರಾಯದ ಕೀಟಗಳನ್ನು ಹೋಲುತ್ತವೆ. 
ಕ್ಕೆ ಗಳು ಮಾತ್ರ ಅರ್ಧ ಬೆಳೆದಿರುತ್ತದೆ, ಮರಿಗಳು ಮೂರು ತಿಂಗಳಲ್ಲಿ ಪೂರ್ತಿ 


ದು ಪ್ರಾಯಕ್ಕೆ ಬರುತ್ತವೆ. ಈ ಕಾಲ ಹವಾಗುಣದ ಮೇಲೆ ವ್ಯತ್ಯಾಸವಾಗುತ್ತದೆ. 
ಕಳ ಯಕ್ಕೆ ಶ್ರ 
ಹರಿಗಳೂ ಷವಯ ಸುತ್ತವ ವರ್ಷಕ್ಕೆ ಒಂದೇ ವಂಶ. 


ಮನೆ ಕೀಟಗಳು... - 117 


3. ಇರುವೆಗಳು 
ಫಾರ್ಮಿಸಿಡಿ : ಪೈಮೆನಾಪ್ಟಿರ 

ಇತರ ಕೀಟಗಳಿಗಿಂತ ಹೆಚ್ಚಾಗಿ ಇರುವೆಗಳು ಉಗ್ರಾಣದವರೆಗೂ ಗೃಹಕ್ಕತ್ಯ 
ದವರಿಗೂ ರೇಗಿಸಿ ತೊಂದರೆಪಡಿಸುತ್ತವೆ. ಮನೆಗಳಲ್ಲೂ ಉಗ್ರಾಣಗಳಲ್ಲೂ ದುಡಿ 
ತದ ಇರುವೆಗಳು ಅವಕ್ಕೆ ಬೇಕಾದ ಆಹಾರ ವಸ್ತುಗಳ ಮೇಲೆ ಹರಿದಾಡಿ, ಸಾಕಷ್ಟನ್ನು 
ಕಚ್ಚಿ. ಚೂರುಗಳನ್ನು ಗೂಡಿಗೆ ಎಳೆದುಕೊಂಡು ಹೋಗುತ್ತವೆ, ಕೆಲವು ಬಗೆಗಳು 

ಲ್ಲುಕಟ್ಟಡಗಳಲ್ಲೂ, ಹಳೆ ಕಟ್ಟಡಗಳ ಮರಮುಟ್ಟುಗಳಲ್ಲೂ. ಗೂಡನ್ನು ಮಾಡಿ 
ನಷ್ಟಪಡಿಸುತ್ತವೆ. ಆದರೆ ಚೆನ್ನಾಗಿರುವ ಮರವನ್ನು ಆಕ್ರಮಿಸುವುದಿಲ್ಲ. 
ಇರುವೆಗಳ ಆಹಾರವಂತ್ಕೂ ಮನುಷ್ಯನದಕ್ಕಿಂತ ವಿವಿಧ : ಪಿಷ್ಟ, ಹಿಟ್ಟು, 
ರಕಾರಿ. ಸಸ್ಯಗಳ ಬೇರು, ಸಿಹಿತಿಂಡಿಗಳು, ಧಾನ್ಯ, ಒಣಮೀನು, ಮಾಂಸ, 
ಂಗ್ರಹಿಸಿಟ್ಟ ಕೀಟಗಳು ಇತ್ಯಾದಿ. ಇವು ಮನುಷ್ಯರ ಪ್ರತಿಯೊಂದು ಬಗೆ ಆಹಾರಕ್ಕೂ 
ದ್ದು ತಮ್ಮ ಗೂಡಿಗೆ ಎಳೆದುಕೊಂಡು ಹೋಗಿ ಸಂಗ್ರಹಿಸಿಕೊಳ್ಳುತ್ತವೆ. 
ಇರುವೆಗಳು ಜೀನು, ಕಣಜಗಳ ಸಂಬಂಧಿಗಳು, ಸಂಘಜೀವಿಗಳು; ವಸಾಹತು 
ಗಳಲ್ಲಿರುತ್ತವೆ. ಹೈಮೆನಾಪ್ಟಿರ ತರಗತಿಗೆ ಸೇರಿವೆ. ಈ ತರಗತಿಯ ಇತರ ಕೀಟಗಳಿಂದ 
ಇರುವೆಗಳನ್ನು ಪ್ರತ್ಯೇಕಿಸುವ ಅಂಶಗಳು ಕೆಳಗಿನಂತಿವೆ : 

1) ದುಡಿತದ ಇರುವೆ, ಹೆಣ್ಣು ಮತ್ತು ಆಗಾಗ ಗಂಡುಗಳಲ್ಲೂ ಸಹ ಕುಡಿ 
ಮೀಶೆಯ ಮೊದಲನೆ ತುಂಡು- ಸ್ಕೇಪ್‌ ಉದ್ದ, ಉಳಿದ ಮೋಟು ತುಂಡುಗಳಿಂದಾದ 
ಫ್ಯನಿಕ್ಕುಲಸ್‌ ಅಥವಾ ಕಶಾಂಗ (ಫ್ಲಾಜೆಲಮ್‌ ) ಸ್ಕೇಪಿನೊಡನೆ ಒಂದು ಕೋನದಲ್ಲಿ 
ಕೀಲುಗಳಿಂದ ಕೂಡಿದೆ ಮತ್ತು ಅದರ ಮೇಲೆ ಚಾಕುವಿನಂತೆ ಮಡಿಸಬಹುದು. 

9) ಹೊಟ್ಟೆ ಬುಡದ ಒಂದು ಅಥವಾ ಎರಡು ಸಂಧಿಗಳು, ಗಾತ್ರದಲ್ಲಿ 
ಬಹಳ ಕಡಮೆಯಾಗಿ, "ಪೆಡಿಸೆಲ್‌' ಸೊಂಟವಾಗಿವೆ. ಆ ಸಂಧಿಗಳು ಗುಬುಟು 
ಅಥವಾ ಅವುಗಳ ಮೇಲೆ ನೇರವಾದ ಅಥವ ಬಗ್ಗಿದ ಶಲ್ಯವಿದೆ. ಸೊಂಟಿ ಒಂದೇ 
ಸಂಧಿಯಾದರೆ ಅದನ್ನು ತೊಟ್ಟು (ಪೀಟೆಯೋಲ್‌) ಎಂದು,ಎರಡಿದ್ದರೆ ಮೊದಲನೆಯ 
ದನ್ನು ತೊಟ್ಟು ಎರಡನೆಯದನ್ನು ಹಿಂತೊಟ್ಟು ಎಂದು ಕರೆಯುತ್ತಾರೆ ಪೆಡಿಸೆಲ್‌ದ 
ಹಿಂಭಾಗೆದಲ್ಲಿ ಹೊಟ್ಟೆಯ ದಪ್ಪವಾದ ಭಾಗವನ್ನು "ಗ್ಯಾಸ್ಟರ್‌' ಎನ್ನುತ್ತಾರೆ. ಅದರಲ್ಲಿ 
ಒಂದು ಅಥವಾ ಹೆಚ್ಚು ಸಂಧಿಗಳು ಹೆಣ್ಣಿಗಿಂತ ಗಂಡಿನಲ್ಲಿ ಕಾಣುತ್ತವೆ. :ಅದರಲ್ಲಿ 
ಒಂದು ಅಥವಾ ಹೆಚ್ಚು ಸಂಧಿಗಳು ಕಾಣುತ್ತವೆ. 

3) ಇರುವೆಗಳ ಕಾಲುಗಳಲ್ಲಿ ಟ್ರೊಕ್ಕಾಂಟರ್‌ ಸಂಧಿ ಒಂದೇ. 

4) ಗಂಡು ಹೆಣ್ಣುಗಳ ರೆಕ್ಕೆಗಳಲ್ಲಿ ದಿಂಡುಗಳು ಬಹಳ ಸರಳ. ರಾಣಿ ಇರುವೆ 
ಗರ್ಭವತ್ತಾದ ಮೇಲೆ ರೆಕ್ಕೆಗಳನ್ನು ಕಳೆದುಕೊಳ್ಳುತ್ತದೆ. 


24 (ಜಿ 


[3] 


ದ್ರಿ 
ಎ 


~ i 


118 ಮನೆ ಕೀಟಗಳು ಇತರ ಪೀಡೆಗಳು ಹಾಗೂ ಅವುಗಳ ಹತೋಟಿ 


ಇರುವೆ ಗೂಡುಗಳು ಯಾವಾಗಲೂ ಭೂಮಿಯೊಳಗೆ ಅಥವಾ ಕೊಳೆಯು 
ತ್ತಿರುವ ಮರಗಳಲ್ಲಿ, ಕಲ್ಲುಗಳ ಅಥವಾ ದಿಮ್ಮಿಗಳ ಕೆಳಗೆ ಗೂಡುಗಳಲ್ಲಿ ಇರಬಹುದು: 
ರಂಧ್ರಗಳು ಅಡ್ಡಾದಿಡ್ಡಿಯಾಗಿ ಕೊರೆದಿದ್ದು ಒಂದಕ್ಕೊಂದು ಸಂಬಂಧಿಸಿರುತ್ತವೆ; 
ಇತರ ಹೈಮೆನಾಪ್ಟಿರದಂತೆ ಮಯಣ ಅಥವಾ ಕಾಗದದ ಗೂಡುಗಳಲ್ಲಿ, ಆಗಾಗ 
ಗೂಡುಗಳ ಮೇಲೆ ಗೋಪುರದಂತೆ ದಿಬ್ಬ ಅಥವಾ ದಿಣ್ಣೆಗಳಿದ್ದು. ಅವುಗಳಲ್ಲಿ ಮೊಟ್ಟೆ 
ಮರಿಗಳು ಕೋಶಗಳು ಬೆಳೆಯಲು ರಂಧ್ರಗಳಿಶುತ್ತವೆ ಕೋಶ ತೆರವು ಅಥವಾ ಬೆಳೆದ 
ಲಾರ್ವ ಹೆಣೆದ ಗೂಡುಗಳಲ್ಲಿರುತ್ತವೆ. ಇರುವೆ ಗೂಡುಗಳಲ್ಲಿ ಅವುಗಳ ಜತೆಗೆ 
ಬೇರೆ ಗುಂಪುಗಳ ಜತೆಗಾರ ಅಥವಾ ಪರೋಪಜೀವಿ ಕೀಟಗಳಿರುತ್ತವೆ. ಇವು ಮಿರ್ಮಿ 
ಕೊಫೈಲ್‌ಗಳು. 

ಇರುವೆಗಳ ಆಹಾರ, ಸತ್ತ, ಸಾಯುತ್ತಿರುವ ಇತರ ಕೀಟಗಳು. ರಸ ಹೀರುವ 
ಇರುವೆಗಳ ಸಿಹಿ ಅಂಟ್ಕುಕೆಲವು ಮನೆಗಳಲ್ಲಿ ಅಸಹ್ಯಕರ.ಇವು ನಷ್ಟವನ್ನುಂಟು ಮಾಡು 
ತ್ತವೆ, ಕೆಲವು ಸಣ್ಣ ಗಿಡಗಳ ಕುಂಡ್ಕ ಬೇರುಗಳನ್ನು ಕಡಿಯುತ್ತವೆ. 

ಇರುವೆ ಗೂಡಿನಲ್ಲಿ ಸಾಮಾನ್ಯವಾಗಿ, ಮೂಲ- ಕರ್ತರಾಣಿ ಒಂದೇ ಅಥವಾ 
ಸೇವಕಿಯರೊಡನೆ ಇರುತ್ತದೆ. ರಾಣಿಯ ಸಂತತಿ-ರೆಕ್ಕೆಗಳಿಲ್ಲದ ಹೆಣ್ಣಿಗಳು ಅಥವಾ 
ದುಡಿತದ ಇರುವೆಗಳು ಸಿಪಾಯಿಗಳು, ರೆಕ್ಕೆಗಳುಳ್ಳ ಗಂಡು ಹೆಣ್ಣು ಮರಿಗಳು, ಗರ್ಭ 
ವತ್ತಾದ, ರೆಕ್ಕೆಗಳುದುರಿದ ಸಣ್ಣ ರಾಣಿಗಳು ಇರುತ್ತವೆ. ಅಲ್ಲದೆ ಸೇವಕ ಇರುವೆಗಳು 
ಅತಿಥಿಗಳು, ಜತೆಗಾರ ಮತ್ತು ಪರೋಪಜೀವಿ ಕೀಟಗಳೂ ಇರುತ್ತವೆ. 

ದುಡಿತದ ಇರುವೆಗಳು ಬಂಜೆ ಹೆಣ್ಣು ಗಳು. ಇವು ವಸಾಹತುವಿನಲ್ಲಿರುವ, 
ವಿವಿಧೆ ಬಗೆಗಳಲ್ಲೊಂದು. ಇವು ಒಂಟಿಯಾಗಿರಲಾರವು. ಅಹಾರ, ತನುವುಗಳನ್ನು 
ಹುಡುಕಿಕೊಂಡು ಮನೆಗಳಿಗೆ ವಿಶೇಷವಾಗಿ ಸೇರುತ್ತವೆ. ಅವಕ್ಕೆ ಯಾವಾಗಲೂ 
ಆತುರವೇ ! ಗೂಡಿನಿಂದ ಬಹುದೂರ ಆಹಾರವನ್ನು ಹುಡುಕಿಕೊಂಡು ಹೋಗು 
ತ್ತವೆ, ಸಿಹಿ ಮತ್ತು ಜಿಡ್ಡು ವಸ್ತುಗಳು ಅವಕ್ಕೆ ಇಷ್ಟ. ಗಾಳಿಯಾಡದಂತೆ ಮುಚ್ಚದ 
ಹೊರತು ಯಾವುದರೊಳಕ್ಕಾದರೂ ಸೇರುತ್ತವೆ. ದುಡಿತಕ್ಕೂ ಸಂಘಜೀವನಕ್ಕೂ 
ಇವು ಹೆಸರುವಾಸಿ. 

ಅನೇಕ ಇರುವೆಗಳು ಉಗ್ರಾಣಕ್ಕೆ ಸೇರಿ, ಒಂದೊಂದೂ ಒಂದೊಂದೇ ಕಾಳನ್ನು 
ದಿನವೆಲ್ಲ ಕಟ್ಟಿಕೊಂಡು ಹೋಗುತ್ತಿ ದ್ದಾ ಗ, ಎಷ್ಟು ಧಾನ್ಯ ಹಾಳಾಯಿತೆಂಬುದು 
ಗಮನಕ್ಕೇ ಬರುವುದಿಲ್ಲ. ಅಡು ಒಂದು ಮಣಕ್ಕೂ ಹೆಚ್ಚಾಗಬಹುದು. ಬಡಗಿ ಇರುವೆ 
ಗಳ ಬಗ್ಗೆ ಇದು ಹೆಚ್ಚು ನಿಜ. ಆದ್ದರಿಂದ ಇರುವೆಗಳನ್ನು ಉದಾಸೀನಮಾಡ 
ಬಾರದು. ಕೆಲವು ವೇಳೆ ರೆಕ್ಕೆಗಳುಳ್ಳ ಗಂಡು ಹೆಣ್ಣುಗಳು ಗೂಡಿನಿಂದ ಹೊರಕ್ಕೆ 
ಬರುವುದು ಗಮನುರ್ಹ. ರೆಕ್ಕೆಗಳಿಲ್ಲದ "ರಾಣಿಗಳ' ಮತ್ತು ಮ್ಯಾಗಟ”ನಂತಹೆ ಮರ 


ಮನೆ ಕೀಟಗಳು 119 


ಗಳು ಗೂಡಿನಲ್ಲೇ ಉಳಿದು, ಕಾಣಿಸುವುದಿಲ್ಲ. ಕೆಲವು ವಸಾಹತುಗಳಲ್ಲಿ ದುಡಿತದ 
ಇರುವೆಗಳಲ್ಲೇ 2-3 ಬಗೆಗಳಿವೆ. 

ಒಂದು ವಸಾಹಾತುವಿನಲ್ಲಿ ಒಂದೇ ಅಥವಾ ಹಲವು ರಾಣಿಗಳಿದ್ದ ಮೊಟ್ಟೆ 
ಗಳನ್ನಿಟ್ಟು ಕೆಲಸಗಾತಿ ಇರುವೆಗಳನ್ನು ಉತ್ಪತ್ತಿ ಮಾಡುವುದೇ ಅವುಗಳ ಕೆಲಸ. ಈ 
ಅಪೂರ್ಣ ಹೆಣ್ಣುಗಳು ಮೊಟ್ಟೆಗಳನ್ನಿಡುವುದಿಲ್ಲ. ರಾಣಿಗಳು. ವಸಾಹತು ಸ್ಥಳಾಂಕರ 
ಮಾಡಿದಾಗ ಬಿಟ್ಟು, ಇನ್ನಾವಾಗಲೂ ಗೂಡನ್ನು ಬಿಡುವುದಿಲ್ಲ. ಗೂಡಿಗೆ ತೊಂದರೆ 
ಯಾದರೆ ಕೆಲಸಗಾತಿ ಇರುವೆಗಳು ರಾಣಿಯನ್ನು ಸುರಕ್ಷಿತ ಜಾಗಕ್ಕೆ ಸಾಗಿಸಿ, ಆಲ್ಲಿ 
ಬೇರೆ ವಸಾಹತುವನ್ನು ಸ್ಥಾಪಿಸುತ್ತವೆ. ಲಾರ್ವಗಳು ಬಹುಮಟ್ಟಿಗೆ ಕೋಶ 
ಗಳಾಗಿ, ಕೆಲಸಗಾತಿ ಇರುವೆಗಳಾಗುತ್ತವೆ, ಕೆಲವು ರೆಕ್ಕೆಗಳುಳ್ಳ ಗಂಡು, ಹೆಣ್ಣು 
ಗಳಾಗುತ್ತಮೈ] ಇವೇ ಮುಂದಿನ ವಸಾಹತುವಿನ "ರಾಜರು ಮತ್ತು ರಾಣಿಯರು? 
ವರ್ಷದಲ್ಲಿ ಕೆಲವು ವೇಳೆ ರೆಕ್ಕೆ ಇರುವ ಗಂಡು, ಹೆಣ್ಣುಗಳು ಗೂಡಿನಿಂದ 
ಗುಂಪಾಗಿ ಹೊರಕ್ಕೆ ಬರುತ್ತವೆ. ಬೇರೆ ಬೇರೆ ಬಗೆಗಳನ್ನನುಸರಿಸಿ, ಒಂದು 
ಪ್ರದೇಶದಲ್ಲಿರುವ ಎಲ್ಲ ಗೂಡುಗಳಿಂದ, ಅವು ಗುಂಪು ಹೊರಡುತ್ತವೆ. ಗಂಡುಗಳು 
ಹೆಣ್ಣುಗಳ ಸಂಪರ್ಕಹೊಂದಿದ ಮೇಲೆ ಸತ್ತುಹೋಗುತ್ತವೆ. ಹೆಣ್ಣು. ಗೂಡಿಗೆ 
ಸೂಕ್ತವಾದ ಜಾಗಕ್ಕೆ ಹಾರಿ ಹೋಗಿ, ಕುಳಿತು, ರೆಕ್ಕೆಗಳನ್ನುದುರಿಸಿ ಸಣ್ಣ ಕುಳಿಯನ್ನು 
ಕೊರೆದು ಮುಚ್ಚಿಕೊಂಡು, ಒಳಗೆ ಮೊಟ್ಟೆಗಳನ್ನಿ ಡುತ್ತದೆ. ಮೊಟ್ಟೆಗಳೊಡೆದ ನಂತರ, 
ಮನಗಳಿಗೆ ಆಹಾರಕೊಟ್ಟು, ಅವು ಬೆಳೆಯುವವರೆಗೂ ಸಾಕುತ್ತದೆ. 


ಮರಿಗಳು ಬಿಳುಪು. ಮ್ಯಾಗಟ”ಗಳಂತೆ ಅಸಹಾಯಗಳು; ಕಾಲುಗಳಿಲ್ಲ. ತಲೆ 
ಸಣ್ಣ. ಕೆಲಸಗಾತಿ ಇರುವೆಗಳಾದ ಮೇಲೆ ಅವು ರಾಣಿಯನ್ನು ಮತ್ತು ಅದರ ಸಂತತಿ 
ಯನ್ನು ಸಾಕುತ್ತದೆ. ಆಮೇಲೆ ರಾಣಿಯ ಕೆಲಸ ಮೊಟ್ಟೆಗಳನ್ನಿಡುವುದೊಂದೇ. 
“ರಾಣಿ? ಒಂದೆರಡು ವರ್ಷಗಳಿಂದ 12-15 ವರ್ಷಗಳು ಬದುಕಿ ಸಾವಿರಾರು ಮೊಟ್ಟೆ 
ಗಳನ್ನಿಟ್ಟು ಸಾವಿರಾರು ಇರುವೆಗಳನ್ನು ಉತ್ಪತ್ತಿ ಮಾಡುತ್ತದೆ. 

ಭಾರತದನ್ಲಿ ಹಲವು ಬಗೆ ಇರುವೆಗಳಿವೆ. ಕೆಲವು ಮಾತ್ರ ಮನೆ ಉಗ್ರಾಣಗಳಲ್ಲಿ 
ತೊಂದರೆಪಡಿಸುತ್ತವೆ. ಉದಾ: ಡೋರಿಲಸ್‌ ಲೇಬಿಯೇಟರ್ಸ, ಮಾನೊಮೋರಿಯಂ 
ಇಂಡಿಕಂ. ಕ್ಯಾಂಪೊನೋಟರ್ಸ ಕಂಪ್ರೆಸ್ಪಸ್‌, ಸೊಲೆನಾಫ್ಸಿಸ್‌ ಜಮೈನೇಟ ಇತ್ಯಾದಿ. 

1) ಡೋರಿಲಸ್‌ ಲೇಬಿಯೇಟಿಸ್‌: ರೆಕ್ಕೆ ಇರುವೆಗಳು. ಕೆಲಸಗಾತಿ ಇರುವೆಗಳು, 
ಹೊಳಪು. ಕೆಂಪುಬೂದು. ಬಹಳ ಮೃದು; ಮೈಮೇಲೆ ಸೂಕ್ಷ್ಮಕುಳಿಗಳು. ಭಾರತ 
ದಲ್ಲೆಲ್ಲ ಇದೆ. ಮನೆಯ ಹೊರಗೆ ಗೂಡನ್ನು ಮಾಡುತ್ತದೆ. ಕೆಲಸ ಇತಿ ಇರುವೆ 
_ ಗಳು ಆಹಾರವನ್ನು ಹುಡುಕಿಕೊಂಡು ಮನೆಯೊಳಕ್ಕೆ ಸೇರುತ್ತವೆ. 


120 ಮನೆ ಕೀಟಗಳು ಇತರ ಪೀಡೆಗಳು ಹಾಗೂ ಅವುಗಳ ಹತೋಟ 


ಇದರ ಉಪಕುಲ ಹೋರಿಲೈನಿ. ಸಣ್ಣಕುಲ, ಬಹುಮಟ್ಟಿಗೆ ಉಷ್ಣವಲಯ 
ದಲ್ಲಿದೆ. ಆಫ್ರಿಕ, ಉತ್ತರ ಮತ್ತು ದಕ್ಷಿಣ ಅಮೇರಿಕದಲ್ಲಿದೆ. "ರಾಣಿ'ಗಳು 
ದೊಡ್ಡ ವ್ಯ ಕುರುಡು ಅಥವಾ ಕಣ್ಣು ಗಳು ಅಂಕುರ, ರೆಕ್ಕೆ ಗಳಿಲ್ಲ. ಬಹುರೂಪಿ ಕೆಲಸ 
ಗಾತಿಗಳು. ತಲೆನೇರ, ಕುಡಿಮೀಶೆಗಳು ಸೇರಿರುವುದು ಕಾಣಿಸುತ್ತದೆ. ಕಣ್ಣುಗಳು 
ಸಣ್ಣ ಅಥವಾ ಇಲ್ಲ. ಕಣ್ಣಿಲ ಲದ ರಾಣಿ ಮತ್ತು ಕೆಲಸಗುತಿಗಳು ಆಗಾಗ ಕಾಣಿಸುತ್ತವೆ. 
ದವಡೆಗಳು ದಪ್ಪ: ಉದ್ದೆ: ಬಾಗಿವೆ. ಹಲ್ಲುಗಳಂತಹ ಚೂಪು ರಚನೆಗಳಿವೆ. ಗಂಡು 
ಗಳಿಗೆ ರೆಕ್ಕೈಗಳಿವೆ- ರೆಕ್ಕೆಗಳಿಗೆ ದಿಂಡುಗಳಿರಬಹುದು ಅಥವಾ ಇಲ್ಲದಿರಬಹುದು. 
ಹೊಟ್ಟಿಗೆ 1-2 ಸಂಧಿಗಳ "ಪೆಡಿಸೆಲ್‌' ಇದೆ. ಕೊಂಡಿ ಮುಳ್ಳು ಅವನತ, ಗಂಡಿನ 
ಜನನಾಂಗ ಒಳಕ್ಕೆ ಳೆದುಕೊಳ್ಳುತ್ತದೆ. ಕೋಶ ತೆರವು ಅಥವಾ ಗೂಡುಗಳಲ್ಲಿರುತ್ತದೆ. 
ಇರುವೆಗಳು ಮಾಂಸಹಾರಿಗಳು. ಸಣ್ಣ ಕೀಟ ಹಾಗೂ ಇತರ ಪ್ರಾಣಿಗಳನ್ನು ಆಕ್ರವಿ: 
ತಿನ್ನುತ್ತದೆ: ತಾತ್ಕಾಲಿಕ ಗೊಡುಗಳೆಲ್ಲಿದ್ದು, ಮೋಡವಾಗಿದ್ದಾಗ ಅಥವಾ 
ಕಾಲದಲ್ಲಿ ಉದ್ದ ಸೈನ್ಯದಂತೆ ವಲಸೆಹೋಗುತ್ತವೆ. 


2) ಡೋರಿಲಸ ಓಂಯಂಟಾಲಿಸ್‌ : ಇದು ಬೇರುಗಳನ್ನು ತಿನ್ನುವ ಇರುವೆ. 
ಕೆಲಸಗಾತಿ ಇರುವೆಗಳು 2.5-5,0ಮಿವಿಂ ಉದ್ದ; ಹಳದಿಯಿಂದ ಕೆಂಪುಬೂದು. ತಲೆ 
ದಪ್ಪ; ಚತುರಸ್ರ; ಮಧ್ಯೆ ಜಾಡು; ಪೆಡಿಸೆಲ್‌ 1; ತುಂಡು, ಹೊಟ್ಟೆ ಉದ್ದ; ಮೇಲ್ಗಡೆ 
ಚಪ್ಪಟೆ. ಆದ್ದರಿಂದ ಸೊಂಟ ನಿರ್ದಿಷ್ಟವಲ್ಲ. ದೊಡ್ಡ ರೆಕ್ಕೆಗಳುಳ್ಳ ಗಂಡುಗಳು 


ಹ” 


ಕಣಜಗಳನ: ಸ್ಹ ಹೋಲುತ್ತವೆ, ರಾತಿ (ಪಕ್ಕೆ ಬ ಬರುತ್ತವೆ. ಗೂಡು ಭೂಮಿಯೊಳಗೆ. 
ಬಹಳ ಆಳದಲ್ಲಿ. ಸಸ್ಯಹಾರಿ. ಬ ಮಣ್ಣನ್ನು ಕೊರೆದು ಬೇರನ್ನು ಮುತ್ತಿ 


ತಿನ್ನುತ್ತದೆ. ಆನಾಗ ಸಾಲಿಟ್ಟು ಮನ ನೆಗಳಿಗೆ ಬಂದು ಕೆರಳಿಸುತ್ತವೆ. 


3) ಮಾನೊನೊರಿಯಂ ಇಂಡಿಕಂ (ಮಾ, ಗ್ರಾಸಿಲಿಮುನ್‌) 1 ಇದು ಸಣ್ಣ ಕೆಂಪಿ 
ರುವೆ, ತಲೆ ಮತ್ತು ಎದೆ ಕೆಂಪು. ಕುಲುಗಳು ಬೂದು. ಹೊಟ್ಟೆ ಕಪ್ಪುಬೂದು ಅಥವಾ 
ಕಪ್ಪು; ಗುಂಡು. ಸರ್ವಭಕ್ಷಕ. ಸಿಕ್ಕೆಡ್ಕೈ ತಳಪಾಯ. ಗೋ ಡೆಗಳಲ್ಲಿ ಗೂಡು 
ಗಳನ್ನು ಮಾಡಿಕೊಂಡು, ಅಲ್ಲಿಂದ ಮನೆಯೊಳಕ್ಕೆ ಆಹಾರಕ್ಕಾಗಿ ಬರುತ್ತವೆ. 


ಇದು ಮಿರ್ಮಿಸ್ಥನಿ ಉಪಕು ಕುಲಕ್ಕೆ ಸೇ ರಿದೆ. ಇದು ದೊಡ್ಡ.ಮುಖ್ಯಉಪಕುಲ, 
ಪ್ರಪಂಚದಲ್ಲೆಲ್ಲ ಇವೆ. ಸಂಖ್ಯಾತ ಪುಗಳಿಂದ ಹಿಂಸೆ, ನಷ್ಟ. ಗಳಿವೆ 
ಆಅಸರೂಪವಾಗಿ ಅವನತಿ ಅರವ ಇಲ್ಲ. Me ಗಂಡುಗಳಲ್ಲಿ 12 ತುಂಡುಗಳು 
ಕೆಲಸಗಾತಿಗಳಲ್ಲಿ 11 ತುಂಡುಗಳು. ದವಡೆ ಸಾಧಾರಣ, ಮಧ್ಯದ 
ಇಲ್ಲ ಅಥವಾ ಸರಳ. ರೆಕ್ಕೆ ಗಳಿವೆ; ಅಪ 


ರೂಪವಾಗಿ ಇಲ್ಲ. ಹೊಟ್ಟೆಯ ಪೆಡಿಸೆಲ್‌ 2; ತುಂಡುಗಳು. ಗಂಡಿನ ಜನನಾಂಗ ಅರ್ಧ 


ಕ್ಕ 


ನ್‌ ಹಂಂಬನೆಲ ಮೆ 
ಕಾಲುಗಳ ಮೊಣಕಾಲ 


ಮನೆ ಕೀಟಗಳು 121 


ಒಳಗೆ ಅಥವಾ ಹೊರಗೆ. ಕೊಂಡಿ ಇದೆ. ಹಲವು ಪಂಗಡಗಳಲ್ಲಿ ಕೀಚುಗುಟ್ಟುವ 
ಅಂಗಗಳಿವೆ. ಕೋಶ ತೆರವು. 
ಇವು ಸಸ್ಯಹಾರಿಗಳು. ಕಾಳುಗಳನ್ನು ತಿಂದು ಸಂಗ್ರಹಿಸುತ್ತವೆ. ಕೆಲವು 
ಶಿಲೀಂಧ್ರವನ್ನು ಬೆಳೆಸುತ್ತವೆ. ರಸಹೀರುವ ಕೀಟಗಳು ವಿಸರ್ಜಿಸಿದ ಸಿಹಿ ಅಂಟನ್ನು 
ತಿನ್ನುತ್ತವೆ. ಮನೆ ಪೀಡೆಗಳು. 
) 4) ಕ್ಯಾಂಪೊನ್ನೋಟರ್ಸ ಕಂಪ್ರೆಸ್ಸಸ್‌; 
3.6 ಇದು ಬಡಗಿ ಇರುವೆ. ಕಪ್ಪು. ಅಪಾರ 
ದರ್ಶಕ, ಮೈಮೇಲೆ 5 ತುಕೈಗಳಂತ 
ಕುಳಿಗಳಿವೆ. ಹೊಟ್ಟೆ ಅಗಲ; ಪ್ಪ: 
ಹೊಳಪು. ಹೆಳೆ ಮನೆಗಳ ಮರಮುಟ್ಟಿ 
1 ಇದರಿಂದ ಬಹಳ ನಷ್ಟವಾಗುತ್ತದೆ. 
ಇದು ಫಾರ್ಮಿಸೈನಿ ಉಪಕುಲಕ್ಕೆ 
೫% ಸೇರಿದೆ, ಇದು ದೊಡ್ಡ, ಮುಖ್ಯ ಉಪ 
ಕುಲ. 





[33 


ಹ 
ಗೆ 


ಚಿತ್ರ : 2-3 ಮನೆಸಣ್ಣಿರುವೆ 


ವೆ. 3) ಪ್ಪ 
'(ಮಾನೊನೋರಿಯಂ ಗ್ರಾಸಲ್ಲಿನ.ಮ್‌) ಇರುವೆಗಳ ಗಾತ್ರದಲ್ಲಿ ವ್ಯತ್ಯಾಸ 2 


; 
ಮಿಮಿ ಯಿಂದ 20 ಮಿಮಿ; ಸರಾಸರಿ 7 
ಮಿಮಿ. ಕುಡಿಮೀಶೆ 9 ಅಥವಾ ಹೆಚ್ಚು- ತುಂಡುಗಳು. ದವಡೆಗಳು ಅಗಲ; ಕೃಶ; 
ಚೂಪು. ಹೊಟ್ಟೆಯ ಪೆಡಿಸೆಲ್‌ ಒಂದು-ತುಂಡು. ಗುದದ್ವಾರ. ತುದಿಯಲ್ಲಿ ಗುಂಡು; 
ಸುತ್ತ ಕೂದಲು. ಕೊಂಡಿ ಅವನತ. ಗಂಡಿನ ಜನನಾಂಗ ಹೊರಗೆ. ಕೋಶ ಗೂಡು 
ಗಳಲ್ಲಿ, ಕೆಲವು ತೆರವು. 

5) ಸೊಲೆನಾಪ್ಸಿರ್ಸ ಜಮೈನೇಟಿ : ಇದು ಸಣ್ಣ ಜಿಡ್ಡಿರುವೆ. ಕೆಲಸಗಾತಿ ಇರುವೆ 


ಗಳ ಗಾತ್ರ 1-6 ಮಿಮಿ ಉದ್ದ. ಬಣ್ಣ ಮಾಸಲು ಹಳದಿ ಅಥವಾ ಕೆಂಪು. ಹೊಟ್ಟೆ 
ಕಪ್ಪು.ಅವು ಸಾಲಿಟ್ಟು ಹರಿದು, ದಾರಿಯುದ್ದಕ್ಕೂ ಸಣ್ಣ ಗೂಡುಗಳನ್ನು ಮಾಡುತ್ತವೆ. 


ಸ ಜಗಳ ಗಂಟಿಗಳು. ಬಲವಾಗಿ ಕಚ್ಚುತ್ತವೆ. ಕೀಟ, 
ಎಗ್‌ ಕಾ ಬೀಜ; ಸಸಿಗಳ ಕಾಂಡ ಮೊದಲಾದ್ದನ್ನು ತಿನ್ನುತ್ತವೆ. 
ಮನೆಗಳನ್ನು ಸೇರಿ ಸಿಹಿವಸ್ತುಗಳಿಗೆ ಬೀಳುತ್ತವೆ. 

ಎ 


. ಮಿರ್ಮಿಸ್ಯೆನಿ ಉಪಕುಲಕ್ಕೆ ಸೇರಿದೆ. 
ಸು * ವಾಸನೆ ಇರುವೆ. ದಕ್ಷಿಣ ಭಾರತದಲ್ಲಿ ಸಾಮಾನ್ಯ. 
ಇರುವೆಗಳ ಹತೋಟ : ರಾಣಿ ಇರುವೆಯನ್ನು ನಾಶಮಾಡುವುದು ಬಹು 
ಮುಖ್ಯ. ಇರುವೆಗಳ ಸಾಲನ್ನು ಹಿಂಬಾಲಿಸಿ, ಗೂಡಿನ ರಂದ್ರವನ್ನುಗುರುತಿಸಬಹುದು. 


122 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 


ಕ್ರತಿ ರಂದ್ರದೊಳಕ್ಕೊ, ಕ್ಲೋರ್ಡೇನ್‌ ಎಮಲ್‌ಶನ್‌ 1 ಔನ್ಸ್‌ನ್ನು 1 ಗ್ಯಾಲನ್‌ 
ನೀರಿನಲ್ಲಿ ಬೆರಸಿ, ಸಾಕಷ್ಟನ್ನು ರಂಧ್ರದೊಳಕ್ಕೆ ಇಳಿಯುವಂತೆ ಸಿಂಪರಿಸಬೇಕು ಅಥವಾ ` 
ಸಿರಿಂಜಿನಿಂದ ಒಳಕ್ಕೆ ಇಳಿಸಬೇಕು. 

ಗೂಡು ಸಿಕ್ಕದಿದ್ದರೆ, ಇರುವೆಗಳಿರುವ ಕಜೆ ವಿಷಮಿಶ್ರಿತ ಆಹಾರವನ್ನಿಡಬೇಕು. 
1ಅಸಗಾತಿ ಇರುವೆಗಳು ಅದನ್ನು ಗೂಡಿಗೆ ಕೊಚ್ಚಿಕೊಂಡು ಹೋಗಿ, ರಾಣಿ ಮತ್ತು 
ಹುರಿ ಇರುವೆಗಳಿಗೆ ತಿನ್ನಿಸುತ್ತವೆ. ಆಗ ಅವೆಲ್ಲ ಸಾಯುತ್ತವೆ. 

(ತಯಾರಿಕೆ. (!) ಸಕ್ಕರೆ 1; ಪೌಂಡನ್ನು !3 ಪೈಂಟ್‌ ನೀರಿನಲ್ಲಿ ಟಾರ್ಟಾರಿಕ್‌ 
ತೆಮ್ಲ ಹರಳು 1 ಗ್ರಾಮ್‌ ಮತ್ತು ಬೆನ್‌ಜೋೊಯೇಟ್‌ ಆಫ್‌ ಸೋಡ 1 ಗ್ರಾಮ್‌ 
ಸಳನ್ನು ಸೇರಿಸಿ 30 ನಿಮಿಷ ಕುದಿಸಬೇಕು, (2) 1 ಔನ್ಸ್‌ ಬಿಸಿನೀರಿನಲ್ಲಿ $ ಔನ್ಸ್‌ 
ನೋಡಿಯಂ ಆರ್ಸೆನೈಟನ್ನುಕರಗಿಸಬೇಕು. ಎರಡೂ ತಣ್ಣಗಾದ ಮೇಲೆ ಎರ 
ತನೆಯದನ್ನು ಮೊದಲನೆಯದಕ್ಕೆ ಬೆರಸಿ. ಕಲಕಿ, 3 ಪೌಂಡು ಜೇನುತುಪ್ಪವನ್ನು 
ಸೇರಿಸಬೇಕು. ಇದನ್ನು ಭದ್ರವಾಗಿ ಮುಚ್ಚಿದ ಕಾಗದದ ಬಟ್ಟಲುಗಳಲ್ಲಿ 2-3 ರಂದ್ರ 
1ಳನ್ನು ಮಾಡಿ ಇರುವೆಗಳಿರುವ ಕಡೆ ಇಡಬೇಕು. ಇದು ಮಕ್ಕಳಿಗೆ ಸಿಕ್ಕುವಂತಿರ 
ನಾರದು ಅಥವಾ ಶೇಕಡಾ 1-2 ರ ಡೀಲ್ಡಿನ್‌ ಅಥವಾ ಹೆಪ್ಪಕ್ಟೋರ್‌ನ್ನು 
ಸೊಳಿಸಬೇಕು ಅಥವಾ ಸಿಂಪಡಿಸಬೇಕು). 

ಸಾಮಾನ್ಯ ಬೇಗಾನ್‌ ಸಿಂಪರಣೆ, ಡಾಲ್ಸ್‌ ಧೂಳು ಮತ್ತು ಟ್ಯೂಗಾನ್‌ ಹರ 
ಸನ್ನು ಉಪಯೋಗಿಸಬಹುದು. 

4. ಬೆಳ್ಳಿ ಮೀನು ಲೆಸಿಸ್ಮ ಸ್ಕಾಕರೈನ 
ಲೆಪಿಸ್ಮ್ಯಾಟಿಡಿ ; ಥೈಸನ್ಯೂರ 
ಬೆಳ್ಳಿಮೀನು ಇತರ ಮನೆ ಹಾಗೂ ಉಗ್ರಾಣ ಕೀಟಗಳಂತೆ ಭಾರತ 
ಕಲ್ಲೆ ಲ್ಲ ಇದೆ. ಅಮೇರಿಕ, ಕೆನಡ, ಯೂರೋಪ್‌, ಚೀನ, ಜಪಾನ್‌, ಹವಾಯ್‌ 
ರೊದಲಾದ ಪ್ರಪಂಚದ ಇತರ ದೇಶಗಳಲ್ಲೂ ಹರಡಿದೆ. ಸಾಮಾನ್ಯ ಹೆಸರುಗಳು 
ಕಲವು- ಸಿಲ್ವರ್‌ ಫಿಷ್‌, ಸಿಲ್ವರ್‌ ಮಾತ್‌, ಷುಗರ್‌ ಲೆಸ್‌, ಷುಗರ್‌ ಫಿಷ್‌, ಫಿಷ್‌ 
ಸಾತ್‌, ಸ್ಲಿಕರ್‌, ಬ್ರಿಸಲ್‌ ಟೈಲ್‌ ಇತ್ಯಾದಿ. 


ಇದು ಪುರಾತನ ತರಗತಿಯಾದ ಹೈಸನ್ಯೂರಕ್ಕೆ ಸೇರಿದೆ. 4, ಸಾಕರೈನ 
ಇಮಾನ್ಯ. ಕ್ಲ ಅಂಗುಲ ಉದ್ದ. ಕ್ಯಾರೆಟ್‌ ಆಕಾರ. ಶರೀರ ತಲೆಯಿಂದ ಬಾಲ 
ಸರೆಗೂ. ಕ್ರಮೇಣ ಚೂಪು. ಮೈಮೇಲೆ ಹೊಳೆಯುವ ಬಿಳಿ ಶಲ್ಕಗಳು: ಆದ್ದರಿಂದ 
ಟಿ ಸರ್ವೆಸಮ; ನರೆ. ಯಾವ ಹಂತದಲ್ಲೂ ರೆಕ್ಕೆಗಳಿಲ್ಲ. ಕುಡಿಮೀಶೆ ಉದ್ದ; ಕೃಶ; 


ಕಲವು ತುಂಡುಗಳು. ಹಿಂಭಾಗದ ತುದಿಯಲ್ಲಿ ಮೂರು ಉದ್ದ ವಾದ ಬಾಲದಂತಹ, 


ಮನೆ ಕೀಟಗಳು 123 


ಒಂದಕ್ಕೆ ಚಾಚಿರುವ ಅನುಬಂಧಗಳಿವೆ. ಬಾಯಿ ಭಾಗಗಳು ಕೆರೆಯಲು ಅನುಕೂಲ. 
೬ ಇದನ್ನೂ ಜಜ್ಜದೇ ಹಿಡಿಯುವುದು ಕಷ್ಟ; ಕಾರಣ, ಇದರ ವರ್ಣ ರಕ್ಷಣೆ, ಚಲಿಸುವ 
ವೇಗ ಮತ್ತು ಮೃದು ಶರೀರ. 
ಇದು ತನುವಾದ ಕತ್ತಲೆ ಜಾಗ 
ಗಳಲ್ಲಿರುತ್ತವೆ. ಬೆಳಕು, ಒಣ ಪ್ರದೇಶ 
ಗಳಲ್ಲಿರುವುದಿಲ್ಲ ಭೂಮಿಯ ಮಟ್ಟಕ್ಕೆ, 
ತಳಮನೆಗಳಲ್ಲಿ, ಪುಸ್ತಕಗಳ ಬೈಂಡ್‌ಗಳ 
ಮಧ್ಯೆ ಚಿತ್ರಪಟ, ಫೋಟೊಕಟ್ಟು, ಗೋಡೆ 
ಕಾಗದ ಮೊದಲಾದವುಗಳ ಹಿಂದೆ. ಸೇರಿರು 
ತ್ತವೆ. ಉಗ್ರಾಣಗಳಲ್ಲಿ ತನುವು, ಕತ್ತಲೆ 
ಯಾಗಿದ್ದರೆ, ಚೀಲ ಗೋಡೆಗಳ ಮೇಲಿರು 
"ತ್ತವೆ, ಅನೇಕ ಬಗೆ ಸಸ್ಯಪ್ರಾಣಿವಸ್ತು 
ಗಳನ್ನು ತಿನ್ನುತ್ತವೆ. ಮುಖ್ಯವಾಗಿ ಪಿಷ್ಟ 
ಸೇರಿದ, ಹಿಟ್ಟು, ಗಂಜಿ, ರೆಯಾನ್‌ ಬಟ್ಟೆ, 
ಪುಸ್ತಕಗಳ ರಟ್ಟು, ಕಾಗದದ ಲೇಬಲ್‌ 
ಗಳು, ಕಾಗದಕ್ಕೆ ಬಳಿದಿರುವ ಸರಿ, ಅಂಟು 
ಚಿತ್ರ 2-5: ಬೆಳ್ಳಿ ಮೀನು ಇತ್ಯಾದಿಗಳನ್ನು ತಿನ್ನುತ್ತವೆ. ಪುಸ್ತಕಗಳ 
(ಲೆಪಿಸ್ಮ ಸ್ಯಾಕಶೈನ) ರಟ್ಟು, ಕಾಗದ, ಕಾರ್ಡ್‌, ಪೆಟ್ಟಿಗೆ ಇತ್ಯಾದಿ 
ಗಳ ಮೇಲೆ, ಅವು ಕೆರೆದು ತಿಂದು ಅಡ್ಡಾದಿಡ್ಡಿ ಮಚ್ಚೆಗಳನ್ನು ಮಾಡಿರುತ್ತವೆ. ಗೋಡೆ 
ಕಾಗದಕ್ಕೆಂತೂ ಬಹಳ ನಷ್ಟ, 
ಇವು ಮನೆಗಳಿಗೆ ಹಲವು ವಿಧಗಳಲ್ಲಿ ಸೇರುತ್ತವೆ. ಸಾಧಾರಣವಾಗಿ, ಅವಿದ್ದ 
ವಸ್ತುಗಳ ಮತ್ತು ಅವುಗಳ ಪೆಟ್ಟಿಗೆಗಳ ಮೂಲಕ. 
ಜೀವನ ಚರಿತ್ರೆ : ಬಹಳ ಸರಳ, ಹೆಣ್ಣು 7.12 ಮೊಟ್ಟೆಗಳನ್ನು ಅವು ಅಡ 
ಗಿರುವ ಬಿರುಕು ಜಾಗಗಳಲ್ಲಿಡುತ್ತವೆ. ಮೊಟ್ಟೆ ಸಣ್ಣ; ಬಿಳುಪು. 8-12 ಬನಗಳಲ್ಲಿ 
ಒಡೆದು ಮರಿಗಳಾಗುತ್ತವೆ. ಮರಿಗಳು ಗಾತ್ರದಲ್ಲಿ ಹೊರತು, ತಾಯಿಯನ್ನು 
ತ್ತವೆ. 9 ತಿಂಗಳಲ್ಲಿ ಅವು 6-7 ಸಲ ಪೊರೆ ಬಿಟ್ಟು ಪೂರ್ತಿ ಬೆಳೆದು ಪ್ರಾಯಕ್ಕೆ 
ಬರುತ್ತವೆ, ಶೀತ ಪ್ರದೇಶಗಳಲ್ಲಿ ಜೀವನ ಚರಿತ್ರೆಯ ಕಾಲ 2 ವರ್ಷವಾದರೂ ಆಗ 
ಬಹುದು. 
ಫೈರಬ್ರಾಟ್‌ ಫಿಕೋಟಯ ಡೊಮೆಸ್ಟಿ ಕ 
ಲೆಪಿಸ್ಕ್ಯಾಟಿಡಿ ; ಧೈಸನ್ಯೂರ 


ಲಕಿ 





G 


124 ಮನೆ ಕೀಟಗಳು ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 


ಇದು ಆಕಾರ, ನಡತೆ, ನಷ್ಟಪಡಿಸುವ ರೀತಿ, ಎಲ್ಲದರಲ್ಲೂ ಬೆಳ್ಳಿ ಮೀನನ್ನು 
ಹೋಲುತ್ತದೆ. ಆದರೆ ಮೈಮೇಲೆ ಬಿಳಿ, ಕಪ್ಪುಮಚ್ಚೆಗಳಿದೆ. ಶಾಖವಾಗಿರುವ 
ಜಾಗಗಳಲ್ಲಿ, ಕುಲುಮೆ, ಒಲೆ ಮೊದಲಾದ ಕಡೆ ಇರುತ್ತವೆ. ಆದ್ದರಿಂದ ಇದರ 

¢ ಗ vm 
ಹೆಸರು "ಫೈರ್‌ಬ್ರಾಟ್‌' ಎಂದು ಬಂದಿದೆ. 

ಸಣ್ಣ, ಬಿಳಿ ಮೊಟ್ಟೆ. ಕೆಲವು ವಾರಗಳಲ್ಲಿ ಒಡೆಯುತ್ತವೆ. ಮರಿಗಳು ಬಿಳುಪು. 
ತಾಯಿಯನ್ನು ಹೋಲುತ್ತವೆ. ಶಾಖ ತನುವನ್ನು ಅನುಸರಿಸಿ ಅನೇಕಸಲ ಪೊರೆ 
ಬಿಟ್ಟು 3-24 ತಿಂಗಳಲ್ಲಿ ಪ್ರಾಯಕ್ಕೆ ಬರುತ್ತವೆ. 

ಹತೋಟಿ : ಸಿಂಪರಣೆ ಶೇಕಡಾ 5 ಡಿಡಿಟಿ, ಶೇಕಡಾ 2,5 ಕ್ಲೋರ್ಡೆನ್‌, 
ಶೇಕಡಾ 1 ಲಿಂಡೇನ್‌, ಶೇಕಡಾ 0.5 ಡೀಲ್ಡಿೀನ್‌ ಅಥಮ ಶೇಕಡಾ | ಪೈರಿತ್ರಿನ” 
ಗಳನ್ನು ಸಿಂಪರಿಸಬೇಕು ಅಥವಾ ಶೇಕಡಾ 2 ಮ್ಯಾಲಥೈಯೊನ್‌ ಅಥವಾ 

ಗಾನ್‌ ಸಿಂಪರಿಸಬೇಕು. 
5. ಸೋಸಿಡ್‌ಗಳು ಕಾರೊಡೆನ್‌ಷಿಯ ಸೋಕಾಪ್ಟಿರ 

ಇವನ್ನು ಸಾಮಾನ್ಯವಾಗಿ "ಪುಸ್ತಕದ ಹೇನು'ಗಳಿನ್ನುತ್ತಾರೆ. ಈ ಸಣ್ಣ. ಮೃದು 
ಶರೀರದ ಕೀಟಗಳು ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಇವೆ. ಶ್ಯ ಅಂಗುಲ ಉದ್ದ. 
ಮಾಸಲು ನರೆ ಅಥವಾ ಮಾಸಲು ಹಳದಿ. ಬಾಯಿ ಭಾಗಗಳು ಅಗಿಯುವ ಬಗೆಯವು. 
ಸಸ್ಯ ಮತ್ತು ಪ್ರಾಣಿಜನ್ಯ ವಸ್ತುಗಳನ್ನು ತಿನ್ನುತ್ತವೆ. ಆಗಾಗ ಹಿಟ್ಟು, ಧಾನ್ಯಗಳ 
ಮೇಲೆ ತುಂಬಿರುತ್ತವೆ. ಅವು ತಿನ್ನುವುದರಿಂದ ನಷ್ಟವಿಲ್ಲ; ಅಸಹ್ಯಕರ. ಇವು ಕತ್ತಲು, 
ತನುವು. ಮಪ್ಪು ಹಿಡಿದ ಕೊಳಕು ಪ್ರದೇಶಗಳಲ್ಲಿರುತ್ತವೆ. ನೇರವಾಗಿ ಬರುವುದಲ್ಲದೆ, 
ಅವಿದ್ದ ಚಾಪೆ, ಚೀಲ ಇತ್ಯಾದಿ ವಸ್ತುಗಳ ಮೂಲಕವೂ ಮನೆಯೊಳಕ್ಕೆ ಸೇರುತ್ತವೆ 

ಭಾರತ ಮತ್ತು ಇತರ ಹಲವು ಪ್ರದೇಶಗಳಲ್ಲಿ ಎರಡು ಬಗೆ ಸೋಸಿಡ್‌ಗಳಿವೆ : 
ಲಿಪ್ಪೊಸ್ಸೈಲಿರ್‌ ಡಿನಿನಟೋರಿಯಸ್‌ ಮತ್ತು ಲಿ. ಟ್ರಾನ್ಸ್‌ ವಾಡೆಸ್ಸಿಸ್‌್‌ 

1) ಅಪ್ಟೊಸ್ಸೆಲಿಸ್‌ (ಟ್ರಾಕ್ಟಿಸ್‌) ಡಿಪಿನಟೋರಿಯೆಸ್‌ 

ಲಿಪೊಸ್ಸೆಲಿಡಿ (ಟ್ರಾಕ್ಟಿಡಿ) . ಕಾರೊಣೆನ್‌ಷಿಯ 

ಇದು ಹಳೆ ಮರದ ಮನೆ, ಉಗ್ರಾಣ ಮ್ಯೂಸಿಯಂ ಲೈಬ್ರೆರಿಗಳಲ್ಲಿ 
ಸಾಮಾನ್ಯ. ನಷ್ಟ ಸ್ವಲ್ಪವಾದರೂ, ಹೆಚ್ಚು ಅಸಹ್ಮಕರ. 

ಇದರ ಕುಲದಲ್ಲಿ ರೆಕ್ಕೆಗಳಿಲ್ಲದಿರುವ ಮತ್ತು ರೆಕ್ಕೆಗಳಿರುವ ಬಗೆಗಳಿವೆ. ಮುನ್ನೆದೆ 
ಎರಡು ಭಾಗ, ಮಧ್ಯದ ಮತ್ತು ಹಿಂದಿನ ಎದೆಸಂಧಿಗಳು ಐಕ್ಕವಾಗಿವೆ. ರೆಕ್ಕೆ 
ಗಳಿಲ್ಲದೆ ಸಣ್ಣ ಕೀಟವನ್ನು ಸಾವಿನ ಕಾವಲು ಅಥವಾ ಪುಸ್ತಕದ ಹೇನು ಅಥವಾ 


ಮನೆ ಕೀಟಗಳು ` (25 


ನ್ಯದ "ಸೋಸಿಡ್‌? ಎನ್ನುತ್ತಾರೆ. ಇದು ಲಿ, ಡಿವಿನಟೋರಿಯಸ್‌ ಬಲುಸಣ್ಣ. 

] ಮಿಮಿ ಉದ್ದ. ಪ್ರಪಂಚದ ಎಲ್ಲ ಭಾಗಗಳಿಗೂ ಸೇರಿವೆ. ಬಹಳ ಹಿಂದಿನ ಕಾಲ 
ದಿಂದಲೂ ಮನುಷ್ಯ ಸ ಸಂಪರ್ಕ ಹೊಂದಿದೆ. ಹಳೆಮರದ ಭಾಗಗಳಲ್ಲಿ ಅದಕ್ಕೆ 
ಬೇಕಾದ ಕಸ ಬೂಷ್ಟೆ ಇತ್ಯಾದಿ ಆ ಹಾರ ಸಿಕ್ಕುವುದರಿಂದ ಮತ್ತು ಹಳೇ ಮನೆಗಳಲ್ಲಿ 
ಕಾಳುಕಡ್ಡಿ, ಆಹಾರ ಸಿಕ್ಕುವುದರಿಂದ ವಿಶೇಷವಾಗಿರುತ್ತವೆ. ವರ್ಷವೆಲ್ಲ ಸಂತಾ 
ಸ್ಸ ಎದೆಯನ್ನು ಮರ ಅಥವಾ ಕಾಗದದ ಮೇಲೆ 

ವ ಮಾಡುತ್ತದೆ. ಇದನ್ನು ಸಾವಿನ 
ಕಾವಲು ದುಂಬಿಗೆ ತಪ್ಪಾಗಿ ತಿಳಿದು. ಇದೇ ಮನೆಯವರಿಗೆ ಸಾವನ್ನು ಸೂಚಿಸುತ್ತದೆ 


ಸ 
9 
pS 

eM 
Re 
ತ್ರೆ 
| 
Fal 
ke 
Ret 
[aN 
GL 
21 
ಶ್ನೆ 
ತ 
| 


ಇದು ಪ್ರತಿ ವ ಮನೆಯಲ್ಲ ಖೂ ಇದೆ. ನಿಶಾಚರ. ಯಾವಾಗಲೂ ಹರಿದಾಡುತ್ತಿರು 
ತ್ತದೆ. ಸಿಕ್ಕಿದ್ದನ್ನೆಲ್ಲ ತಿಂದು, ವಿಶೇಷವಾಗಿ ಸಂತಾನೋತ್ಪತ್ತಿ ಮಾಡಿ. ನಷ್ಟಪಡಿಸಿ 


ಸ 
ತೊಂದರೆಮಾಡುತ್ತದೆ. ಪುಸ್ತಕಗಳಲ್ಲಿವುದರಿಂದ "ಬುಕ್‌ ಲೌಸ್‌? ಎನ್ನುತ್ತಾರೆ. 
ಹಿಟ್ಟು, ಸಂಗ್ರಹಿಸಿದ ಸಸ್ಯ, ಪ ಣಿ, ಉಗ್ರಾಣದಲ್ಲಿರುವ ಆಹಾರ ವಸ್ತು 


ನೊಡಲುದವನ್ನು ಸ್ವಲ್ಪವೇ ತಿಂದರೂ ಜಿಗುಪ್ಲೆಪಡಿಸ ಸುತ್ತದೆ. 
2)  ಅಟ್ರೊಸೂಸ್‌ ಪಲ್ಸಟೋರಿಯಂ ಅಟ್ರೋಪಿಡಿ : ಕಾರೊಡೆನ್‌ಷಿಯ 
ಸಣ್ಣ ಮಾಸಲು ಕೀಟ. 1.25-2.00 ಮಿಮಿ ಉದ್ದ. ಮನೆ, ಪುಸ್ತಕಾಲಯ, 
ವಸ್ತುಸಂಗ್ರಹ ಶಾಲೆ ಮೊದಲಾದ ಜಾಗ, ಜೇನುತ ಪೆಟ್ಟಿ ಗೆಗಳಲ್ಲಿರು ತ್ತದೆ. ನಡತೆ 
ಜೀವನ ಚರಿತ್ರೆ ಇತ್ಯಾದಿಗಳಲ್ಲಿ ಅ, ಡಿವಿನಟೋರಿಯ ಸನ್ನು "ಹೋಲುತ್ತದೆ. 
ಹತೋಟಿ : ಬೇಗಾನ್‌ ಸಿಂಪರಣೆ ಮಾಡಬೇಕು. 
6. ನುಶಿಗಳು 
ಅಕರೈನ : ಅರಾಕ್ಮಿಡ 
ಅರಾಕ್ನಿಡ ವರ್ಗದ ನುಶಿಗಳು ಕೀಟಗಳ ಹತ್ತಿರ ಸಂಬಂಧಿಗಳು, ಇದೇ 
ವರ್ಗಕ್ಕೆ ಜೇಡರಹುಳು, ಉಣ್ಣೆಗಳು ಮತ್ತು ಚೇಳುಗಳು ಸೇರಿವೆ. ನುಶಿಗಳು ಕೀಟ 
ಗಳಂತೆ ಗಾತ್ರದಲ್ಲಿ ಸಣ್ಣ. ಬಹುಮಟ್ಟಿಗೆ ಭೂವಾಸಿಗಳು. ಒಳಾಂಗಗಳು ಅದೆ ಬ 
ಕೀಟಿಗಳಲ್ಲಿ ವ್ಯತ್ಯಾಸ. 4 ಜತೆಕಾಲುಗಳಿವೆ, ಕುಡಿಮೀಶೆಗಳಿಲ್ಲ. ದವಡೆಗಳಿಲ್ಲ. ಗೂಡು 
ಕಣ್ಣುಗಳಿಲ್ಲ. ಶರೀರದ ಭಾಗಗಳು ಎರಡೇ, 
ಈ ವರ್ಗದ ಹಲವು ಕುಲಗಳಲ್ಲಿ, ಬಹುಮಟ್ಟಿಗೆ ಟೈರೊಗ್ಗಿಫಿಡಿ ಕುಲದ ನುಶಿ 
ಗಳು ಮಾತ್ರ ದಾಸ್ತಾನು ಮಾಡಿದ ವಸ್ತು ಆಹಾರಗಳಿಗೆ ಬೀಳುತ್ತವೆ. ಅವು ಹೆಚ್ಚಾ 
ಗಿದ್ದರೆ, ಆ ವಸ್ತುಗಳಲ್ಲಿ ತನುವು ಹೆಚ್ಚಾಗಿರಬೇಕು. (ಶೇಕಡಾ 12 ಕ್ಕಿಂತ ಹೆಚ್ಚು 1 


126 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅನ್ರಗಳ ಹತೋಟ 


ಅಥವಾ ಹಾಳಾಗುತ್ತಿರಬೇಕು. ಭಾನ್ಯದ ನುಶಿಗಳ ಮೇಲೆ ಪರಭಕ್ಷಕ ನುಶಿಗಳು ಹೆಚ್ಚಿ 
ಅವನ್ನು ಬೇಗ ಹತೋಟಿಯಲ್ಲಿಡುತ್ತವೆ. 

ಸಂಗ್ರಹಿಸಿದ ಕಾಳು, ಹಿಟ್ಟು ಮತ್ತು ಇತರ ವಸ್ತುಗಳಿಗೆ ಹಲವು ಬಗೆ ಮೆಶಿ 
ಗಳು ಬೀಳುತ್ತವೆ. ಅವೆಲ್ಲ ಬಿಳುಪು. ಬಹಳ ಸಣ್ಣ. ಅತ್ಯಂತ ದೊಡ್ಡದೇ ಸ ಅಂಗುಲ 
ಉದ್ದ. ಆದ್ದರಿಂದ ಬರೀ ಕಣ್ಣಿಗೆ ಕಾಣುವುದಿಲ್ಲ. ಅವು ಹೆಚ್ಚಿದಾಗ. ಆ ವಸ್ತುಗಳ 
ಮೇಲೂ ಒಳಗೂ ಒಂದು ಬಗೆ ಸೂಕ್ಷ್ಮವಾದ ಬೂದು ಪುಡಿ ತುಂಬಿರುತ್ತದೆ ಮತ್ತು 
ಹಳಸಲು ರುಚಿಯುಳ್ಳ ವಾಸನೆ ಬರುತ್ತದೆ. ಇದು ನುಶಿಗಳ ವೈಶಿಷ್ಟ್ಯ. ನುಶಿಗಳಿದ್ದ 
ಧಾನ್ಯದ ಉಗ್ರಾಣ. ಮಂಡಿಗಳಲ್ಲಿ ಕೆಲಸಗಾರರಿಗೆ ಚರ್ಮದ ನವೆಯುಂಟಾಗುತ್ತದೆ. 

ನುಶಿಗಳು ಮೊಟ್ಟೆಗಳನ್ನು ಆಹಾರ ವಸ್ತುಗಳ ಮೇಲೆ ಸಿಕ್ಕಾಪಟ್ಟೆ ಇಡುತ್ತದೆ. 
ಮರಿಗಳಿಗೆ ಮೊದಲು 6 ಕಾಲುಗಳು; ಬೆಳೆದ ಮೇಲೆ 8 ಕಾಲುಗಳು. ಬೇಗ ಬೆಳೆಯು 
ತ್ತವೆ. ಪ್ರತಿಕೂಲ ಸ್ಥಿತಿಗಳಿದ್ದರೆ, ಅವು ಜಡವಾಗಿ ಆಹಾರವನ್ನು ತಿನ್ನದೆ, ನಿರೋಧ 
ಶಕ್ತಿಯುಳ್ಳ ಹಂತವಾಗುತ್ತವೆ. ಈ ಹಂತ "ಹೈಪೊಪಸ್‌', ಈ ಹಂತದಲ್ಲಿ ಶರೀರ ಗಟ್ಟಿ 
ಯಾಗಿ, ಕೆಳಗಡೆ ಸೇದಿಗೆಗಳುಂಟಾಗುತ್ತವೆ. ಆ ಸೇದಿಗೆಗಳಿಂದ. ಇತರೆ ಕೀಟ, ನುಶಿ 
ಗಳಿಗೆ ಅಂಟಿಕೊಂಡು ಬೇರೆ ಜಾಗಗಳಿಗೆ ಸೇರುತ್ತವೆ. ಈ ಸ್ಥಿತಿಯಲ್ಲಿ ಆಹಾರವಿಲ್ಲದೆ 
ಹಲವು ಶಿಂಗಳಿರಬಹುದು. ಅನುಕೂಲ ಸ್ಥಿತಿಗಳು ಬಂದಾಗ ಅವು ಪೊರೆಬಿಟ್ಟು. 
ಚಟುವಟಿಕೆ ಹೊಂದುತ್ತವೆ. ಈ ಹೊಂದಾಣಿಕೆಯಿಂದ ನುಶಿಗಳು ಬಹು ಕಾಲ ಬದು 
ಕುತ್ತವೆ. ಅವು ಇದ್ದ ಕಟ್ಟಡವನ್ನು ಶುಚಿಗೊಳಿಸುವುದೇ ಕಷ್ಟ. ಅದರಲ್ಲೂ ಧಾನ್ಮೆ 
ವನ್ನು ಬಹಳ ಕಾಲ ಕೂಡಿಟ್ಟರೆ, ಅವು ತೀವ್ರವಾಗುತ್ತವೆ. 

ನುಶಿಗಳು ಬೀಳುವಿಕೆಯಲ್ಲಿ ತನುವಿನ ಪಾತ್ರ ಹೆಚ್ಚು. ಧಾನ್ಯಗಳು ಒಡೆಯದೆ 
ಪೂರ್ತಿಯಾಗಿದ್ದರೆ ನುಶಿಗಳು ಆಕ್ರಮಿಸಲಾರವು; ಒಡೆದು, ಸೀಳಾಗಿದ್ದರೆ, ರಂಧ್ರ 
ವಿದ್ದರೆ, ಅವು ಸುಲಭವಾಗಿ ಒಳಕ್ಕೆ ಸೇರುತ್ತವೆ. ಧಾನ್ಯಗಳಲ್ಲಿ ಕೆಲವು ಭುಗಕ್ಕೆ ಮಾತ್ರ 
ಅವು ಬಿದ್ದು ತಿನ್ನುತ್ತವೆ. ಗೋಧಿಯ ಮೊಳಕೆ ಭಾಗಕ್ಕೆ ಬೀಳುವುದೇ ಹೆಚ್ಚು. ನುಶಿ 
ಗಳು ಬಿದ್ದಾಗ ಅಪ್ರತ್ಯಕ್ಷವಾಗಿ, ಶಾಖ ಹೆಚ್ಚೆ, ತನುವಾಗಿ ಬೂಪ್ಟೆ ಬೆಳೆಯುತ್ತದೆ. 
ನುಶಿಗಳು ಹೆಚ್ಚಲು 18 ಸೆಗ್ರೆನಿಂದ 25° ಸೆಗ್ರೆ ಶಾಖ ಸೂಕ್ತ. 
ಸಂಗ್ರಹಿಸಿದ ಆಹಾರೆ ವಸ್ತುಗಳ ಕೆಲವು ನುಶಿಗಳು 

ಇವು ಕಾಳು, ಗಡ್ಡೆ, ಚರ್ಮ, ಹಿಟ್ಟು, ಬೀಜ ಮೊದಲಾದವುಗಳಿಗೆ ಬಿದ್ದು, 
ತಿನ್ನುವುದಕ್ಕಿಂತ ಹೆಚ್ಚಾಗಿ, ಬೂಷ್ನೆ ಬೆಳೆಯಲು ಅನುಕೂಲಿಸಿ, ನಷ್ಟಪಡಿಸುತ್ತವೆ. 
ಒಣ ಹಣ್ಣುಗಳಾದ ಆಂಜೂರ, ದ್ರಾಕ್ಷಿ ಸೇಬು ಇತ್ಯಾದಿಗಳಿಗೆ ಕಾರ್ಪೊಗ್ಗಿಫಸ್‌ 
ಪಾಸ್ಟುಲಾರರ್ಮ, ಥೇಲಿಯ, ನಾರ್ಸಿಸಸ್‌, ಲಲಿ, ಈರುಳ್ಳಿ, ಹೈಯಾಸಿಂತ"ಗಳಿಗೆ 
ಕ್ವೈೈಜೊಗ್ಗಿಫಸ್‌ ಎಳ್ಳೆನೋಸಸ* ಗಳು ಬೀಳುತ್ತವೆ, ಗಡ್ಡೆಗಳಿಗೆ ಶೇಕಡಾ 15-20ರಷ್ಟು 


ಮನೆ ಕೀಟಿಗಳು 127 
ನಷ್ಟ. ಟೈಕೊಗ್ಗಫಸ್‌ ಲಿಂಟೈಂ ಆಹಾರ ಪದಾರ್ಥಗಳಿಗೆ ಬಿದ್ದು ಬಹಳ ನಷ್ಟ 
ಪಡಿಸುತ್ತದೆ. ಆಕಾರಸ್‌ ಸೈಕೊ ಸರ್ವಸಮದರ್ಶಿ. ಧಾನ್ಯ, ಹಿಟ್ಟು, ಒಣಹಣ್ಣು 
ಮತ್ತು ತರಕಾರಿಗಳು. ಚೇಸ್‌'ಗಳಿಗೆ ನಾಶಕರ. ಎಲಿಯೊ ರೋಜಿಯರ್ಸ ಫೆರೈಸ ಕಾಳು 


ಗಳು ಹಿಟ್ಟು. ಬೀಜ, ಚೀಸ್‌ಗಳ ಮೇಲೆ ಸಾಮಾನ್ಯ; ಮೀಲ್‌, ಉಗ್ರಾಣ ಮಳಿಗೆ 
ಗಳಲ್ಲಿರುತ್ತದೆ. ಟಿ. ಲಾಂಗಿಯೋರ್‌ ಯುರೋಪಿಯನ್‌ ನುಶಿ, ಇದರಿಂದ ಒಂದು 
ಹುಲ್ಲಿನ ಮೆದೆಯೇ ನಾಶವಾಯಿತಂತೆ ! ಇದು ಆಹಾರಕ್ಕೂ ಬೀಳುತ್ತದೆ. 


ಈರುಳ್ಳಿ, ಬೆಳ್ಳುಳ್ಳಿ, ಟುಲಿಪ್‌ ಗಡ್ಡೆಗಳಿಗೆ ಐಸಿರಿಯ ಟುಲಿಪಿ ಎಂಬ ಎರಿಯೊ 
ಫೈಡ್‌ ನುಶಿ, ಶಾಕುಗಳಲ್ಲೇ ಬಿದ್ದು. ಗಡ್ಡೆ ಮೂಲಕ ಉಗ್ರಾಣಕ್ಕೆ ಸೇರುತ್ತದೆ. ನುಶಿ 
ಗಳು ಗಡ್ಡೆಗಳ ಪದರುಗಳಲ್ಲಿ ಸೇರಿ, ಒಣಗಿಸುತ್ತವೆ. 
ಹತೋಟಿ : ಆಹಾರ ವಸ್ತುಗಳಿಗೆ ನುಶಿಗಳು ಬಿದ್ದಾಗ ಕೀಟನಾಶಕಗಳ ಉಪ 
ಯೋಗ ಕಷ್ಟ. ಪಿಷವಸ್ತುವನ್ನು ಸಿಂಪರಿಸಲಾಗುವುದಿಲ್ಲ. ಧೂಪಕವನ್ನು ಹಾಕಿ ಒಣ 
ಸಿ, ಪುನಃ ದಾಸ್ತಾನು ಮಾಡಬೇಕು. 


ಬಾ 


7. ಮನೆ ಕಂಬಳಿ ಹುಳು 
ಅಸುರ ಕಾನ್‌ಫರ್ಟಿ ಆರ್ಕ್‌ಟೈಡಿ : ಲೆಪಿಡಾಪ್ಟಿರ 
ಹ 


ಪಶ್ಚಿಮ ಘಟ್ಟಗಳ ತಪ್ಪಲಿನ ಜಿಲ್ಲೆಗಳಲ್ಲಿ ಜುಲೈನಿಂದ ನವೆಂಬರ್‌ ವರೆಗೆ, 


ಬ 


ಒಂದು ಸಣ್ಣ ಕಪ್ಪು ಕಂಬಳಿಹುಳು. ಮನೆ ಪೀಡೆಯಾಗಿ ಕಾಡಿಸುತ್ತವೆ. ಇದು ಪಾಚಿ 
ಕಲ್ಲುಹೂವುಗಳನ್ನು ತಿನ್ನುತ್ತದೆ. ಮೈತುಂಬ ಕಪ್ಪು ಕೂದಲು. ಮಳೆಗಾಲದಲ್ಲಿ ತೇವ 
ಹೆಚ್ಚಿ. ಗೋಡೆಗಳ ಬುಡದಲ್ಲಿ ಪಾಚಿ ಕಟ್ಟಿದಾಗ, ಕಂಬಳಿ ಹುಳುಗಳು ಅಸಂಖ್ಯಾತ 
ವಾಗಿ, ಎಲ್ಲೆಲ್ಲೂ ಹರಿದಾಡಿ, ಮನೆಗಳನ್ನು ಸೇರುತ್ತವೆ. ಅವು ತಗುಲಿದ ಕಡೆ ತುರುಚೆ 
ಯಾಗುತ್ತದೆ. ಮಾಳಿಗೆ ಮೂಲೆ, ಹೆಂಚುಗಳ ಬಳಿ ಕೋಶಗಳಾಗುತ್ತವೆ. 

್ಲ: ಕಿತ್ತಳೆ ಬಣ್ಣದ ರೆಕ್ಕೆಗಳು; ಸುಂದರ, ಬೆಳಕಿಗೆ ಬರುತ್ತವೆ. 
ಮುಂದಿನ ರೆಕ್ಕೆಗಳ ಮೇಲೆ ಮೇಲಿನಿಂದ ಕೆಳಕ್ಕೆ ನಾಲ್ಕು ಅಡ್ಡಾದಿಡ್ಡಿ ಪಟ್ಟೆಗಳಿವೆ. 
ಕೆಳರೆಕ್ಕೆಯ ಮೇಲೆ ಅಂಚು ಅಗಲವಾಗಿ ಕಪ್ಪು. 

ಹತೋಟಿ : ಮನೆಯ ಹೊರಗಡೆ, ಗೋಡೆಗಳ ಬಳಿ, ಸೂರಿನ ಬಳ್ಳಿ ಶೇಕಡಾ 
ಶಿರ ಡಿಪ್ಪಿರೆಕ್ಸ್‌ ಪುಡಿಯನ್ನು ಧೂಳಿಸಬೇಕು. 
8. ಕಣಜ ಮತ್ತು ಜೇನು 
ಮ್ಹೆಡಿ, ಏಪಿಡಿ ; ಹೈಮೆನಾಖ್ಟರ 
ಕಣಜ ಮತ್ತು ಜೇನುಹುಳುಗಳು ಆಗಾಗ ಮನೆಯ ಹತ್ತಿರ ಮತ್ತು ಒಳಗೆ 
ಗೂಡುಗಳನ್ನು ಕಟ್ಟಿ ಅಸಹ್ಯಪಡಿಸುತ್ತವೆ. ದಕ್ಷಿಣ ಭಾರತದಲ್ಲಿ ಭಾರಿ ಕಟ್ಟಡಗಳ 


ಪತಂಗ ಸಣ್ಣ: 


128 ಮನೆ ಕೀಟಗಳು, ಇತರ ಪೀಡೆಗಳು ಮೆತ್ತು ಅವ್ರಗಳ ಹೆತೋಬ 


ತೊಲೆಗಳ ಮೇಲೆ ಎತ್ತರದಲ್ಲಿ ಹೆಜ್ಜೇನು ಅರಿಯನ್ನು ಕಟ್ಟುವುದು ಸಾಮಾನ್ಯ 
(ಐಪಿಸ್‌ ದಾರ್ಸಾಟ;), ಅವು ರೇಗಿ ಮೈಮೇಲೆ ಬಿದ್ದರೆ ಕಷ್ಟ; ಹಿಂಬಾಲಿಸಿ ಚುಚ್ಚು 
ತ್ತವೆ. ಮೈಊದಿ, ಬಹಳ ನೋವಾಗುತ್ತದೆ. ಅವು ಬಹಳವಾಗಿ ಚುಚ್ಚಿದಾಗ, 
ದುರ್ಬಲ ಪ್ರಕೃತಿಯವರು ಸತ್ತು ಹೋಗುತ್ತಾರೆ. 


ಲ 





ಚಿತ್ರ 2-6: ಮನೆಕಂಬಳಿ ಹುಳು ಮತ್ತು ಪತಂಗೆ 
(ಆಸುರಕಾನ್‌ ಫರ್ಟ) 


ಹೆಜ್ಜೇನೇ ಅಲ್ಲದೆ ಚಿಟ್ಟಿಜೇನು (ಏಪಿಸ್‌ ಪ್ಲೋರಿಯ) ಅಪರೂಪವಾಗಿ ಮನೆಗಳ 
ಸೂರಿಗೆ ಮುತ್ತಿ ಅರಿಯನ್ನು ಕಟ್ಟುತ್ತವೆ. ತುಡುಬೆ ಜೇನು (ಏಪಿಸ್‌ ಇಂಡಿಕ) ಸಹ, 
ವಲಸೆ ಹೋಗುವಾಗ, ಮನೆಗಳ ಬಳಿ ಮುತ್ತಿ ಕುಳಿತಿದ್ದು. ಹಾರಿ ಹೋಗುತ್ತವೆ. 
ಜೇನು ಉಪಕಾರಿ ಕೀಟವಾದರೂ, ಚುಚ್ಚುವುದರಿಂದ ಭಯಪಡಿಸುತ್ತವೆ. 


ಕಣಜಗಳಲ್ಲಿ ಹಳದಿ ಪಟ್ಟೆ ಕಣಜ (ನೆಸ್ಟ್‌ ಸನೇಟ ಸಾಮಾನ್ಯ. ದಪ್ಪ ಕೀಟ, 
ಹಳದಿಕಪ್ಪು. ಹೊಟ್ಟೆಯ ಮೇಲೆ ಹಳದಿ ಪಟ್ಟೆ ಇದೆ. ಸೊಂಟ ಸಣ್ಣ. ಕುಡಿ ಮೀಶೆ 
ಮೊಳಕೈಯಾಕಾರ ಕಿಟಿಕಿ, ಬಾಗಿಲುಗಳ ಹಿಂದೆ. ಮೂಲೆಗಳಲ್ಲಿ ಗೂಡುಗಳನ್ನು ಕಟ್ಟಿ 
ಅಸಹ್ಯಪಡಿಸುತ್ತದೆ. ಚುಚ್ಚಿದರೆ ಬಹಳ ನೋವು. 

ಬಡಗಿ ಕಣಜ (ಕ್ರೈಲೊೋ ಕೋಪ ಪ್ರಭೇದ) ಮನೆಗಳಲ್ಲಿ ಮರದ ಸಾಮಾನು 
ಗಳನ್ನು ಕೊರೆದು ಗೂಡನ್ನು ಮಾಡಿಕೊಳ್ಳುತ್ತದೆ. ಮರದ ಒಣಕೊಂಬೆಯಲ್ಲೂ 
ಕೊರೆದು ಜೊಟ್ಟೆಗಳನ್ನಿ ಡುತ್ತದೆ. ಇವುಗಳಿಂದ ಸ್ವಲ್ಪ ಮಟ್ಟಿಗೆ ನಷ್ಟ. 

ದಪ್ಪ ಕೀಟ. ಕಪ್ಪು ನೀಲಿ ಹೊಳೆಯುವ ರೆಕ್ಕೆಗಳು. ಹಾರುವಾಗ "ಜುರ್‌' 
ಎಂಬ ಶಬ್ದ ಮಾಡುತ್ತವೆ. ಹೂವುಗಳ ಪರಾಗವನ್ನು ಸಂಗ್ರಹಿಸುತ್ತವೆ. 


ಮನೆ ಕೀಟಗಳು - ' ` 129 


ಹತೋಟಿ : ಜೇನನ್ನು ಓಡಿಸಲು, ವಿಷಮಧಾರಿ ಸೊಪ್ಪಿನ ರಸಕ್ಕೆ ಆಲ್ಕೊ 
ಹಾಲನ್ನು ಸೇರಿಸಿ, ರಾತ್ರಿಯಾದ ಮೇಲೆ ಸಿಂಪರಿಸಿ, ರೊಟ್ಟಿ ಯನ್ನು ಕಿತ್ತು ಆ ಜಾಗಕ್ಕೆ 
ಟಾರನ್ನು ಬಳಿಯಬೇಕು. 


9. ಕುಟ್ಟಿ ಹುಳುಗಳು 
(1) ಸೈನೊಜೈಲಾನ್‌ ಸುಡಾನಿಕಂ ಡಿನೊಡಿರಸ್‌ ಬಗೆ 
ಬಾಸ್ಟ್ರಿ ಕೈಡಿ : ಕೋಲಿಯಾಪ್ಟಿರ 
ಮರ ಮುಟ್ಟುಗಳನ್ನು ಕೊರೆದು ನಾಠ ಮಾಡುವುದರಲ್ಲಿ ಕುಟ್ಟೆ ಹುಳುಗಳು 
ಗೆದ್ದಲಿಗೆ ಎರಡನೆಯವು. ಇವಕ್ಕೆ ಮರ ನೆಲಕ್ಕೆ ತಾಗಿರಬೇಕಿಲ್ಲ. ಗ್ರಬ್‌ಗಳು ಮರದ 
ಸಾಮಾನು, ತೊಲೆಗಳನ್ನು ಹಲವು ಸಂತಾನಗಳವರೆಗೂ ಕೊರೆದು. ತಿಂದು. ಒಳ 
ಭಾಗವನ್ನು ಪುಡಿಮಾಡಿ, ಹೊರಪೊರೆಯನ್ನು ಬಿಟ್ಟಿರುತ್ತವೆ. ಹೊರಗಡೆ ಅನೇಕ 
ಸಣ್ಣ ಗುಂಡು ರಂಧ್ರಗಳು ಕುಣಿಸಿ. ಆಗಾಗ ಅವುಗಳ ಮೂಲಕ ಬಿಳಿಪುಡಿ ಉದುರು 
ತ್ತದೆ. ಕಟ್ಟಡ. ಕ್ಯಾಬಿನ್‌, ಹಡಗು. ವಿಮಾನಗಳ ಪೀಠೋಪಕರಣ. ಚಕ್ರ, ದಿಮ್ಮಿ , 
ಬೊಂಬುಗಳು ಇತ್ಯಾದಿ ಮರದ ಸಾಮಾನುಗಳನ್ನು ಬಹಳ ನಷ್ಟಪಡಿಸುತ್ತವೆ. ಇವು 
ಒಳಗೇ ಇದ್ದು, ಹೊರಕ್ಕೆ ಕಾಣಿಸದೆ ನಷ್ಟಪಡಿಸುತ್ತವೆ. 


ದುಂಬಿಗಳು ಸಣ್ಣ; ;%ಿ ರಿಂದ ತ ಅಂಗುಲ ಉದ್ದ. ಎಲಿಟ್ಟ ಗಟ್ಟಿ; ಬೂದು. 
ಉದ್ದ; ವರ್ತುಳ ಅಥವಾ ಮೋಟು. ಮೊಟ್ಟೆಗಳು ಮರದ ಸಾಮಾನಿನ ರಂಧ್ರದೊಳಗೆ. 
' ಲಾರ್ವ ಸಣ್ಣ; ಬಿಳುಪು; ೩ ರಿಂದ 3 ಅಂಗುಲ ಉದ್ದ; ತಲೆಭಾಗ ದಪ್ಪ. ಮರವನ್ನು 
. ಕೊರೆದು ತಿಂದು, ರಂಧ್ರಗಳನ್ನು ಪುಡಿಯಿಂದ ತುಂಬುತ್ತವೆ. ಹೊರಕ್ಕೆ ಕಾಣಿಸದೆ, 
ಮರಮುಟ್ಟು ಬಿದ್ದು ಪೂರ್ತಿನಾಶವಾಗುವ ವರೆಗೂ, ಒಳಗೇ ಹಲವು ವಂಶಗಳಾಗ 
ಬಹುದು. \ 
(0) ಲೈಪ್ರಾಪ್ಸ್‌ ಕರ್ಟಿಕಾಲಿಸ್‌ ಟೆನೆಬ್ರಿಯೋನಿಡಿ : ಕೋಲಿಯಾಪ್ಟಿರ 


ಇದು ಕಮ್ಪುಬೂದು ದುಂಬಿ. ದಕ್ಷಿಣ ಭಾರತದ ಕಾಫಿ ತೋಟಗಳಲ್ಲಿ ಮತ್ತು 
ಪಶ್ಚಿಮ ಘಟ್ಟದ ತಪ್ಪಲಿನ ಪ್ರದೇಶಗಳಲ್ಲಿ. ಕೆಲವು ವೇಳೆ ಇವು ಕಟ್ಟಡಗಳ, ಅತಿಥಿ 
ಗೃಹಗಳ ಮರಮುಟ್ಟುಗಳ ಮೇಲೆ ಮುತ್ತಿರುತ್ತವೆ. ಅವುಗಳಿಂದ ನಷ್ಟ ಕಂಡಿಲ್ಲ. 

ಹತೋಟಿ: ಹುಳುಗಳು ಕೊರೆದ ಮರಮುಟ್ಟುಗಳಿಗೆ ಮೆಥಿಲ್‌ ಬ್ರೋಮೈಡ್‌ ' 
ಧೂಪಕವನ್ನು ಹಾಕಬೇಕು. ಶೇಕಡಾ 5 ರ ಡಿಡಿಟಿ ಅಥವಾ ಟಾಕ್ಸ ಫೀನ್‌ ಶೇಕಡಾ 
7ರ ಕ್ಲೊರ್ಡೇನ್‌ ಅಥವಾ ಶೇಕಡಾ 0.5ರ ಲಿಂಡೇನ್‌ಗಳನ್ನು ಸೀಮೆಎಣ್ಣಿಯಲ್ಲಿ 
ಬೆರಸಿ ಮರಮುಟ್ಟುಗಳಿಗೆ ಸಿಂಪರಿಸಬೇಕು. 


130 ಮನೆ ಕೀಟಿಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 


10. ಗೆದ್ದಲು 
ಐಸಾಪ್ಟಿರ 
ಗೆದ್ದಲು ಹುಳುಗಳನ್ನು "ಬಿಳಿ ಇರುವೆ ೌಗಳೆನ್ನು ತಾ ತ್ತಾರೆ. ಇವು ನಿಜವಾದ ಇರುವೆ 
ಗಳಲ್ಲ. ಇವು ಪ್ರತ್ಯೇಕ ತರಗತ್ಯ ಐಸಾಪ್ಪಿರಕ್ಕ ಸೇರಿವೆ. ಸಂಘ ಜೀವನದ ವ್ಯ ವಸ್ಥೆ 
ಯಲ್ಲಿ ಇರುವೆಗಳನ್ನು ಹೋಲುತ್ತವೆ. ಇರು ವೆಗಳಿರುವಂತೆ ಇವಕ್ಕೆ ಸೊಂಟವಿಲ್ಲ. 


ರಿತ್ತಿ 
ಕಟ್ಟಡಗಳಿಗೂ, ಮನುಷ್ಯರ ಇತರ ವಸ್ತುಗಳಿಗೂ ಆಗುವ ನಷ್ಟದಲ್ಲಿ ಗೆದ್ದಲು 
ಕುಪ್ರಸಿದ್ಧ. ಪ್ರಪಂಚದಲ್ಲೆಲ್ಲ ಇವೆ. ಬೇರೆ ಬೇರೆ : ದೇಶಗಳಲ್ಲಿ ಇವನ್ನು ಹಲವು 
ಸಾಮಾನ್ಯ ಹೆಸರಿನಿಂದ ಕರೆಯ ತ್ತಾರೆ. ಸೆಲ್ಯೂಲೋರ್ಸ ಸೇರಿದ ಯಾವ ಆಹ 
ವಸ್ತುವನ್ನಾದರೂ ಇವು ಕೊರೆದು ತಿನ್ನುತ್ತವೆ. ಮರಗಳ ಮತ್ತು ಮರಗಳಿಂದಾದ 


ವ ಸ್ರಗಳಿಗೆ. ರಂಧ್ರ, ಬಿರುಕುಗಳ ಮೂಲಕ ಒಳಕ್ಕೆ ಸೇರುತ್ತವೆ. ಸೆಲ್ಯುಲೋಸ್‌ 


pd 


ಇವಕ್ಕೆ ಬಹಳೆ ಇಷ್ಟ. 
ಗೆದ್ದಲು ಭೂಮಿಯೊಳಗಿನ ಕೊಳವೆಗಳಲ್ಲೂ, ಭೂಮಿಯ ಮೇಲಿನ ಹುತ್ತ 
ಗಳಲ್ಲೂ ಅಥವಾ ಮರದಿಂದಾದ ವಸ್ತುಗಳೊಳಗೂ ವಾಸಿಸುತ್ತವೆ. ಭೂಮಿಯೊಳ 
ಗಿರುವ ಗೆದ್ದಲು, ಒಳಗೆ ಸುರಂಗಗಳನ್ನು ಮಾಡಿ. ಭೂಮಿಯ ಮೇಲೆ ಮಣ್ಣು 
ಮುಚ್ಚಿ! ದ ದಾರಿಗಳನ್ನು ಮಾಡಿಕೊಂಡು, ಹರಿದಾಡಿ, ಕಟ್ಟಡಗಳ ಮರ ಮುಟ್ಟುಗಳನ್ನು 
ಸೇರುತ್ತವೆ ವೆ. ಭೂಮಿಯೊಳಗಿನ ಸುರಂಗಗಳು ಗೂಡಿನಿಂದ 50-200 ಗಜದ ವರೆಗೂ 


ಇರುತ್ತವೆ. ಅವುಗಳ ಗೂಡುಗಳು ಕಾಣುವುದಿಲ್ಲ. ಭೂಮಿ ಮೇಲ್ಗಡೆ ಅವಿರುವ 
ಸೂಚನೆಯೂ ಕಾಣುವುದಿಲ್ಲ. 1 


ಹುತ್ತ ಕಟ್ಟುವ ಗೆದ್ದಲನ್ನು ಹುತ್ತುಗಳಿಂದ ಸುಲಭವಾಗಿ ಗುರುತಿಸಬಹುದು. 
ಅವು 3-6 ಅಡಿ ಎತ್ತರ. ಹಳೆ ಕಟ್ಟಡ, ತೋಟ, ಹೊಲ, ಬದು ಮುಂತಾದ ಕಡೆ 
ಗಳಲ್ಲಿರುತ್ತವೆ. ಕೆಲವು ಹುತ್ತಗಳು ಇನ್ನೂ ಎತ್ತರ.ಅವನ್ನು "ಮೂಗು ಹುತ್ತ'ಗಳೆನ್ನು 
ತ್ತಾರೆ. ಕೊಳವೆಗಳ ಬಾಯಿಗಳು ಮುಚ್ಚಿರುತ್ತವೆ. ಇವೂ ಸಹ, ಬಾಗಿಲು ಕಿಟಕಿ, 
ಗೋಡೆ ಗವಾಕ್ಷಿ. ವಾತಾಯನಗಳ ಹತ್ತಿರವಿರುವ ಮರದ ವಸ್ತುಗಳ ಮೂಲಕ ಮನೆ 
ಗಳನ್ನು ಸೇರುತ್ತೆ ಪೆ. ಹುತ್ತಬೊಳೆಗೆ ಗೂಡುಗಳು ಚೆದುರಿರುತ್ತವೆ ಅಥವಾ 


ಮಳೆ ಬರುವ ಮುನ್ನ ಅಥವಾ ಆಮೇಲೆ. ರೆಕ್ಕೆಗಳು ುಳ್ಳ ಗಂಡು ಹೆಣ್ಣುಗಳು, 
ತಾಯಿ ಗೂಡಿನಿಂದ ಅಸಂಖ್ಯಾತವಾಗಿ ಹೊರಡುತ್ತವೆ. ಸಾಮಾನ್ಯವಾಗಿ ಸಾಯಂಕಾಲ 
ಹೊರಕ್ಕೆ ಬರುತ್ತವೆ, ಇವನ್ನು "ಈಚಲುಹುಳು'ಗಳಿನ್ನುತ್ತಾರೆ. ರಾತ್ರಿ ದೀಪಕ್ಕೆ 
ಆಕರ್ಷಿಸಿ, ಮನೆಯೊಳಕ್ಕೆ ತುಂಬಿ ಅಸಹ್ಯಗೊಳಿಸುತ್ತವೆ. ಒಂದೊಂದು ಜೊತೆಯೂ 
೫ಲ್ಪ ಹೊ ತತ್ತು ಹಾರಾಡಿ, ಕೆಳಕ್ಕೆ ಬಿದ್ದು _ಬಂಡುಗೂಡಿ, _ ಆಮೇಲೆ ರೆಕ್ಕೆಗಳನ್ನು 


ಕಳೆದುಕೊಂಡು, ರಂಧ್ರವನ್ನು ಕೊರೆ ಯುತ್ತವೆ. ಆದೇ ಗೂಡಿನ ಪ್ರಾರಂಭ. ಹೆಣ್ಣು 


ಹ 


ಮನೆ ಕೀಟಿಗಳು 131 


ಮೊದಲು ಕೆಲವೇ. 6-12 ಮೊಟ್ಟೆಗಳನ್ನಿ ಡುತ್ತದೆ. ಹೆಣ್ಣಿನಹೊಟ್ಟೆ ದೊಡ್ಡದಾಗು 
ತ್ತದೆ. ಮೊದಲನೆ ತಂಡದ ಮೊಟ್ಟೆಗಳಿಂದ ಹುಟ್ಟಿದ ನಿಂಫ್‌ಗಳು, ಹೆಣ್ಣನ್ನು ರಕ್ಷಿಸಿ, 
ಗೂಡನ್ನು ದೊಡ್ಡದು ಮಾಡುತ್ತವೆ. ಹೊರಗಿನಿಂದ ಕಾಣುವುದಿಲ್ಲ. ಮೂರೇ ಹಂತ 
ಗಳು: ಮೊಟ್ಟೆ. ನಿಂಫ್‌ ಮತ್ತು ಗೆದ್ದಲು. ಹೆಣ್ಣು ರಾಣಿಯಾಗುತ್ತದೆ. ಮೊಟ್ಟೆಗಳ 
ನ ಪ್ರೆ 
ನ್ಲಿಡುವುದೊಂದೇ ಅದರ ಕೆಲಸ. ಅದು ಪ್ರತಿದಿನ 4000-80,000 ಮೊಟ್ಟೆಗಳ 
ನ್ಲಿಡುತ್ತಡೆ. ಹೀಗೆ ಮೊಟ್ಟೆಗಳು ಅಸಂಖ್ಯಾ ತವಾಗುವುದರಿಂದ ಹೊಟ್ಟೆ ಚೀಲದಂತೆ 
| 





ತ್ರ: 2-7 ಗೆದ್ದಲು 
6. ಕೆಲಸಗಾತಿ ದಿ. ಗಂಡು ಲ, ರಾಣಿ ಗೆದ್ದಲು 


ದೊಡ್ಡದಾಗಿ, "ರಾಣಿ' ಚಲಿಸಲಾರದು. ಎದೆ, ತಲೆ, ಕಾಲುಗಳು, ಕುಡಿಮೀಶೆಗಳು 
ಸಣ್ಣ. "ರಾಣಿ'ಯ ಚಲನೆಯೆಂದರೆ, ಕುಡಿಮೀಶೆಗಳು ಸ ಸಲ್ಪ ಅಲ್ಲಾಡುವುದು ಮತ್ತು 
ಪ್ರತಿ ನಿಮಿಷ, ಹೊರಬರುತ್ತಿರುವ ಮೊಟ್ಟೆಗಳಿಂದಾದ ಸೆ ಸತ ಹೊಟೆ ಯ ಉದ್ದದಲ್ಲಿ 
ವ್ಯತ್ಯಾಸ ಒಂದಂಗುಲದಿಂದ ನ ನಾಲ್ಯಾರು ಅಂಗುಲಗಳು. ಗಂಡು ಈಗ "ರಾಜ ಬೇರೆ 
ಕೆಲಸವಿಲ್ಲ. ಗೂಡನ್ನು ಮಾಡಲು ಸಹ ಯಮಾಡಿ, ರಾಣಿಯ ಜತೆಗೇ ಇರುತ್ತದೆ. 
ಆಗಾಗ, ರಾಣಿ ಇಟ್ಟ ಮೊದಲಿನ ಮೊಟ್ಟೆ ಗಳನ್ನು ತೊಳೆಯುತ್ತದೆ. 


ಈ ಹುಳುಗಳ ಜೀವನದ ಪ್ರಾರಂಭದಲ್ಲೇ ಬಗೆಗಳ ವ್ಯತ್ಯಾಸವಾಗುತ್ತದೆ. 
ಮೊದಲು ಹುಟ್ಟಿದವು ಕೆಲಸಗಾತಿಗಳು; ಬಂಜೆಗಳು, ರೆಕ್ಕೆಗಳಿಲ್ಲ ಮೃದು ಸರೀರ, 
ಅವು ಬಿಲ್ಲ ಸುರಂಗ ಮಣ್ಣು ಮುಚ್ಚಿ ದ ದಾರಿಗಳಲ್ಲೇ ಇರುವುದರಿಂದ, ಮಾಸಲು 
ಬಿಳುಪು ಅಥವಾ ತೆಳುಬೂದು. ವಸಾಹತುವಿನ ಕೆಲಸವೆಲ್ಲ ಅವುಗಳದೇ. ಕೊರೆಯು 


132 ಮನೆ ಕೀಟಗಳು, ಇತರ ಹೀಡೆಗಳು ಮತ್ತು ಅವುಗಳ ಹತೋಟ 


ವುದು. ಆಹಾರ ಸಂಪಾದನೆ, ಮರಿಗಳ ರಕ್ಷಣೆ ಇತ್ಯಾದಿ. ಕೆಲವು ಬಗೆ ಗೆದ್ದಲಿನಲ್ಲಿ 
ಕೆಲಸಗಾತಿ `ಜಾತಿ?ಗಳಿಲ್ಲ. ಇದ್ದಲ್ಲಿ ಗಂಡು ಹೆಣ್ಣು ಗಳೆರಡೂ ಇರುತ್ತವೆ. 

ಎರಡನೆಯ ಬಗೆಯವು ಸಿಪಾಯಿಗಳು. ಇವು ಕೆಲಸಗುತಿಗಳಿಗಿಂತ ಸಣ್ಣ .ದವಡೆ 
ಗಳು ದಪ್ಪ. ಗಟ್ಟಿ. ವಸಾಹಾತುವನ್ನು ಅಪಾಯದಿಂದ ಠ ತ್ರವಿನಿಂದ ರಕ್ಷಿಸುತ್ತವೆ. ಅವು 
ಗಳ ತಲೆ ಗಟ್ಟಿಯಾಗಿದ್ದು, ಅವನ್ನು ಹೊರಗಿನ ಆಕ್ರ; ಮಣದಿಂದ ರಕ ಕ್ಲಿಸುತ್ತವೆ. ರೆಕ್ಕೆ 
ಗಳಿಲ್ಲ. ಗಂಡು ಹೆಣ್ಣುಗಳೆರಡೂ ಇವೆ. 


ಮೂರನೆಯ ಬಗೆಯಲ್ಲಿ ರೆಕ್ಕೆ ಗಳುಳ್ಳ ಗಂಡು ಹೆಣ್ಣುಗಳು ಮಾತ್ರ ಕಾಣುತ್ತ ಜೆ. 
ಅವು ಕಪ್ಪು; ರೆಕ್ಕೆಗಳು ಉದ್ದ; ದುರ. ಬುಡದಲ್ಲಿ "ಮುರಿಯುತ್ತದೆ. ಗೂಡು 

. ಅಕಸ್ಮಾತ್‌ ನಾ ಶವಾದ ಹೊರತು ಬೆಳೆಯುತ್ತಲೇ ಇರುತ್ತದೆ. ಹುಳುಗಳು ಅನೇಕ 

ವರ್ಷಗಳು ಅದೇ ಗೂಡಿನಲ್ಲಿರುತ್ತವೆ. ನೀರು ಮತ್ತು 6 ಬಗೆ ಆಹಾರಗಳನ್ನು ತಿನ 
ತ್ತವೆ; ಮುಖ್ಯವಾಗಿ ಸೆಲ್ಫಲೋಸ್‌ ಇನ್ನಾವ ಪ್ರಾಣಿಗಳು ಸೆಲ್ಯುಲೋ ಸ್‌ನ್ನು 
ತಿನ್ನಲಾರವು. ಆದ್ದರಿಂದ ಒಂದು ರೀತಿಯಲ್ಲಿ ಗೆದ್ದಲಿನ ಆಹಾರಕ್ಕೆ ಇತರ ಪ್ರಾಣಿಗಳ 
ಸ್ಪರ್ಧೆ ಇಲ್ಲ. ಅಲ್ಲದೆ ಅವುಗಳ ಕರುಳಿನಲ್ಲಿ, ಬ್ಯಾಕ್ಟೀರಿಯ, ಶಿಲೀಂಧ್ರ. ಪ್ರೋಟೋ 

ಜೋವಗಳಂತಹೆ ಸೂಕ್ಷ್ಮಾಣುಗಳಿದ್ದು, ಸೆಲ್ಯುಲೋಸನ್ನು ಜೀರ್ಣಿಸುತ್ತವೆ. 
ಇನ್ನೊಂದು ವಿಷಯವೆಂದರೆ, ಗೆದ್ದಲು ಹುಳುಗಳು, ವಾಂತಿ ಮಾಡಿದ ಜೀರ್ಣವಾಗಿ. 
ರುವ ಆಹಾರ ಮತ್ತು ವಿಸರ್ಜಿಸಿದ ಹಿಕ್ಕೆವಸ್ತು ಗಳನ್ನು ಪರಸ್ಪರ ತಿನ್ನುತ್ತವೆ. ಆದ್ದ 
ರಿಂದ ಅವುಗಳ ಗೂಡುಗಳಲ್ಲಿ. ಸುರಂ ಗಗಳಲ್ಲಿ ಶಿಲಿಂಥ್ರ ಸ ಭಾವಿಕವುಗಿ ಬೆಳೆಯು 
ತ್ತದೆ; ಅದರ ಜೊತೆಗೆ ಕಲ್ಲುಹೂವು ಮತ್ತು ಹುಸ್ಪನ್ನದ ಸೂ ವೆ, ಇವೆಲ್ಲ ತೋಟದ 
(ಶಿಲೀಂಧ್ರ ತೋಟ) ನೋಟವನ್ನು ಕೊಡುತ್ತವೆ. ಗೆದ್ದಲು ಆ ತೋಟವನ್ನು ಹುಲು 
ಸಾಗಿರಲು ಸಾಕಷ್ಟು ತನುವು ಹವವನ್ನು ಇಟ್ಟಿರುತ್ತವೆ. “ಲಸಗಾತಿ ಗೆದ್ದೆಲು, ಒಳದಾರಿ 
ರಕ ಕ್ಯಾ 


sl 
4 
3% 
G 


ಬಹಳ ದೂರ ಹೀಗಿ ವ ವಸ್ತುಗಳನ್ನು ಸಂಗ ಹಿಸಿ.ಮರದ ಹಲಗೆ, 
ಕಾಗದ ಇತ್ಯಾದಿ "ವಸ್ತುಗಳನ್ನು, ಕತ್ತಲು, ತನುವಿರುವ ಕಡೆ ಇದ್ದಾಗ, ಆಕ್ಟಮಿಸಿ ನಷ್ಟ 


ಗೆದ್ದಲನ್ನು ನಡತೆಯ ಆಧಾರದ ಮೇಲೆ ಎರಡ: ವಿಧವಾಗಿ ವಿಂಗಡಿಸ 
ಬಹುದು : (ಅ) ಮಣ್ಣಿನೊಳಗಿರುವ ಗೆದ್ದಲು (ಆ: ಮರದೊಳಗಿನ ಗೆದ್ದಲು. 

(ಅ) ಮಜ್ಜೆ ನೊಳಗಿರುವ ಗೆದ್ದಲು ; ಇದರಲ್ಲಿ ವಸಾಹತು ಯಾವಾಗಲೂ 
ಭೂಮಿಯೊಳಗೆ ಅಥವಾ ಗುಂಪು ಹೊರಟ ನಂತರ ಒಂದುಗೂಡಿದ ಜೋಡಿಯು 
ಭೂಮಿಯನ್ನು ಹೊಕ್ಕು ಅಥವಾ ಭೂಮಿಯೊಳಗಿರುವ ಮರದೊಳಕ್ಕೆ ಸೇರಿ, 
ಗೂಡನ್ನು ಮಾಡಿ ವಸ ಎಹತುವನ್ನು ನಿರ್ಮಿಸುತ್ತವೆ “ 


ನ 


ಮನೆ ಕೀಟಗಳು ` 133 


ಇವುಗಳಲ್ಲಿ 4 ಬಗೆ : 1) ನೆಲದೊಳಗಿನ ಗೆದ್ದಲು, 2) ಮರಳ್ಲಾಡಿನ ಗೆದ್ದಲು, 
3) ಹುತ್ತ ಕಟ್ಟುವ ಗೆದ್ದಲು, 4) ಪೆಟ್ಟಿಗೆ ಕಟ್ಟುವ ಗೆದ್ದಲು. ನೆಲದೊಳಗಿನ ಗೆದ್ದಲೇ 
ಮುಖ್ಯ. 

ನೆಲದೊಳಗಿನ ಕ್ಲೈ ನೊಟಿರ್ಮೆಟಿಡಿ ಕುಲದ ಗೆದ್ದಲು ಕಟ್ಟಡಗಳನ್ನು ನಷ್ಟ 
ಪಡಿಸುತ್ತವೆ. ಅವು ಸಣ್ಣ, ರೆಕ್ಕೆಯುಳ್ಳವು ತಿ ಅಂಗುಲ ಉದ್ದ. ಕೆಲಸಗಾತಿಗಳು, 
ಶಿಷಾಯಿಗಳು $ ಅಂಗುಲ ಉದ್ದ. ಮಣ್ಣಿನಿಂದ ಮರಕ್ಕೆ ಕೊಳವೆಗಳನ್ನು ಮಾಡು 
ತ್ತವೆ. ಚಾವಣಿ ಹಾದಿಗಳಲ್ಲಿ ಡಿಕ್ಕೆಗಳನ್ನು ತುಂಬುವುದಿಲ್ಲ. ಮುಖ್ಯ ಪ್ರಭೇದಗಳು 
ರಿಟಿಕ್ಕೂಲಿಟರ್ಮಿಸ್‌ 3 ಪಿಫೆಸ್‌, ಕೈ ಟಜಿಯಾಲಿಸ್‌, ಕೈ ಹೆಸ್ಟೆರಸ್‌, ಹೆಬಿರೊಟರ್ಮಿಸ್‌ 
ಅರಿಯಸ್‌, 

ಬಿ) ಮರದೊಳಗಿನ ಗೆದ್ದಲು : ವಸಾಹತು ಮರದೊಳಗೆ ಅಥವಾ 
ಗುಂಪು ಹೊಠಟ ಜೋಡಿಯು ಭೂಮಿಯ ಮೇಲೆ ಮರದೊಳಕ್ಕೆ ಸೇರುತ್ತದೆ. ಬಗೆ 
ಗಳು 1) ಒದ್ದೆ ಮರದ ಗೆದ್ದಲು 2) ಒಣ ಮರದ ಗೆದ್ದಲು. ಇವು ಕೊಳವೆಗಳನ್ನು 
ಮಾಡುವುದಿಲ್ಲ. ನ್ಯಾಲರಿಗಳಲ್ಲಿ ಹಿಕ್ಕೆಗಳ ಭರ್ತಿ ಇದ್ದು, ಹಿಕ್ಕೆಗಳು ವಿಶಿಷ್ಟವಾಗಿರು 
ತ್ತವೆ. ಒಣಮರದ ಕ್ಕಾಲೊಟರ್ಮೆಣೈಟಿಡಿ ಕುಲದ ಗೆದ್ದಲು ದಪ್ಪ. ಸುಮಾರು |] 
ಅಂಗುಲ ಉದ್ದ. 

ಕ್ಯಾಲೊಟಿರ್ನಿಸ್‌ ಮೈನರ್‌ ಸಾಮಾನ್ಯ ಒಣಮರದ ಗೆದ್ದಲು. ನಷ್ಟಹೆಚ್ಚು. 
ಮಧ್ಯಾಹ್ನವೇ ಗುಂಪುಹೊರಡುತ್ತವೆ. ಒಂದುಗೂಡದ ಕೂಡಲೆ, ಗಂಡು ಹೆಣ್ಣು 
ರೆಕ್ಕೆಗಳನ್ನು ಮುರಿದುಕೊಂಡು ಮರದೊಳಕ್ಕೆ ಕೊರೆಯುತ್ತವೆ. ಜೀವನ ಚರಿತ್ರೆ 7 
ಹಂತ; ಒಂದು ವರ್ಷ. ಒಂದು ವಸಾಹತುವಿನಲ್ಲಿ 3,000 ಗೆದ್ದಲಿರಬಹುದು, ಒಣ 
ಮರದ ಕ್ಕಾ, ಹಬ್ಬಾಡ್ಡೆ ರಾತ್ರಿ ಗುಂಪು ಹೊರಡುತ್ತದೆ. ಕ್ಕಾಸ್ಟ್ರೈಡೆರಿ ರಾಶ್ರಿ ಗುಂಪು 
ಹೊರಡುತ್ತದೆ. ದೀಪಕ್ಕೆ ಬರುತ್ತದೆ. ಒದ್ದೆ ಮರದ ಜುವೊಟರ್ಮಾಪ್ಸಿರ್‌ ಆಂಗಸ್ಟಿ ಕಾ 
ಲಿಸ್‌ ನೀರಿನ ಹತ್ತಿರವಿರುವ ಮರದ ಕಂಬ, ಸೇತುವೆ, ತೊಲೆ ಮುಂತಾದವುಗಳಿಗೆ 
ಬೀಳುತ್ತದೆ. $ ರಿಂದ 1 ಅಂಗುಲ ಉದ್ದ. 

ಗೆದ್ದಲಿನ ಹತೋಟ _ 

ದಾಸ್ತಾನು ಕಟ್ಟಡಗಳಿಗೆ ಗೆದ್ದಲು ಬಿದ್ದು, ನೆಲ ಗೋಡೆ. ಮಾಳಿಗೆಗಳಿಗೆ ನಷ್ಟ 
ಪಡಿಸಿರುವ ಭಾಗಗಳಿಗೆ ಜಿಂಕ್‌ಕ್ಲೋರೈಡ್‌ ಅಥವಾ ಸೋಡಿಯಂ ಆರ್ಸೆನೈಟ್‌ನ್ನು 
ಉಪಯೋಗಿಸಿ ರಕ್ಷಿಸಬಹುದು. ನೆಲ ಗಿಲಾವು ಮಾಡುವ ಮೊದಲು 3 ಅಂಗುಲ 
ನೆನೆಯುವಂತೆ ನೀರನ್ನು ಹಾಕಬೇಕು. ನೀರನ್ನು ಹೀರಿಕೊಂಡ ಮೇಲೆ, ಶೇಕಡಾ 20 
ರ ಜಿಂಕ್‌ಕ್ಲೋರೈಡ್‌ ಅಥವಾ ಶೇಕಡಾ 3ರ ಸೋಡಿಯಂ ಆರ್ಸೆನೈಟ್‌ 
ದ್ರಾವಣವನ್ನು ನೆಲವೆಲ್ಲ ನೆನೆಯುವಂತೆ ಹಾಕಬೇಕು, ಕೀಟನಾಶಕವು ಸರಾಸರಿ 1-2 


134 ಮನೆ ಕೀಟಗಳು, ಇತರ ಸೀಡೆಗಳು ಮತ್ತು ಅವುಗಳ ಹತೋಟಿ 


ಅಂಗುಲ ನೆಲದೊಳಕ್ಕೆ ಇಳಿಯಬೇಕು. ಇದಕ್ಕೆ ಖರ್ಚು ಹೆಚ್ಚು. ಸೋಡಿಯಂ ಆರ್ಸೆ 
ನೈಟ್‌ ದ್ರಾವಣವನ್ನು ಕಡಮೆ ಖರ್ಚಿನಿಂದ ಮಾಡಿಕೊಳ್ಳಲು, 1 ಪೌಂಡು, ಕಚ್ಚಾ 
ಆರ್ಸೆನಿಕ್‌ ಮತ್ತು 3 ಪೌಂಡು ವಾಷಿಂಗ್‌ಸೋಡಾ (ಸೋಡಿಯಂ ಕಾರ್ಬೋ 
ನೆಟ್‌ - ಚೆಲುವೆಯುಪ್ಪು ಗಳನ್ನುಕಿ ಗ್ಯಾಲನ್‌ ನೀರಿನಲ್ಲಿ ಕುದಿಸಿ, ಅದನ್ನು 2% ಗ್ಯಾಲನ್‌ 
ಗಳಿಗೆ ಹೆಚ್ಚಿಸಿಕೊಳ್ಳಬೇಕು, ಈ ಮಾಡಿಟ್ಟುಕೊಂಡ ದ್ರಾವಣ 100 ಚದರಡಿ ನೆಲಕ್ಕೆ 
ಸಾಕಾಗುತ್ತದೆ. ಆಮೇಲೆ ಕಟ್ಟಡದ "ಜಾಯಿಂಟ್‌'ಗಳಿಗೆ, ರಿಪೇರಿಗೆ ಒಳ್ಳೆಯ 
ಸಿಮೆ೦ಟನ್ನು ಉಪಯೋಗಿಸಬೇಕು. ದಾಸ್ತಾನು ಕಟ್ಟಡಗಳ ರಂದ್ರಗಳು ಮತ್ತು 
ಬಿರುಕುಗಳ ಮೂಲಕ ಗೆದ್ದ ಲು ಸೇರುವುದನ್ನು ತಪ್ಪಿ ಸಲು, ಕಪ್ಪುರಾಳ ಮತ್ತು ಇತರ 
ಮೇದಸ್ಸಿನ ಸಂಯೋಜಕಗಳು ಪ್ರಯೋಜನಕರವಾಗಿದೆ, 


ಗೆದ್ದಲನ್ನು ತಾತ್ಕಾಲಿಕವಾಗಿ, ಅವುಗಳ ಮಣ್ಣಿನ ಜಾಡನ್ನು ಅನುಸರಿಸಿ ಕಟ್ಟಡ 
ದೊಳಗೆ ಸೇರುವವರೆಗೂ ನೋಡಿ, ಪಕೋಟಿ ಮಾಡಬಹುದು. ಸೇರುವ ಕಡೆ ರಂಧ್ರ 
ಅಥವಾ ಕಂಡಿಯನ್ನು ಅಗಲ ಮಾಡಿ, ಪ್ಯಾರಿಸ್‌ಗ್ರೀನ್‌, ಆರ್ಸೆನಿಕ್‌ ಭಸ್ಮ» 
ಸೋಡಿಯಂ ಫ್ಲಾವೊಸಿಲಿಕೇಟ್‌ಗಳು ಬೇಗ ಕಾರ್ಯಗತವಾಗುತ್ತವೆ, ಇದರಿಂದ 
ಗೆದ್ದಲಿನ ವಸಾಹತು ಬೆಳೆಯುವುದಿಲ್ಲ. ಅಥವಾ ಆ ಕಟ್ಟಡವನ್ನು ತ್ಯಜಿಸುತ್ತವೆ. 

ನೀರು ಸೋರಿ, ತನುವಾಗಿ ಗೆದ್ದಲು ಬಂದಿದ್ದರೆ, ಸೋರುವುದನ್ನು ತಪ್ಪಿಸಿ, 
ಬೆಳಕಿನ ಕಂಡಿಗಳನ್ನು ಮಾಡಿ, ಕಟ್ಟಡವನ್ನು ದುರಸ್ತಿಮಾಡಬೇಕು. 

ಕೆಲಸಗಾತಿ ಗೆದ್ದಲು ಬಂದ ಹಾಗೆ ಅಥವಾ ಹೊಸ ವಸಾಹತುವಿನಿಂದ 
ಕಟ್ಟಡಕ್ಕೆ ಗೆದ್ದಲು ಆಕ್ರಿಮಿಶುವಂತಿದ್ದರೆ, ಮೇಲೆ ತಿಳಿಸಿದ ಹತೋಟಿ ಕ್ರಮಗಳಿಲ್ಲ 
ತಾತ್ಕಾಲಿಕ. ಆದ್ದರಿಂದ ದಾಸ್ತಾನಿನ ಕಟ್ಟಡಗಳನ್ನು ಆಗಾಗ್ಗೆ ಪರೀಕ್ಷಿಸುತ್ತಿರಬೇಕು. 

ಮರದಿಂದ ಕಟ್ಟೆದ ಅಥವಾ ಮರದ ಭಾಗಗಳಿರುವ ಕಟ್ಟಡಗಳಿಗೆ ಗೆದ್ದಲನ್ನು 
ತಪ್ಪಿಸಲು ಕೆಲವು ಮುಖ್ಯ ಕ್ರಮಗಳು ಕೆಳಗಿನಂತಿವೆ : 

1) ದಾಸ್ತಾನು ಕಟ್ಟಡದ ಬಳಿ ಗೆದ್ದಲಿನ ವಸಾಹತುಗಳನ್ನು (ಹುತ್ತ ಇತ್ಯಾದಿ 
ಗಳಲ್ಲಿ) ತಪ್ಪಿಸಬೇಕು, 

2) ಗೆದ್ದಲು ಬೀಳದಂತೆ ವಿಶಿಷ್ಟ ರಚನೆಗಳಿಂದ. ಕಟ್ಟಡವನ್ನು ಕಟ್ಟ ಬೇಕು. 

3) ನಿರೋಧಕ ಮರ ಮುಟ್ಟುಗಳನ್ನು ಅಥವಾ ಅವನ್ನು ರಾಸಾಯನಿಕ 
ವಸ್ತುಗಳಿಂದ ಸಂಶ್ಯರಿಸಿ ಉಪಯೋಗಿಸಬೇಕು. 

4) ದಾಸ್ತಾನಿನ ಶೆಟ್ಟಡ್ಕ ಜಾಗಗಳ ಹತ್ತಿರ ಎಲ್ಲೂ ಹುತ್ತುಗಳಿರ 
ಬಾರದು. 


ಮನೆ ಕೀಟಗಳು - 135 


5) ಕಟ್ಟಡದ ಬಳಿ. ಕೊಳೆಯುತ್ತಿರುವ ದಿಮ್ಮಿ, ಮರದ ತುಂಡು, ಎಲೈ 
ಹೂತಿರುವ ಬೇರು ಇತ್ಯಾದಿಗಳಿರಬಾರದು. ಅವುಗಳಿಂದ ಭೂಮಿಯೊಳಗಿರುವ 
ಗೆದ್ದಲು ತಿಳಿದುಬರುತ್ತದೆ. 


6) ಹುತ್ತಗಳಿದ್ದರೆ ಅವನ್ನು ಕೆಡವಿ ಕೋವೆಗಳೊಳಕ್ಕೆ ಕೀಟನಾಶಕ ಒಂದನ್ನು 
ಹಾಕಿ ರಾಣಿ ಗೆದ್ದಲನ್ನು ನಾಶಮಾಡಬೇಕು. 


೩) ಒಂದಡಿ ಹುತ್ತದ ಕೋವೆಯೊಳಕ್ಕೆ 3 ರಿಂದ ಔನ್ಸ್‌ ಆರ್ಸೆನಿಕ್‌ 
ಭಸ್ಮವನ್ನು ಧೂಳು ಅಥವಾ ಮರಳಿನೊಡನೆ ಮಿಶ್ರ ಮಾಡಿ ಹಾಕಬೇಕು. ಆಮೇಲೆ 
ಕೋವೆಯನ್ನು ಮುಚ್ಚಿ, ಸಮ ಮಾಡಬೇಕು. 

b) ಕ್ರಿಂ ಎನೋಟ್‌ಅನ್ನು 3 ಭಾಗ ಸೀಮೆಎಣ್ಣೆ ಅಥವಾ ಪೆಟ್ರೊಲ್‌ನೊಡನೆ 
ಸೇರಿಸಿ ಹಾ ಕಬಕ, 

0) ಕಾರ್ಬನ್‌ ಬೈ ಬೈಸಲ್‌ಫೈ! ಡ್‌ ಶುದ್ಧ ಅಥವಾ ನೊರೆ ವಸ್ತು, 

6) ಎತಿಲಿನ್‌ ಹೈಕ್ಲೋರೈಡ್‌, ಕಾರ್ಬನ್‌ ಡೆಟ್ಟಿಕ್ಲೋರೈಡ್‌ ಮಿಶ್ರಣ. 


(ED/CT) 
€) ಪ್ಯಾರಡೈಕ್ಲೋರೊ ಬೆನ್‌ಜಿನ್‌ (PDB) 
- 1) ಪೆಟ್ರೊಲ್‌ 


8) ಸೆಲ್‌ಫಾಸ್‌ ಬಿಲ್ಲೆಗಳ (ಒಂದು ರಂಧ್ರಕ್ಕೆ 2 ರಿಂದ 3 ರಂತೆ ಫಾಸ್ಟಾ 
ಕ್ಲಿನ್‌ ಬಿಲ್ಲೆಗಳು. 
0) ಕ್ರೂಡ್‌ಆಯಿಲ್‌ ಎಮಲ್‌ಷನ್‌ 


ಹುತ್ತವನ್ನು ಕಟ್ಟದೆ, ಗೆದ್ದಲು ಭೂಮಿಯೊಳಗೆ ಗೂಡು. ಮತ್ತು ಸುರಂಗ 
ಗಳನ್ನು ಮಾಡಿಕೊಂಡಿದ್ದರೆ. ಅವು ಹಿಂಡು ಹೊರಡುವಾಗ ರಂಧ್ರವನ್ನು ಗುರುತಿಸ 
ಬೇಕು; ಬದಿದ್ದರೆ ಅವನ್ನು ನಾಶಮಾಡುವುದು ಕಷ್ಟ. ಆಗ ಜಿಂಕ್‌ಕ್ಲೊರೈಡ್‌ 
ಅಥವಾ ಸೋಡಿಯಂ ಆರ್ಸೆನೈಟ್‌ ದ್ರಾವಣವನ್ನು ಮಣ್ಣು ನೆನೆಯುವಂತೆ ಸುರಿಯ 
ಬೇಕು. ಇದು ತಾತ್ಕಾಲಿಕ. ಗೋಡೆ ಮರ ಮುಟ್ಟುಗಳಿಗೆ ಗೆದ್ದಲು ಬರದಂತೆ ಸರಿ 
ಯಾದ ತಡೆಹುಕಬೇಕು. ಕಟ್ಟಡ ಪೂರೈಸಿದ ಮೇಲೂ ಹೊಸದಾಗಿ ಗೆದ್ದಲು ಬೀಳ 
ಬಹುದು ಸಾಕಷ್ಟು ನೀರು ಬಸಿದು ಹೋಗಲು ಚರಂಡಿ, ನೀರ್ಗಾಲುವೆ ಮತ್ತು 
ಎಳಿ ಬೆಳಕು ಬರುವಂತೆ ವಾತಾಯನಗಳನ್ನು ಮಾಡಬೇಕು. 


ಮಣ್ಣಿನ, ಸಗಣೆಯ ನೆಲ, ಮಣ್ಣಿನ ಗೋಡೆ, ಇಟ್ಟಿಗೆ ಮಣ್ಣಿನ ಗೋಡೆ, ಕಲ್ಲು 
ಮಣ್ಣಿನ ಗೋಡೆ, ಸಂಸ್ಕರಿಸಿಲ್ಲದ ಬಿದಿರು, ತಡಿಕೆ, ಗೋಡೆಗಳಿಗೆ ಗದ್ದಲ ಲು ಬೀಳದಂತೆ 
ತಡೆಯುವುದು ಕಷ್ಟ. 


136 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟಿ 


ಗೆದ್ದಲು ಬೀಳದಿರಬೇಕಾದರೆ. ಕಾಂಕ್ರೀಟಿನ (ಜಲ್ಲಿಗಾರೆ) ನೆಲವಾಗಿದ್ದು, ಕಲ್ಲು 
ಕಟ್ಟಡವಾಗಿರಬೇಕು. ಕೊಳಾಯಿಗಳ ಬಳಿ ಗೆದ್ದಲು ಕಟ್ಟಿ ದಾರಿ ಮಾಡದಂತಿರಬೇಕು, 
ಕೊಳಾಯಿಗೂ ಜಲ್ಲಿಗಾರೆಗೂ ಸ್ವಲ್ಪವೂ ಜಾಗ ಬಿಟ್ಟೆರಬಾರದು, ಕೊಳಾಯಿಗಳಿಗೆ 


ಆ 


ಲೋಹದ ಹಾಳೆಗಳನ್ನು ಸುತ್ತಿದ್ದರೆ ಒಳ್ಳೆಯದು. 


ಕ್‌ 


ಭೂಮಿಯೊಳಗಿನ ಗೆದ್ದಲನ್ನು ತಪ್ಪಿಸಲು, ಎ 
ಮುಟ್ಟುಗಳನ್ನು ಕಟ್ಟಡದಿಂದ ನಿವಾರಿಸಬೇಕು. 


) ಸಂಸ್ಕರಿತವಾಗದ ಮರ 


30 


ಶೇಕಡಾ 0.5 ರ ಆಲ್ವಿನ್‌ ಅಥವಾ ಡೀಲ್ಡಿ ನ್‌ನ್ನು ಮಣ್ಣಿನೊಳಕ್ಕೆ ಸಿಂಪ 
ರಿಸಬೇಕು ಅಥವಾ ಶೇಕಡಾ 5ರ ಬಿಎಚ್‌ಸಿ ಅಥವಾ ಶೇಕಡು 2ರ ಘಾಲಿಡಾಲ್‌ 
ಪುಡಿಯನ್ನು ಸೇರಿಸಬಹುದು. 


ಅಧ್ಯಾಯ .2 
ಕೀಟಗಳಲ್ಲದ ಕೆಲವು ಸಂಧಿಪದಿಗಳು 


ಮನೆ, ಉಗ್ರಾಣ ಮೊದಲಾದ ಜಾಗಗಳಲ್ಲಿ ಕೀಟಗಳೇ ಅಲ್ಲದೆ ಆಗಾಗ ಜರಿ, 
ಜೇಡ, ಚೇಳು. ಒನಕೆ ಮಂಡಿಗಳು ಕಾಣುತ್ತವೆ. ಇವು ದಾಸ್ತಾನು ವಸ್ತುಗಳನ್ನಾಗಲೀ 
ಇತರ ಪದಾರ್ಥಗಳನ್ನಾಗಲೀ ತಿಂದು ನಷ್ಟ ಪಡಿಸುವುದಿಲ್ಲ. ಒಂದು ಬಗೆಯಲ್ಲಿ ಉಪ 
ಕಾರಿಗಳು; ಏಕೆಂದರೆ, ಅವು ಕೆಲವು ಕೀಟವನ್ನು ಹಿಡಿದು ತಿನ್ನುತ್ತವೆ. ಆದರೂ ಮನೆ 
ಯೊಳಗೆ ಅವು ಯಾರಿಗೂ ಬೇಡ. ಅಸಹ್ಯ. ಭಯೋತ್ಪಾದಕ. ಚೇಳು, ಜರಿಗಳು 
ಕಚ್ಚುತ್ತವೆ. ಚೇಳು ಕಟಕಿದರಂತೂ ನೋವು, ಉರಿ, ಅಸಾಧ್ಯ. 

1 ಜರಿ 
ಸ್ಕುಟಿಜೆರ ಕ್ಲಿ ಯೊಪ್ಪಾಟ : ಕೈಲೊಪೊಡ (ಸೆಂಟಿಪಿಡ್‌) 

ಇದು ಸಣ್ಣ ಜರಿ, ಮನೆಗಳಲ್ಲಿ ಆಗಾಗ ಕಾಣುತ್ತದೆ. ಉಪಕಾರಿ. ದಾಸ್ತಾನು 
ವಸ್ತುಗಳನ್ನು ತಿ ತಿನ್ನುವುದಿಲ್ಲ. ಅದರ ರೂಪ, ನಡತೆಗಳಿಂದ, ಅಸಹ್ಯ. ಹಿಂಸೆ, ಕಚ್ಚು 
ವುದೂ ಉಂಟು. ನರೆಬೂದು, ಕುಡಿಮೀಶೆಗಳು ಉದ್ದ. 15 ಜತೆ ಉದ್ದವಾದ 
ಕಾಲುಗಳು; ಹಿಂದಿನದಂತೂ ಬಹಳ ಉದ್ದ. ಬಹಳ ವೇಗವಾಗಿ ಚಲಿಸಿ ಮರೆಯಾಗು 
ವುದರಿಂದ, ಅದನ್ನು ವರ್ಣಿಸುವುದೇ ಕಷ್ಟ. ಪೂರ್ತಿ ಬೆಳೆದಾಗ | ಅಂಗುಲ ಉದ್ದ. 
ಸಣ್ಣ ಜಿರಲೆ, ಬಟ್ಟಿ ಪತಂಗ, ನೊಣ ಮೊದಲಾದವನ್ನು ಹಿಡಿದು ತಿನ್ನುತ್ತದೆ. 

ಇವು ವಿಶೇಷವಾಗಿದ್ದ ಹೊರತೂ ಕೊಲ್ಲಬಾರದು. 

ಜರಿಗಳು "ನೂರು ಕಾಲುಗಳ ಹುಳುಗಳು", ಇವು ಕೀಟಗಳಿಗೆ ಹತ್ತಿರ ಸಂಬಂಧಿ. 
ಕೀಟಗಳಂತೆ ಇವಕ್ಕೂ ಒಂದು ಜತೆ ಕುಡಿಮೀಶೆ. ಶ್ವಾಸನಾಳಗಳ ಮೂಲಕ ಉಸಿ 
ರಾಡುತ್ತವೆ. ಜನ ನನಾಂಗಗಳೂ ಶರೀರದ ಹಿಂಭಾಗದ ತುದಿಯಲ್ಲಿ ತೆರೆಯುತ್ತವೆ. 
ವ್ಯತ್ಯಾಸ; ಕೀಟಿಗಳಿಗಿರುವಂತೆ ಎದೆ, ರೆಕ್ಕೆಗಳಿಲ್ಲ. ಕಾಲುಗಳು ಹೆಚ್ಚು. ಪ್ರತಿ ಸಂಧಿಗೆ 
ಎರಡು ಕಾಲುಗಳು, ಕೊಡು ಕಣ್ಣುಗಳು. ಅಪರೂಪ. ಹುಳುಗಳಂತೆ ಕಂಡರೂ 
ನಿರ್ದಿಷ್ಟ ತಲೆ ಮತ್ತು ಕೀಲುಗಳುಳ್ಳ ಕಾಲುಗಳಿರುತ್ತವೆ. ಚಪ್ಪಟೆ. ತಲೆ ಹಿಂದೆ, 
ಮೊದಲನೆ ಜತೆ ಕಾಲು ಅಥವಾ ವಿಷ ಸಕೊ ಇಂಡಿಗಳಿವೆ. ಆಹಾರಕ್ಕಾಗಿ ಸಿಕ್ಕಿದ ಕೀಟಗಳನ್ನು 
ಅದರಿಂದ ನಿಶ್ಶಕ್ತಿಗೊಳಿಸಿ. ನುಂಗುತ್ತದೆ. ಉಪಕಾರಿಗಳು; ಆದರೂ ಕಚ್ಚುತ್ತವೆ. 


118 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹೆತೋಟ 


ಉಷ್ಣವಲಯದ ಜರಿಗಳು ಬಹಳ ದೊಡ್ಡವು 18 ಅಂಗುಲಗಳ ವರೆಗೂ ಊದ್ದ 
ವಾಗಿರುತ್ತವೆ. 
ಹತೋಟಿ : ಜರಿ. ಒನಕೆ ಮಂಡಿ, ಸೇರುವ ಕಡೆ, ಪೈರಿತ್ರಮ್‌ ಅಥವಾ 
ಡಿಡಿಟಿ ಪುಡಿಯನ್ನು ಧೂಳಿಸಬೇಕು ಅಥವಾ ಬೇಗುನ್‌ ಶೇಕಡಾ 2೬ರ ಇ.ಸಿ. 25 
ಮಿಲಿಯನ್ನು 1 ಲೀಟರ್‌ ನೀರಿನಲ್ಲಿ ಬೆರೆಸಿ ಸಿಂಪರಿಸಬೇಕು. 
2. ಜೇಡರಹುಳು 
ಅರೇನಿಡ : ಅರಾಕ್ಲಿಡ 
ಹಲವು ಬಗೆ ಜೇಡರಹುಳುಗಳಿವೆ. ಕೆಲವು ಮನೆಗಳಲ್ಲಿ, ಕಿಟಿಕಿ, ಮೂಲೆಗಳಲ್ಲಿ 
ಬಲೆಯನ್ನು ಹೆಣೆಯುತ್ತವೆ. ಉಗ್ರಾಣದಲ್ಲೂ ಇರುತ್ತವೆ. ಶುಚಿಯಾಗಿಡದ ಜನರು 
ಓಡಾಡದ "ಜಾಗಗಳಲ್ಲಿ ಆಗಾಗ ಕಾಣುತ್ತವೆ. ಹಳೆಯ ಪಟ, ಪುಸ್ತಕಗಳ ಸಂಧಿ, 
ಮೇಜಿನ ಕೆಳೆಗೆ ಮುಂತಾದ ಜಾಗಗಳಲ್ಲಿರುವುದುಂಟು, ಹಲವು ಬಣ್ಣಗಳಿವೆ, 
ಹೆದರಿಸುವುದರಲ್ಲಿ ಇವು ಹಾವುಗಳಿಗೆ ಪ್ರತಿಸ್ಪರ್ಧಿಗಳು, ಬಲೆಯನ್ನು ಹೆಣೆದು 
ನೊಣ, ಪತಂಗ ಮೊದಲಾದ ಸಣ್ಣ ಕೀಟಗಳನ್ನು ನಿಶ್ಚಕ್ತಗೊಳಿಸ್ಕಿ, ತಿನ್ನುತ್ತವೆ. ಕೆಲವು 


ತೀವ್ರವಾಗಿ ಕಚ್ಚುತ್ತವೆ. ಉಪಕಾರಿಗಳು ಆದರೂ, ಅಸಹ್ಯ. NN 


ಇವಕ್ಕೆ ನಾಲ್ಕು ಜತೆ ಕಾಲುಗಳು. ಕುಡಿಮೀಶೆಗಳಿಲ್ಲ. ದವಡೆಗಳಿಲ್ಲ ಕಣ್ಣು 
ಗೂಡುಗಳಿಲ್ಲ. ಶರೀರ ಎರಡೇ ಭಾಗಗಳು; ತಲೆ ಎದೆ ಒಟ್ಟು ಸೇರಿದಂತೆ ಶಿರೋವೃಕ್ಷ 
ಮತ್ತು ಹೊಟ್ಟೆ. ಉಸಿರಾಡಲು 'ಬುಕ್‌ಲಂಗ್ಸ್‌' ಇವೆ. ರೂಪ ಪರಿವರ್ತನೆ ಇಲ್ಲ. 
ಜನನಾಂಗಗಳು ಹೊಟ್ಟೆ ಮುಂದೆ. | 

ಹತೋಟಿ : ಬೇಗಾನ್‌ 20 ಇ.ಸಿ, ಶೇಕಡಾ ಅನ್ನು ಸಿಂಪರಿಸಬೇಕು. 
(25 ಮಿಲಿ ಲೀಟರ್‌ ನೀರಿನಲ್ಲಿ). 

3. ಚೇಳು 
ಸ್ಕಾರ್ಪಿಯೋನಿಡಿ : ಅರಾಕ್ಷಿಡ 

ಶುಚಿಯಾಗಿಡದೆ, ಅದರಲ್ಲೂ ಮನೆಯ ಬಳಿ ಕಲ್ಲುಗಳಿದ್ದರಂಶೊ ಆಗಾಗ 
ಚೇಳುಗಳು ಮನೆಯೊಳಕ್ಕೆ ಸೇರುತ್ತವೆ. ದಪ್ಪ. ಕಪ ಬೃಚೇಳನ್ನು ಮಂಡರಗಪ್ಪೆ 
ಯೆನ್ನುತ್ತಾರೆ. ಸಣ್ಣ ಚೇಳುಗಳು ಮಾಸಲು. ಕೆಲವು ಕೆಂಪು ಛಾಯೆಯನ್ನು ಕೆಂಜೀ 
ಳೆನ್ನುತ್ತಾರೆ. ಕೀಟಗಳನ್ನು ತಿಂದು ಉಪಕಾರ ಮಾಡಿದರೂ, ವಿಷಕೊಂಡಿಯಿಂದ 
ಕಚ್ಚು ವುದರಿಂದ ತೀವ್ರನೋವು. ಉರಿಯಾಗುತ್ತದೆ. ಎಲ್ಲರೂ ಹೆದರಿ. ಸಿಕ್ಕಿದ ಕಡೆ 
ಅವನ್ನು ಕೊಲ್ಲುತ್ತಾರೆ. ಮನೆಗಳಲ್ಲಿ ಮೂಲೆ, ಕತ್ತಲು ಜಾಗ, ಬಿರುಕು ಸಂಧಿಗಳಿರುವ 
ಕಡೆ ಸೇರುತ್ತವೆ. ಬೇಸಿಗೆ ಕಾಲದಲ್ಲಿ ಸಾಮಾನ್ಯ. ವಿಷಕೊಂಡಿ ಹೊಟ್ಟೆ ತುದಿಯಲ್ಲಿದೆ. 


ಕೀಟಗಳಲ್ಲದ ಕೆಲವು ಸಂಧಿಪದಿಗಳು 139 


ಹೊಟ್ಟೆ ಬಹಳ ಉದ್ದ; ವರಡನೆ ಭಾಗ ಸಣ್ಣ. ಉದ್ದ; ಅದರ ತುದಿಯಲ್ಲಿ ವಿಷಗ್ರಂಥಿ 
ಮತ್ತು ಮುಳ್ಳು. 4 ಜತೆ ಕಾಲುಗಳ ಜತೆಗೆ, ಕೊಂಡಿಕಾಲು ಪೆಡಿಪಾಲ್ಫ್‌ಗಳು ಒಂದು 
ಜತೆ ಇದ್ದು, ದಪ್ಪ ಚೆಮ್ಮುಟಗಳಿವೆ. ಅವೂ ಸೇರಿ, 5 ಜತೆ ಕಾಲುಗಳಿದ್ದಂತೆ ಕಾಣು 
ತ್ತದೆ. ಪೆಡಿಪಾಲ್ಸ್‌ ಗಳಿಂದ ಆಹಾರದ ಕೀಟವನ್ನು ಹಿಡಿದು, ಕೊಂಡಿಯನ್ನು ಬೆನ್ನಿನ 
ಮೇಲೆ ಮುಂದಕ್ಕೆ ಬಾಗಿಸಿ ಚುಚ್ಚಿ ನಿಶ್ಶಕ್ತಿಗೊಳಿಸುತ್ತದೆ. 


ಮರಿಗಳು ಮೊಟ್ಟೆಗಳಿಂದ ಹುಟ್ಟಿದಾಗ್ಕ ತಾಯಿ ಬೆನ್ನಿನ ಮೇಲೆ ಗುಂಪಾಗಿರು 
ತ್ತವೆ, ಚೇಳುಗಳು ರಾತ್ರಿ ಹರಿದಾಡಿ, ಜೇಡ, ಕೀಟಗಳನ್ನು ಹಿಡಿದು ತಿನ್ನುತ್ತವೆ. 


ಹತೋಟಿ : ಬೇಗಾನ್‌ ಶೇಕಡಾ 20ರ ಇ.ಸಿ. ಶೇಕಡಾ 5ರ ಸಿಂಪರಣೆ 
(25 ಮಿಲಿ. $ ಲೀಟರ್‌ ನೀರಿನಲಿ). 


ಅಧ್ಯಾಯ 3 


ಇಲಿಗಳು R 
ರೊಡೆನ್‌ಷಿಯ : ಮಮ್ಮೇಲಿಯ, ಕಾರ್ಡೇಟ (ವರ್ಟಿಬ್ರೇಟ) 


ಇಲಿಗಳು ಮನೆಗಳಲ್ಲಿ ಮತ್ತು ಉಗ್ರಾಣಗಳಲ್ಲಿ ದಾಸ್ತಾನು ಧಾನ್ಯಗಳ ಪೀ 
ಗಳು. ಹೊಲ, ಗದ್ದೆ, ತೋಟಗಳಲ್ಲಿ ಅವುಗಳಿಂದಾಗುವ ನೆಷ್ಟಕ್ಕಿಂತ, ದಾಸ್ತಾನು 
ವಸ್ತುಗಳಿಗೆ ಅಪಾರ ನಷ್ಟ. ಮನುಷ್ಯರ ಆಹಾರ ವಸ್ತುಗಳನ್ನು ತಿಂದು ಮಲಿನ 
ಮಾಡುವುದಲ್ಲದೆ, ಅನೇಕ ಕೆಟ್ಟ ರೋಗಗಳನ್ನು ಹರಡುತ್ತವೆ. ಹೊಲ, ಗದ್ದೆಗಳಲ್ಲಿ 
ಧಾನ್ಯ ಬಲಿಯುತ್ತಿರುವಾಗಲೇ ಇಲಿಗಳ ಹಾವಳಿ ಪ್ರಾರಂಭಿಸಿ, ಉಗ್ರಾಣಕ್ಕೆ ಬಂದ 
ಮೇಲೂ ಸೇರಿ, ಎಲ್ಲ ಹಂತಗಳಲ್ಲೂ ನಷ್ಟಪಡಿಸುತ್ತವೆ. ಅವು ತಿನ್ನುವುದಕ್ಕಿಂತ 
ಕೆಡಿಸುವುದೇ ಹೆಚ್ಚು. ಕತ್ತಲಾದ ಮೇಲೆ ಉಗ್ರಾಣಕ್ಕೆ ಸೇರಿ, ಚೀಲಗಳನ್ನು ಕಡಿದು, 
ಧಾನ್ಯವನ್ನು ಚೆಲ್ಲಿ. ತಿಂದು ತಮ್ಮ ಬಿಲಗಳಿಗೂ ಎಳೆದುಕೊಂಡು ಹೋಗುತ್ತವೆ. 
ಎಷ್ಟೇ ಕಡಮೆ ಅಂದಾಜು ಮಾಡಿದರೂ. ಪ್ರತಿವರ್ಷ ಅವುಗಳಿಂದ 10 ಲಕ್ಷ ಟನ್‌ 
ಗಳಷ್ಟು ಆಹಾರ ಮತ್ತು ಬಿತ್ತನೆ ಧಾನ್ಯ ನಷ್ಟ ಉಂಟಾಗುತ್ತಿದೆ. 

ಭಾರತದಲ್ಲಿ ಹಲವು ಬಗೆ ಇಲಿಗಳಿವೆ. ಸಾಮಾನ್ಯವಾದವು- ಕಪ್ಪಿಲಿ (ರ್ಯ್ಯಾಟಿಸ್‌ 
ರಾಟಿ) ಮತ್ತು ಬೂದಿಲಿ (ರ್ಯಾಟಸ್‌ ನಾರ್ನಿಜಿಕಸ್‌ ಆಗಾಗ ಮನೆ ಸುಂಡಿಲಿ- 
(ನುಸ್‌ ಡೊಬಿಯಸ್‌) ಮತ್ತು ಭಾರತದ ಬನಾಕು ಇಲಿ ಗುನೊಮಿಸ್‌ ಕೋಕ್‌ ಸಹ 
ಹೊಲಗಳ ಬಳಿ ಉಗ್ರಾಣಗಳಲ್ಲಿ ನಷ್ಟಪಡಿಸುತ್ತವೆ. ಬೂದಿಲಿ (ರ್ಯಾಟಸ್‌ ನಾರ್ನಿಜಿಕಸ್‌) 
ದಪ್ಪ: ಕಟ್ಟುಮಸ್ತು, ಕಿವಿಗಳು ಸಣ್ಣ: ದಪ್ಪ, ಬಾಲವು ಶರೀರ ಮತ್ತು ತಲೆಗಿಂತ 
ಮೋಟು. ಮೈ ಮತ್ತು ಕಿವಿಗಳ ಮೇಲೆ ಒರಟು ತುಪ್ಪಟ. ಯಾವಾಗಲೂ ಬಿಲಗಳಲ್ಲಿರು 
ತ್ತವೆ. ಬಿಲಗಳು ಸುಮಾರು ಒಂದಡಿ ಕೆಳಗೆ; ವಿಸ್ತಾರವಾಗಿರುತ್ತವೆ. ಗೋಡೆಗಳ 
ಕೆಳಗೂ ಪಟ್ಟಣಗಳ ಮೋರಿಗಳಲ್ಲೂ ಇರುತ್ತವೆ. ಇದನ್ನು ನಾರ್ವೆ ಇಲಿ ಎನ್ನು 
ತ್ತಾರೆ. ಚೆನ್ನಾಗಿ ಹತ್ತಬಲ್ಲದು. ನೆಲವನ್ನು ಕೊರೆಯಬಲ್ಲದು. ಗಟ್ಟಿ ವಸ್ತುಗಳನ್ನು 
ಕಡಿಯುತ್ತದೆ. ಸಾಮಾನ್ಯ ಬಣ್ಣ ಬೂದ್ಕು ಕಪ್ಪು ಬೆನ್ನು ಕೆಳಭಾಗ ಬಿಳುಪು. ತಲೆ 
ಮತ್ತು ಶರೀರ 18 ರಿಂದ 20 ಸೆಮಿ; ಬಾಲ 13 ರಿಂದ 18 ಸೆಮಿ. ಇದು ಮಧ್ಯ 
ನಿಷ್ಯದ ನಿವಾಸಿ. 17 ನೇ ಶತಮಾನದ ಆದಿಯಲ್ಲಿ ಯುರೋಪವನ್ನು ಸೇರಿ ಕಪ್ಪಿಲಿ 
ಕುನ್ನೂ ಪಲಾಯನಗೊಳಿಸಿತಂತೆ. 


ಇಲಿಗಳು 141 


ಮೊದಲು ಭಾರತದ ನಿವಾಸಿಯಲ್ಲದಿದ್ದರೂ, ವ್ಯಾಪಾರ, ಸಾಗಣಿ ಮೂಲಕ 
` ಎಲ್ಲ ಕಡೆಯೂ ಹರಡಿದೆ. 

1) *ಸ್ಸಿಲಿ (ರ್ಯಾಟರ್ಸ್‌ ರ್ಮಾಟಸ್‌ ರುಫಿಸೆನ್ಸಿ) ಇದು ಬೂದಿಲಿಗಿಂತ ಸಣ್ಣ 
ಕಿವಿಗಳು ತೆಳುವು; ಅಪಾರ ದರ್ಶಕ. ಕಣ್ಣನ್ನು ಮುಚ್ಚುತ್ತಥೆ. ಮೃದು ತುಪ್ಪಟ. 
ಬಾಲ ಕೃಶ. ತಲೆ ಶರೀರಕ್ಕಿಂತ ಉದ್ದ. ಚೆನ್ನಾಗಿ ಹತ್ತುತ್ತದೆ. ಕಟ್ಟಡಗಳ ಮಾಳಿಗೆ 
ಆಥವಾ ಮರದ ಕೊಂಬೆಗಳ ಮಧ್ಯೆ ಇರುತ್ತದೆ. ಇವು 30 ಅಂಗುಲಕ್ಕಿಂತ ಹೆಚ್ಚು 
ನೆಗೆಯಲಾರವು; 8 ಆಂಗುಲಗಳಿಗಿಂತ ಹೆಚ್ಚು ಚಾಚಲಾರವು. ನಯವಾದ ಮೈಕಟ್ಟು. 

' ಮೂತಿ ಚೂಪು; ತಲೆ ಅಗಲಕ್ಕಿಂತ ಉದ್ದ ಹೆಚ್ಚು. 
ಮೊದಲು ದಕ್ಷಿಣ ಏಷ್ಯದ, ಉಷ್ಣ ಪ್ರದೇಶ (ಭಾರತ ಸೇರಿ)ದ ನಿವಾಸಿ. 15ನೆ 
ಶತಮಾನದಲ್ಲಿ "ಕ್ರೂಸೇಡ್‌?ಗಳ ಕಾಲದಲ್ಲಿ, ಪಶ್ಚಿಮೆ ಯುರೋಪಿನ ಶೀತ ಪ್ರದೇಶ 
ಗಳಿಗೆ ಸೇರಿತು. ಶೀತ ಪ್ರದೇಶಗಳಲ್ಲಿದ್ದುದರಿಂದ, ಇದರ ಹೊಟ್ಟೆಯ ಬಣ್ಣ ಕಪ್ಪಾ 
ಗಿರಬಹುದು. ಬಣ್ಣ ವ್ಯತ್ಯಾಸದ ಮೇಲೆ, ರಾ. ರ್ಯಾ, ರಾಟೋನಿ ಮತ್ತು ರ್ಯಾ 


k 
ರೂಫೆಸಿನ್ಸ್‌ ಎರಡು ಬಗೆಗಳನ್ನು ಗುರುತಿಸಬಹುದು. 


ki 


»- ರ್ಯಾ: 


ಕೆಪ್ಪಿಲಿಯು ಹೊಲ, ಬೇಲಿ, ಮರಗಳಲ್ಲೂ. ಮನೆಗಳಲ್ಲೂ ಇರುತ್ತದೆ. ಮನು 
ರೊಡನೆ ರೈಲು, ರಸ್ತೆ, ನೀರುಗಳ ಮೂಲಕ ಸ್ಥಳದಿಂದ ಸ್ಥಳಕ್ಕೆ ಚಲಿಸಿ, ಹೊ 
ಜಾಗಗಳಿಗೆ ಅನುಸರಿಸಿಕೊಂಡು ಬಗೆಗಳಾಗಿವೆ. ರ್ಯಾ. ರ್ಯಾ ರಾಜೋಸಿಯ ಹೊ 
ಬಿಳುಪು. ಇದೇ ಪುರಾತನ ಬಗೆಯಾಗಿದ್ದು ಮನುಷ್ಯನ ಒಡನಾಡಿಯಾದ ಮೇಲೆ 
ಕಪ್ಪಾಗಿ ರ್ಯಾ ರ್ಯಾ, ರೊಫಿಸೆನ್ಸ್‌ ಬಗೆಯಾಗಿರಬೇಕು. ಇವೆರಡು ಪರಸ್ಪರ ಸಂತಾ 
ನೋತ್ಚಶ್ತಿ ಮಾಡಬಹುದು. 


ps 


ಣು 


2) ಬಿಳಿ ಇಲಿ: ಇವು ಮರಗಳ ಮೇಲಿದ್ದು ತೆಂಗಿನ ಮರಗಳ ಪೀಡೆಯಾಗಿದೆ. 
ಕಪ್ಪಿಲಿ ಮನೆಸೇರಿ. ಉಗ್ರಾಣದ ಧಾನ್ಯ, ಸಂಬಾರ ಮೊದಲಾದ್ದನ್ನು ತಿಂದು ನಷ್ಟ 
ಪಡಿಸುತ್ತದೆ. 

3) ನೋಲ್‌ ಇಲಿ: ಇವು ಹೊಲಗಳಲ್ಲಿದ್ದರೂ ಆಗಾಗ ಉಗ್ರಾಣಗಳಿಗೂ 
ಬೀಳುತ್ತವೆ, ಮನೆಗಳ ಕಾಂಪೌಂಡುಗಳಲ್ಲಿ ಆಗಾಗ ಕೊರೆದು, ಮಣ್ಣನ್ನು ರಾಶಿ 
ಹಾಕುತ್ತವೆ. ಎರಡು ಬಗೆಗಳಿವೆ. ಭಾರತದ ಮೋಲ್‌ ಇಲಿ ಸಣ್ಣ ಹೆಗ್ಗಣ; ಬ್ಯಾಂಡಿ 
ಕೋರ್ಟ ಬೆಂಗಾಲೆಸ್ಟಿಸ್‌ ಮತ್ತು ಮೋಟು ಬಾಲದ ಮೋಲ್‌ ಇಲಿ ನಿಸೋಕಿಯ ಇಂಡಿಕ. 

ಮಣ್ಣನ್ನು ಕೊರೆದು ರಾಶಿ ಹಾಕಿದಾಗ, ಈ ಹೆಗ್ಗಣಗಳಿವೆಯೆಂದು ತಿಳಿಯ 
ಬಹುದು. ಸಾಮಾನ್ಯವಾಗಿ ಹೊಲ, ಗದ್ದೆ, ತೋಟ, ಮೈದಾನ, ಲಾನ್‌ಗಳಲ್ಲಿ ಬಿಲ 
ಗಳಲ್ಲಿರುತ್ತವೆ. ಇವು ಒಂಟಿಯಾಗಿರುತ್ತವೆ. ಧಾನ್ಯ, ಬೇರು ಹುಲ್ಲುಗಳನ್ನು 


142 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 


ತಿನ್ನುತ್ತವೆ. ಸಣ್ಣ ಹೆಗ್ಗಣ ಎಲ್ಲ ಕಡೆಯೂ ಇದೆ. ತಲೆ ಶರೀರ 15-23 ಸೆಮಿ. ಬಾಲ 

4-18 ಸೆಮಿ. ಕೂದಲಿಲ್ಲ. ಉಗುರುಗಳಿವೆ. ಕಟ್ಟುಮಸ್ತಾಗಿದೆ. ತಲೆ ಗುಂಡು. ' 
'ವಿಗಳು ಗುಂಡು. ಮೂತಿ ಮೋಟು, ಅಗಲ. ಹೆಗ್ಗಣದಂತೆ. ಸಿಟ್ಟು ಬಂದಾಗ 

ದಲುಗಳನ್ನು ನಿಮಿರಿಸಿ, ಗುರುಗುಟ್ಟುತ್ತದೆ. ಕಪ್ಪುನರೆಬೂದು, ಬಫ್‌ ಗುರುತು 

ಳು. ಕೆಳಭಾಗ ಮಾಸಲು. ಇತರ ಹೆಗ್ಗಣಗಳಿಗೂ ಇವಕ್ಕೂ ವ್ಯತ್ಯಾಸವಿದೆ. ಗಾತ್ರ 

ಣ್ಣ. ಗದ್ದೆಯಲ್ಲಿ ಬತ್ತಕ್ಕೆ ಇವುಗಳಿಂದ ಬಹಳ ನಷ್ಟ. 

ಉತ್ತರ ಭಾರತದ ಮರಳ್ಗಾಡಿನ ಪ್ರದೇಶದಲ್ಲಿ ಮೋಟು ಬಾಲದ ಮೋಲ್‌ 
ಇಲಿ ಇದೆ. ಹಳದಿಬೂದು. ತುಪ್ಪಟ ಒತ್ತಾಗಿದೆ. ಮೋಟು ಬಾಲ 8-13 ಸೆಮಿ 
ಗಿದ್ದ. 

4) ದೊಡ್ಡೆ ಹೆಗ್ಗಣ (ಬಂಡಿಕೋಟ ಇಂಡಿಕ) : ಇದು ದಪ್ಪ. ಭಯಂಕರ. 
ಕಂದಿ ಹೆಗ್ಗಣ. ಮೂತಿ ಬೂದು ಇಲಿಯಂತೆ; ಆದರೆ, ದಪ್ಪ. ಪೂರ್ತಿ ಶರೀರ 38 
5 ಸೆಮಿ. ಬಾಲ ಮೋಟು ಅಥವಾ ತಲೆ ಮತ್ತು ಶರೀರದಷ್ಟು ಉದ್ದೆ. ಒಂದೇ 
ಮವಾಗಿ ಚೂಪಲ್ಲ. ತುಪ್ಪುಳು ನರೆಬೂದು; ಪಕ್ಕೆ ಗಳಲ್ಲಿ ತೆಳುನರೆ. ರೇಗಿದಾಗ 
ನೃಮೇಲೆ ಉದ್ದವಾದ ಮುಳ್ಳುಗಳು ನಿಲ್ಲುತ್ತವೆ. ಹಲ್ಲುಗಳು ಬಲವಾಗಿವೆ. ಚೆನ್ನಾಗಿ 
ರೆಯುತ್ತವೆ. ಉಗ್ರಾಣ. ಮಳಿಗೆಗಳಿಗೆ ಆಳವಾದ, ಉದ್ದವಾದ ಬಿಲಗಳನ್ನು 
ಎರೆದು ಬಹಳ ಸಷ್ಟಪಡಿಸುತ್ತವೆ. ಹಗಲು ಮೋರಿ ಬಿಲಗಲಲ್ಲಿದ್ದು ರಾತ್ರಿ ಹೊಲ 
ದ್ವೆಗಳೇ ಅಲ್ಲದೆ ಮನೆಗಳ ಕಾಂಪೌಂಡಿಗೂ ಸೇರಿ, ಬಿಲಗಳನ್ನು ಕೊರೆಯುತ್ತವೆ. 

5) ಮನೆಸುಂಡ (ಮರ್ಸನುಸ್ಕುಲಸ೯) : ಇದು ಸಾಮಾನ್ಯ ಆಕಾರ. ಮೈಕಟ್ಟಿ 
ಲ್ಲಿ ಇದು ಮನೆ ಇಲಿಯ ಸಣ್ಣ ನಕಲು, ಶರೀರ 5-8 ಸೆಮಿ. ಬಾಲವೂ ಅಷ್ಟೇ 
ಬದ್ದ; ಕಪ್ಪು; ಬೂದ್ಕು ಕೆಳಗೆ ಮಸಕು. ಬಾಲದ ಮೇಲೆ ಕೆಲವೇ ಕೂದಲು. 
ಖಖ್ಯವಾಗಿ ಮನೆಗಳಲ್ಲಿದ್ದು, ಚಟುವಟಿಕೆಯಿಂದ ಓಡಾಡಿ, ಸಿಕ್ಕಿದ ಆಹಾರವನ್ನೆಲ್ಲ 
ನ್ನುತ್ತದೆ. ತೋಟ, ಹೊಲಗಳಲ್ಲೂ ಇರುತ್ತದೆ. ಗೋಡೆಗಳನ್ನು ಹತ್ತಿ ದೂರ 
ಗೆಯಬಲ್ಲದು. 

ಮೊದಲು ಯುರೋಪ್‌ ಮತ್ತು ಉತ್ತರ ಆಫ್ರಿಕದ ನಿವಾಸಿ. ಆಮೇಲೆ ಭಾರ 
ಡೆ. ಈಜಿಪ್ಟ್‌ಗಳಿಗೆ ಹರಡಿತು. ವರ್ಷಕ್ಕೆ 3-4 ಸಲದಂತೆ ಒಂದೊಂದು ಸಲವೂ 
-8 ಮರಿಗಳಂತೆ ವಂಶೋತ್ಪತ್ತಿ ಮಾಡುತ್ತದೆ. 

6) ಸಣ್ಣ ಇಲಿ (ರೆಗ್ಗಾಡ ಬೂಡುಗ ಎ ನುಸ್‌ ಬೂಡುಗ) ಇದರ ಶರೀರದ 
ದ್ದ 5-8 ಸೆಮಿ. ಬಾಲ 5 ಸೆಮಿ. ಬಣ್ಣ ಮುಸುಕುಮರಳುಬೂದು ಅಥವಾ 
ನರೆಬೂದು, ಕೆಳಭಾಗ ಬಿಳುಪು. ಹೊಲಗಳಲ್ಲಿ ಸಾಮಾನ್ಯ. ತೋಟ 
೦ಪೌಂಡುಗಳಲ್ಲೂ ಕಾಣುತ್ತದೆ. 


ಇಲಿಗಳು 143 


7) ಮರೆದ ಇಲಿ (ನಾಂಡೆಲೂರಿಯ ಒಠೆಕೆಸಿಯ) ; ತಲೆ ಮತ್ತು ಶರೀರ 2-3 
ಅಂಗುಲ. ಬಾಲ 3.5-4.5 ಅಂಗುಲ. ಬಣ್ಣ ತೆಳುಕೆಂಪು ಮೇಲ್ಲಡೆ, ಬಿಳುಪು 
ಕೆಳಗೆ. ಮರ, ಪೊದೆಗಳಲ್ಲಿ ಎಲೆ, ಹುಲ್ಲನ್ನು ಸೇರಿಸಿ ಮತ್ತು ತೆಂಗಿನಮರದ ಮೇಲೆ, 
ಬಿದಿರು ಮೆಳೆಗಳಲ್ಲೂ ಗೂಡನ್ನು ಮಾಡುತ್ತದೆ. ಮನೆಗಳ ವಪ್ಪಾರು, ಸೂರುಗಳಲ್ಲೂ 
ಗೂಡನ್ನು ಮಾಡುತ್ತದೆ. 


ಇಲಿಗಳು ವಿಶೇಷವಾಗಿ ಸಂತಾನೋತ್ಪತ್ತಿ ಮಾಡುತ್ತವೆ. 3-4 ತಿಂಗಳಾಗುತ್ತಲೇ 
ನೋತ್ಪತ್ತಿ ಪ್ರಾರಂಭಿಸುತ್ತವೆ. ಆಹಾರ ಸಾಕಷ್ಟಿದ್ದರೆ, ವರ್ಷವೆಲ್ಲ ಸಂತಾನೋ 


2 
೧ 
9 


ತ್ಪತ್ತಿ. ಗರ್ಭ 10 ವಾರಗಳು. ಒಂದು ಹೆಣ್ಣು. ಒಂದು ವರ್ಷದಲ್ಲಿ ಸರಾಸರಿ 8-10 
ಸಲ ಮರಿಗಳನ್ನು ಹಾಕುತ್ತದೆ. ಒಂದೊಂದು ಸಲಕ್ಕೂ 9 ಮರಿಗಳು. ಒಟ್ಟು 
ಸಂತಾನ 800 ಇಲಿಗಳು. | 


ಇಲಿಗಳು ಉಗ್ರಾಣಗಳಲ್ಲಿ ಮತ್ತು ಅಕ್ಕಪಕ್ಕಗಳಲ್ಲಿ ಕಾಣಿಸುವುದಿಲ್ಲ, ಈ ಕೆಳಗಿನ 
ಚಿನ್ಹೆಗಳಿಂದ ಗೊತ್ತುಮಾಡಬಹುದು : 
1) ಬಿಲವನ್ನು ಕೊರೆದಿರುವುದರಿಂದ ಗೋಡೆಗಳ ಹತ್ತಿರ ಮಣ್ಣಿನ ರಾಶಿ, 
ಇರುತ್ತದೆ 
2) ಉಗ್ರಾಣದಲ್ಲಿ ಹೊಳೆಯುವ ಹಿಕ್ಕೆಗಳು ಇರುತ್ತವೆ.ಅವು ತನುವಾಗಿದ್ದರೆ, 
ಇಲಿಗಳು ಹೊಸದಾಗಿ ಸೇರಿವೆ ಎಂದರ್ಥ. ಕಪ್ಪಿಲಿ ಹಿಕ್ಕೆಗಳು ಹರ 
ಡಿರುತ್ತವೆ. ಬೂದಿಲಿ ಹಿಕ್ಕೆಗಳು ಗೂಡಿನ ಬಳಿ ಸಣ್ಣ ಗುಂಪಾಗಿರುತ್ತವೆ. 
) ಧೂಳು ನೆಲದ ಮೇಲೆ ಪಂಜದ, ಬಾಲದ ಗುರುತುಗಳು ಇರುತ್ತವೆ. 
+) ಮರದ ತೊಲೆಗಳ ಮೇಲೆ ಅವು ಹತ್ತಿದಾಗ, ಜಿಡ್ಡು ಗುರುತುಗಳಿರುತ್ತವೆ. 
5) ಚೀಲಗಳನ್ನು ಕಡಿದು, ಧಾನ್ಯ ಚೆಲ್ಲಿರುತ್ತದೆ. | 
6) ಬಾಗಿಲು, ಕಿಟಕಿಗಳಲ್ಲಿ ಅವು ಕಡಿದು ರಂಧ್ರಗಳನ್ನು ಮಾಡಿರುತ್ತವೆ. 
ಧಾನ್ಯದ ಉಗ್ರಾಣಗಳಲ್ಲಿ ಮೇಲೆ ಮೇಲೆ ಕಾಣುವುದಕ್ಕಿಂತ, ಇಲಿಗಳ 
ಆಕ್ರಮಣ ಹೆಚ್ಚೆಂದು ಅನುಭವಕ್ಕೆ ಬಂದಿದೆ. 
ಇಲಿಗಳ ಹತೋಟಿ 
ಇಲಿಗಳ ಹತೋಟಿ ಕ್ರಮಗಳು ಸಾಮಾನ್ಯವಾಗಿ 4 ಬಗೆಗಳು : (೩) ದಾಸ್ತಾ 
ನಿನ ಕಟ್ಟಡಗಳಿಗೆ ಇಲಿಗಳು ಸೇರದಂತೆ ಅಭೇದ್ಯವಾಗಿ ಕಟ್ಟುವುದು (0) ಇಲಿ ಬಿಲ 


ಗಳಿಗೆ ಧೂಪನ (೦) ವಿಷ ಬೆರೆತ ಆಹಾರಕ್ಕೆ ಆಕರ್ಷಿಸುವುದು (ರೆ) ಬೋನುಗಳಿಂದ 
ಹಿಡಿಯುವುದು. 


44 | ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟಿ 


೬) ಇಲಿಗಳಿಗೆ ಅಭೇದ್ಯನಾದ ಕಟ್ಟಡಗಳು 

1) ನೆಲಕ್ಕೆಲ್ಫ ಜಲ್ಲಿಗಾರೆ ಹಾಕಿರಬೇಕು ಆಥವಾ ಕಲ್ಲು ನೆಲವಾಗಿದ್ದು, ಆದರ 
ಹೀಲೆ ಜಲ್ಲಿಗಾರೆಯಿಂದ ಗಿಲಾವು ಮಾಡಿರಬೇಕು. ತಳಪಾಯ 3 ಅಡಿ ಆಳವಿದ್ದು. 
ಸಲ್ಲಿಗಾರೆ ತುಂಬಿರಬೇಕು. ಗೋಡೆಗಳನ್ನೂ ಇಟ್ಟಿಗೆ, ಸುಣ್ಣ ಅಥವಾ ಜಲ್ಲಿಗಾರೆ 
ಶಿಥವಾ ಕಲ್ಲಿನಿಂದ ಕಟ್ಟಿರಬೇಕು. ಮಾಳಿಗೆಯೂ ಹಾಗೇ ಇರಬೇಕು, ಏಕೆಂದರೆ, 
ತ್ಯಾಟರ್ಸ ರ್ಯಾಟಸ್‌ ಆಗಾಗ. ಮಾಳಿಗೆಯಲ್ಲೂ ಗೂಡನ್ನು ಕಟ್ಟುತ್ತದೆ. 

1) ಬಾಗಿಲನ್ನು ಮುಚ್ಚಿದಾಗ, ಸಂದು ಬಿಡಬಾರದು. ಹೊಸಿಲಿಗೆ ಗಚ್ಚಿನ 
ನಾಂಕ್ರೀಟನ್ನು ಹಾಕಿ ಭದ್ರಪಡಿಸಬೇಕು. ಬಾಗಿಲು ಭದ್ರವಾಗಿ ಮುಚ್ಚುವಂತಿರಬೇಕು. 
ಬಾಗಿಲಿನ ಕೆಳಭಾಗದಲ್ಲಿ 6 ಅಂಗುಲದವರೆಗೂ ತಗಡನ್ನು ಹೊಡೆದು, ಕೆಳ ಅಂಚು 
ಬಾಗಿಲಿನ ಒಳಗಡೆ ಮಡಿಸಿ, ಮೊಳೆಯನ್ನು ಹೊಡೆದಿರಬೇಕು. ಇದರಿಂದ. ಇಲಿಗಳು 
ಬಾಗಿಲ ಹಲಗೆಯನ್ನು ಕಡಿದು ಒಳಕ್ಕೆ ಹೋಗಲಾರವು. ಪಕ್ಕಕ್ಕೆ ಜರುಗಿಸುವ ಬಾಗಿಲು 
ಗಳ ಪೂರ್ತಿ ಎತ್ತರಕ್ಕೂ ತಗಡನ್ನು ಬಡಿದಿರಬೇಕು, ಆದೇ ರೀತಿ ಎರಡು ಹಲಗೆಗಳು 
ಸೇರುವ ಕಡೆ, ಕೆಳಭಾಗದಲ್ಲಿ ಮೂರಡಿ ಎತ್ತರದವರೆಗೂ ತಗಡನ್ನು ಒಂದು ಹಲಗೆಗೆ 
ಸೇರಿಸಿ, ಅದು ಎರಡರ ಅಂಚುಗಳನ್ನು ಮುಚ್ಚು ವಂತಿರಬೇಕು. 

i) ಕೆಟಕಿಗಳು, ನೆಲಮಟ್ಟದಿಂದ ಮೂರಡಿ ಎತ್ತರದಲ್ಲಿದ್ದು, ಗೋಡೆ, 
ಕಿಟಕಿ ಬುಡ ಸಮವಾಗಿರಬೇಕು. ಇಲ್ಲದಿದ್ದರೆ ಕಿಟಕಿಗಳಿಗೆ 9 ಅಂಗುಲ ಆಗಲದ 
ತಗಡನ್ನೊ ಅಥವಾ ತಂತಿ ಬಲಿಯನ್ನೋ ಬಡಿದಿರಬೇಕು, 

1) ದೋಣಿ ಕೊಳಾಯಿಗಳ ಬಾಯಿ ನೆಲದಿಂದ ಮೂರಡಿ ಎತ್ತರದಲ್ಲಿರ 
ಬೇಕು ಅಥವಾ ಅವುಗಳ ಬಾಯಿಗೆ ತಂತಿ ಜಾಲರವನ್ನು ಬಡಿದಿರಬೇಕು. ಇಲಿಗಳು 
ಒಳಕ್ಕೆ ಸೇರಬಹುದಾದ ಯಾವುದಾದರೂ ರಂಧ್ರ, ಕಂಡಿಗಳಿದ್ದರೆ, ತಂತಿ ಜಾಲರ 
ವನ್ನು ಅವಕ್ಕೂ ಬಡಿದಿರಬೇಕು. 

೪) ಉಗ್ರಾಣದೊಳಗೆ ಬಿಲಗಳಿದ್ದರೆ ಗಾಜಿನ ಚೂರುಗಳನ್ನು ತುಂಬಿ, 
ಸಿಮೆಂಟಿನಿಂದ ಮುಚ್ಚಿ, ಕಣದಿಂದ ಧಾನ್ಯವು ಕಣಜಕ್ಕೆ ಬರುವ ಮೊದಲೇ, ಈ ರೀತಿ 
ಇಲಿಗಳು ಸೇರದಂತೆ ಎಲ್ಲ ಕ್ರಮಗಳನ್ನು ಮಾಡಿರಬೇಕು. 

0) ಇಲಿಗಳಿಗೆ ಧೂರನ 

ಇದಕ್ಕೆ ಯಾವ ವಿಷಗಾಳಿಯನ್ನಾದರೂ ಹಾಕಬಹುದು. HON ಅನಿಲವನ್ನು 
ಕೊಡುವ ಸೈನೊಗ್ಯಾಸ್‌, ಸೈಮಾಗ್‌, ಒಳ್ಳೆಯ ಧೂಪಕಗಳು. ಬಿಲಗಳಿಗೆ, ಧೂಪಕ 

ನ್ನು ಚಮಚದಿಂದ ಅಥವಾ ಪಂಪಿನಿಂದ ಸೇರಿಸಿ, ಒದ್ದೆ ಮಣ್ಣಿನಿಂದ ಮುಚ್ಚೆ ಬೇಕು, 

(ಎಚ್ಚರಿಕೆ : ಎಲ್ಲ ಧೂಪಕಗಳಿಗೆ ಬೇಕಾಗುವ ಎಚ್ಚರಿಕೆಗಳನ್ನು ಇದಕ್ಕೂ 
ಅನುಸರಿಸಬೇಕು.) 


ಇಲಿಗಳು 145 


€) ವಿಷಮಿಶ್ರಿತ ಆಹಾರ 
` ಇದಕ್ಕೆ ಇಲಿ ತಿನ್ನುವ ಆಹಾರ ಮತ್ತು ಒಂದು ವಿಷ ಬೇಕು. 

ಪರಿಣಾಮಕರ ಇಲಿ ನಾಶಕಗಳು : ಆಲ್‌ಫನ್ಯಾಪಿಲ್‌ ಥೈಯೊಯೂರಿಯ. 
ಜಿಂಕ್‌ಫಾಸ್‌ಫೈಡ್‌, ಆರ್ಸೆನಿಕ್‌ (ಆರ್ಸಿನಿಯಸ್‌ ಆಕ್ಸೈಡ್‌), ಬೇರಿಯಂ ಕಾರ್ಬೊ 
ನೇಟ್‌ ಮತ್ತು ಸ್ಟ್ರಿಕ್‌ನೈನ್‌- ಸಾಮಾನ್ಯ ಆಹಾರ : ರೊಟ್ಟಿ, ಬಿಸ್ಕತ್‌, ಗೋಧಿ, 
ಜೋಳಗಳ ಅನ್ನ, ಬೇಯಿಸಿದ ಕಡಲೆ ಇತ್ಯಾದಿ; ಅನ್ನ, ಗೋಧಿ, ಕಡಲೆ, ಹಿಟ್ಟು, 
ಸಕ್ಕರೆ ಬೆರೆತ "ಅಟ್ಟ? ಇತ್ಯಾದಿ. ಕರಿದ ಮೀನು, ವಡೆ, ತೆಂಗಿನಕಾಯಿ ಮೊದಲಾದ್ದೂ 
ಆಗಬಹುದು. 


ಆಲ್‌ಫನ್ಯಾ ಫ್ಮಿಲ್‌-ಫೈಯೊಯೂರಿಯವನ್ನು *ಆಂಟು” ಎನ್ನುತ್ತಾರಿ. ಇದು 
ಅಮೇರಿಕದ ತಯಾರಿಕೆ. ಅಲ್ಲಿ ಜನಪ್ರೀಯವಾಗುತ್ತಿದೆ. ಭಾರತದ ಪರಿಶೀಲನೆಗಳಲ್ಲೂ 
ಇದು ಪರಿಣಾಮಕರವಾಗಿದೆ. ಪ್ರಯೋಗಿಸಲೂ ಸುಲಭ. 95 ಭಾಗ ಗೋಧಿ ಹಿಟ್ಟಿಗೆ 
5 ಭಾಗ ವಿಷವನ್ನು ಬೆರೆಸಿ ಅಥವಾ ಪುಡಿಯನ್ನೇ ಇಟ್ಟಾಗ, ಫಲಿತಾಂಶ ಆಶಾ 
ದಾಯಕವಾಗಿತ್ತು. 

ಜಿಂಕ್‌ಫಾಸ್‌ಫೈಡ್‌ ಇಲಿ ಪಾಷಾಣವನ್ನು ಭಾರತದಲ್ಲಿ ಇತ್ತೀಚೆಗೆ ಬಳಕೆಗೆ 
ತಂದರು. ಮುನ್ನೆಚ್ಚರಿಕೆ ತೆಗೆದುಕೊಳ್ಳದೆ, ಇದನ್ನು ಒದ್ದೆಯಾದ ಆಹಾರದೊಂದಿಗೆ 
ಉಪಯೋಗಿಸುವುದೇ ಕಷ್ಟ; ಏಕೆಂದರೆ, ಫ್ಲೂರಿನ್‌ ಅನಿಲದ ಸುಳಿವು ಕಾಣುತ್ತದೆ. 
ಗೋಧಿ ಜತೆಗೆ 1.9 ಭಾಗದಂತೆ ಸೇರಿಸಿ, ಸ್ವಲ್ಪ ಸಸ್ಯಜನಿಕ ಎಣ್ಣೆಯನ್ನು ಬೆರೆಸಿ, 
ಎಷ್ಟು ದಿನಗಳಾದರೂ ಉಪಯೋಗಿಸಬಹುದು. 


ಆರ್ಸಿಯಸ್‌ ಆಕ್ಸೈಡ್‌ 3 ಭಾಗವನ್ನು 17 ಭಾಗ ಆಹಾರದೊಂದಿಗೆ, ಒಣ 
ಆಕರ್ಷಕವಾಗಿಯೂ 2 ಭಾಗವನ್ನು 18 ಭಾಗ ತೇವವುಳ್ಳೆ ಆಹಾರದೊಂದಿಗೂ ಉಪ 
ಯೋಗಿಸಬಹುದು. 

ಬೇರಿಯಂ ಕಾರ್ಬೊನೇಟ್‌ನ್ನು 1:1ರ-ಪ್ರಕಾರ ಬೆರೆಸಿ ಉಪಯೋಗಿಸುತ್ತಾರೆ. . 


ಸ್ಟ್ರಿಕ'ನೈನ್‌ ಕ್ಲೋರೈಡ” 1 ಔನ್ನನ್ನು 30 ಪೌಂಡು ಧಾನ್ಯದೊಂದಿಗೆ ಬೆರೆಸಿ 
ಸ್ವಲ್ಪ ಬೆಲ್ಲದಂತಹ ಸಿಹಿಯನ್ನು ಸೇರಿಸಿ ಉಪಯೋಗಿಸಬಹುದು. 


ಎಲ್ಲ ಇಲಿ ಪಾಷಾಣಗಳನ್ನೂ ಅತ್ಯಂತ ವಿಷಕರ. ಬಹಳ ಎಚ್ಚರಿಕೆಯಿಂದ ಬಳಸ 
ಬೇಕು. ತಯಾರಿಸಿದ ನಂತರ ಉಪಯೋಗಿಸಿದ ಪಾತ್ರೆಗಳನ್ನು, ಸಲಕರಣೆಗಳನ್ನು, 
ಕೈಗಳನ್ನು ಚೆನ್ನಾಗಿ ತೊಳೆಯಬೇಕು. ವಿಷನಿಶ್ರಿಶ ಆಹಾರದ ಶೇಷವನ್ನು ಹೂಳು 
ವುದು ಒಳ್ಳೆಯದು. 


146 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 


ಒಂದೇ ಪಾಷಾಣವನ್ನು ನಂಬಿರಬಾರದು. ಒಂದೆರಡು ಪಾಷಾಣಗಳನ್ನು 
ಒಂದಾದ ಮೇಲೊಂದರಂತೆ ಪ್ರಯೋಗಿಸಬೇಕು. 

ಇಲಿಗಳಿಗೆ ಅನುಮಾನ ಬರದಂತೆ, ಮೊದಲು ಒಳ್ಳೆಯ ಆಹಾರವನ್ನೇ ಇಟ್ಟು 
ರೂಢಿ ಮಾಡಬೇಕು; ಇದು "ಪ್ರೀಬೆಯ್ಬಿಂಗ್‌`, ಹೀಗೆ ರೂಢಿ ಮಾಡಿದ ನಂತರ, 
ಒಂದುದಿನ ಆಹಾರಕ್ಕೆ ವಿಷಯವನ್ನು ಬೆರಸಬೇಕು. 15 ದಿನಗಳ ನಂತರ ಇನ್ನೊಂದು 
ಪಾಷಾಣ ಬೆರೆತ ಆಹಾರವನ್ನಿಟ್ಟ ರ, ಅಳಿದುಳಿದ ಇಲಿಗಳೂ ನಾಶವಾಗುತ್ತವೆ. 
ಆಮೇಲೆ ಒಂದು ವಾರ ಬಿಟ್ಟು, ಇ ಇಲಿಗಳಿಗೆ ನಂಭಿಕೆಯನ್ನು ಹುಟ್ಟಿಸಿ, ಪುನಃ ಪಾಷಾಣ 
ಬೆರೆತ ಆಹಾರವನ್ನಿ ಡಬೇಕು. (ವಾರ್‌ಫರಿನ್‌ ವಿಷವನ್ನು ಉಪಯೋಗಿಸಿದರೆ "ಪ್ರೀಬೆ 
ಯಿಂಗ್‌ ಬೇಕಿಲ್ಲ). 

ಈ ರೀತಿ ವಿಷಬೆರೆತ ಆಕರ್ಷಕವನ್ನು ಸರಿಯಾದ ಯೋಜನೆ ಮೇರೆಗೆ ಇಟ್ಟರೆ, 
ಮೊದಲಾವರ್ತಿಗೆ ಸುಮಾರು ಶೇಕಡಾ 90 ಇಲಿಗಳನ್ನು ನಾಶಮಾಡಬಹುದು. 

ಜನರು, ಪ್ರಾಣಿಗಳಿಗೆ ಅಪಾಯವಾಗುವಂತಿದ್ದರೆ, ಆಹಾರವನ್ನು ಅವುಗಳಿಗೆ 
ಸಿಕ್ಕದಂತೆ ಸಣ್ಣ ವಗ ಅಥವಾ ಕೊಳವೆಗಳಲ್ಲಿಡಬೇಕು ಹಾಗೂ ಅದನ್ನು ಇಲಿಗಳು 
ಓಡಾಡುವ ಕಡೆ ಇಡಬೇಕು. 
6) ಬೋನು 

ಇಲಿ ಬೋನುಗಳಲ್ಲಿ ಅನೇಕ ವಿಧಗಳಿವೆ. ಸಾಮಾನ್ಯವಾದವು : ತಂತಿ ಬೋನು 
ಕತ್ತರಿಬೋನು, ಕಲ್ಲೊಡ್ಡು, ಪೆಟ್ಟಗೆ ಬೋನು ಇತ್ಯಾದಿ. ಒಂದೊಂದು ಊರಿನಲ್ಲಿ 
ಕಡ್ಡಿ, ದಾರ, ಮೊದಲಾದ ಸಾಮಾನ್ಯ ವಸ್ತುಗಳಿಂದಲೇ ಇಲಿಗಳನ್ನು ಹಿಡಿದು 
ಕೊಲ್ಲುವ ಸಾಧನಗಳನ್ನು ಮಾಡಿಕೊಂಡಿರುತ್ತಾರೆ. ಆಕರ್ಷಕವಾಗಿಡುವ ಆಹಾರ 
ವಸ್ತುಗಳಲ್ಲೂ ವೈವಿಧ್ಯತೆ ಇದೆ. ಇವೆಲ್ಲ ಒಪ್ಪತಕ್ಕವೆ; ಆದರೆ, ಅನೇಕ ಬೋನುಗಳ 
ನ್ನಿಡಬೇಕಾಗುತ್ತದೆ. ಅಲ್ಲದೆ, ಇಡುವ ಜಾಗ, ಕಾಲ, ಯೋಚಿಸಿ ಅನುಭವದಿಂದ 
ಪ್ರಯೋಗಿಸಬೇಕು. ಇದು ಸ್ವಲ್ಪ ಕಷ್ಟ. 

ತೆಂಗಿನಮರಗಳಿಗೆ ಇಲಿಗಳು ಹತ್ತೆದಂತೆ 1-11 ಅಡಿ ಅಗಲವಾದ ನುಣು 

ಪಾದ ತಗಡನ್ನು ಕಾಂಡದ ಸುತ್ತಲೂ ಬಡಿದಿರುತ್ತಾರೆ ಅಥವಾ ತಲೆಕೆಳಗಾದ ಪನ್ನಾಲೆ 

ಯಂತೆ, ಬಗ್ಗಿಸಿ, ಮೇಲಂಚನ್ನು ಕಾಂಡಕ್ಕೆ ಹತ್ತಿರವಾಗಿ ಸ್ಥಳಭಿಡದಂತೆ ಬಡಿದಿರು 
ತ್ತಾರೆ. ಮರಗಳ ಗರಿಗಳು ಒಂದಕ್ಕೊಂದು ತಗುಲದಂತಿದ್ದಾಗ ಇದು ಅನುಕೂಲ. 
ಗರಿಗಳು ತಗುಲುತ್ತಿದ್ದರೆ, ಇಲಿಗಳು ಮೇಲ್ಸಡೆಯೇ ಮರದಿಂದ ಮರಕ್ಕೆ ಓಡಾಡಿ 
ಸುಳಿಯಲ್ಲಿ ಗೂಡನ್ನು ಕಟ್ಟಿ ಮರಿಗಳನ್ನು ಹಾಕಿ ಹೆಚ್ಚುತ್ತವೆ. ಆಗ ಬೇರೆ ಕ್ರಮವನ್ನು 
ಅನುಸರಿಸಬೇಕು. 


ಇಲಿಗಳು 147 


ಇತರ ಕ್ರಮುಗಳು 

ಕೆಲವರು, ಬಿಲಗಳ ಮೇಲೆ ಬಲೆಯನ್ನು ಬೀಸಿ, ಒಂದು ಬಿಲದಿಂದ ಹೊಗೆ 
ಯನ್ನು ಹಾಕಿ, ಇಲಿಗಳು ಹೊರಕ್ಕೆ ಬರುವಂತೆ ಮಾಡಿ, ಬಲೆಗೆ ಬೀಳಿಸುತ್ತಾರೆ. 

ಇನ್ನು ಕೆಲವರು, ಬಿಲಗಳನ್ನು ಅದರಲ್ಲೂ ಹೊಲಗಳ ಬಳಿ ಹುತ್ತಗಳಿದ್ದಾಗ, ' 
ಅವನ್ನು ಅಗೆದು, ಇಲಿಗಳು ಈಚೆಗೆ ಬಂದಾಗ ಕೋಲುಗಳಿಂದ ಬಡಿದು ಹಿಡಿಯು 
ತ್ತಾರೆ. 

ಆ ಜನರು ಹೊಲದ ಇಲಿಗಳನ್ನು ತಿನ್ನಲು ಹಲವು ಕ್ರಮಗಳಿಂದ ಇಲಿಗಳನ್ನು 
ಹಿಡಿಯುತ್ತಾರೆ. ಇದರಿಂದ, ಸಂಖ್ಯೆ ಕಡಮೆಯಾದರೂ, ವಿಸ್ತಾರ ಪ್ರದೇಶದಲ್ಲಿ 
ಇಲಿಗಳು ಹೆಚ್ಚಾಗಿದ್ದಾಗ ಅಷ್ಟು ಪರಿಣಾಮಕರವಾಗಲಾರದು. ಇದಕ್ಕೆ ಮಿತಿ ಇದೆ. 

ಬಿಲಗಳನ್ನು ಹುಡುಕಿ, ಹೊರ ಬಿಲಗಳನ್ನೆಲ್ಲ ಮುಚ್ಚಿ, ಒಂದರ ಮೂಲಕ 
ಸೆಲ್‌ಫೂಸ್‌ ಬಿಲ್ಲೆಗಳನ್ನು ಹಾಕಿ ಮುಚ್ಚ ಬಹುದು. 


ಅಭ್ಯಾಯ 4 


ಉಗ್ರಾಣದಲ್ಲಿ ಕೀಟಗಳು ಬಿದ್ದು ಹೆಚ್ಚಲು ಕಾರಣ 
(ಸಾಮಾನ್ಯ) 


ಉಗ್ರಾಣಗಳಲ್ಲಿ ಪೀಡೆಗಳು ಬೇಗ ಹೆಚ್ಚಲು 2 ನೇರವಾದ ಅಂಶಗಳಿವೆ : ಶಾಖ 
ಮತ್ತು ತನುವು. ಇವೆರಡು ಒಟ್ಟಿಗೆ ಸೂಕ್ತವಾಗಿದ್ದರೆ, ಕೀಟಗಳು ಬೇಗ ಹೆಚ್ಚಿ ತೀವ್ರ 
ವಾಗುತ್ತವೆ. ಆಹಾರ ಮತ್ತು ತನುವು ಅನುಕೂಲವಾಗಿದ್ದರೆ, ಶಾಖ ಒಂದೇ ಅವು 
ಗಳ ಚಟುವಟಿಕೆಗೆ, ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ. ಅದಕ್ಕೆ ಬದಲಾಗಿ ಶಾಖ ಅನು 
ಕೂಲವಾಗಿದ್ದರೆ ತನುವು ಮೂತಿಹುಳುಗಳ ಆಕ್ರಮಣಕ್ಕೆ ತಡೆಯಾಗುತ್ತದೆ. ಕೀಟಗಳು 
ತಮಗೆ ಬೇಕಾದ ತನುವನ್ನು ತಮ್ಮ ಆಹಾರದಿಂದ ಒದಗಿಸಿಕೊಳ್ಳುತ್ತವೆ. ಅಲ್ಲದೆ 
ಚಯಾಪಚಯ ಕ್ರಿಯೆ ಪರಿಣಾಮದ ಫಲವಾಗಿ ತನುವನ್ನು ಉಂಟುಮಾಡುತ್ತವೆ. 

ಉಗ್ರಾಣದ ಕೀಟಗಳು ಬದುಕಿ ಬಾಳಲು ಬೇಕಾಗುವ ಶಾಖದಲ್ಲಿ ಬಹಳೆ 
ವ್ಯತ್ಯಾಸವಿದೆ. ಆ ಶಾಖದ ಶ್ರೇಣಿಗಣನೀಯ. 120 ಶಾಖಕ್ಕೆ ಸ್ವಲ್ಪ ಕಾಲ 
ಒಡ್ಡಿದರೆ, ಕೀಟಗಳು ಬಹುಮಟ್ಟಿಗೆ ಸತ್ತುಹೋಗುತ್ತವೆ. ಕ್ಹೈಜೊಪೆರ್ಥ ಡಾಖಿಸಿಕ 
ದಂತಹ ಕೆಲವು ಕೀಟಗಳು ಆ ಶಾಖದ ಮಟ್ಟಕ್ಕಿಂತ ಒಂದೆರಡು ಡಿಗ್ರಿ ಹೆಚ್ಚಾದರೂ 
ತಡೆದುಕೊಳ್ಳುತ್ತವೆ. ಕೀಟದ ಹಂತಗಳನ್ನು ಅನುಸರಿಸಿ ಶಾಖದ ಶ್ರೇಣಿ ವ್ಯತ್ಯಾಸ 
ವಾಗುತ್ತದೆ. 55° ೯. ಗಳಿಗಿಂತ ಕಡಮೆಯಾದರೆ ಪೀಡೆಗಳ ಚಟುವಟಿಕೆಗೆ ಅಡ್ಡಿ 
ಯಾಗುತ್ತದೆ. ಆದರೂ ಉಗ್ರಾಣದ ಕೀಟಗಳು ಸಾಮಾನ್ಯವಾಗಿ, ಹೆಚ್ಚು ಶಾಖ 
ಕ್ಕಿಂತ ಕಡಮೆ ಶಾಖವನ್ನು ತಡೆದುಕೊಳ್ಳುತ್ತವೆ. 

ದಾಸ್ತಾನುಧಾನ್ಯಗಳ ಕೀಟಗಳು ಬಹುಮಟ್ಟಿಗೆ ಉಷ್ಣವಲಯದ ನಿವಾಸಿಗಳು. 
ಭಾರತದಲ್ಲಿ ಸಾಮಾನ್ಯವಾಗಿ ಸುಪ್ತತೆಯಲ್ಲಿರುವುದಿಲ್ಲ. ಟಿನೆಬಾಯ್ತಿ ಸ್‌ ಮಾರಿಟೂನಿಕಸ್‌, 
ಟ್ರೊಗೊಡೆರ್ಮ ಗ್ರನೇರಿಯ ಗಳಂತಹ ಕೀಟಗಳು ಸುಪ್ತತೆಯಲ್ಲಿದ್ದು ಬಹುಕಾಲ ಪ್ರತಿ 
ಕೂಲವನ್ನು ಕಳೆಯಬಲ್ಲವು. 

ಧಾನ್ಯದೊಳಗಿರುವ ಕೀಟಗಳು, ಪರಮಾವಧಿ ಶಾಖಕ್ಕೆ ನಿಲುಕುವುದಿಲ್ಲ; 
ಏಕೆಂದರೆ, ಧಾನ್ಯ ಉಷ್ಣತೆಯ ಅಬ್ಬವಾಹಕ, ಉಗ್ರಾಣ ಖಾಲಿ ಇದ್ದಾಗಲೂ ಅಳಿ 


ದುಳಿದ ಕೀಟಗಳು ಬಿರುಕು, ರಂಧ್ರಗಳಲ್ಲಿ, ಗಾರೆಯ ಕೆಳಗೂ ಇದ್ದು, ಆಹಾರವಿಲ್ಲದ 


ಉಗ್ರಾಣದಲ್ಲಿ ಕೀಟಿಗಳು ಬಿದ್ದು ಹೆಚ್ಚ ಲು ಕಾರಣ (ಸಾಮಾನ್ಯ) 149 


ಕಾಲವನ್ನು ನಿಭಾಯಿಸ ತ್ತವೆ ವೆ. ಆ ಜಾಗಗಳಲ್ಲಿ ಸೆ:ರಿರುವ ಪುಡಿಯನ್ನು ತಿನ್ನುತ್ತವೆ 
ಶಾಖ ವ್ಯತ್ಯಾಸದಿಂದ ಅಲ್ಲಿ ಅವು ಸಂತಾನೋತ್ಪತ್ತಿ ಮಾಡಿ ಹೆಚ್ಚಲಾರವು. 


ತನುವು ಉಷ್ಣ ದ ಜತೆಗೇ ಸೇರಿದೆ. ಧಾನ್ಯದಲ್ಲಿರುವ ತೇವದ ಮೂಲಕ ಶನಂವು 
ಅಪ್ರತ್ಯಕ್ಷವಾಗಿ ಪ್ರಭಾವ ಬಿ ಬೀರುತ್ತದೆ. ಉಗ್ರಾಣದ ಕೀಟಗಳ ಜೀವಮಾನವನ್ನು 
ತನುವು ಬಹಳಮಟ್ಟಿಗೆ ಹೆಚ್ಚುಕಡವೆ ಮೆಮಾಡುತ್ತದೆ. ಉಗ್ರಾಣ ಕೀಟಗಳ ಹಂತಗಳ 
ಕಾಲ ಉಗ್ರಾಣದ ಮತ್ತು ಧಾನ್ಯದ ತನುವನ ಸವಲಂಬಿಸಿರುತ್ತದೆ. ಉದಾ : ಜಾನು 
ದುಂಬಿಯ (ಟಿ. ಮ್ಯಾರಿಟೂನಿಕಸ್‌) ಜೀವನ ಚಿಂತೆ ಯು ಹಿತಕರತನುವುಕುಷ್ಣಾಂಶ 
ಗಳಿದ್ದಲ್ಲಿ 30 ದಿನದಲ್ಲಿ : ಪೂರೈಸುತ್ತದೆ. ಅಹಿತಕರವಾಗಿದ್ದಲ್ಲಿ ಅದು ಮೂರು ವರ್ಷ 
ಗಳಾದರೂ ಆಗಬಹುದು. 


ಧಾನ್ಯದ ತನುವು. ವಾತಾವರಣದ ತನುವನ್ನವಲಂಬಿಸಿರುತ್ತದೆ; ಏಕೆಂದರೆ, 
ಬರುಬರುತ್ತ ಅವೆರಡೂ ಒಂದೇಯಾಗಬೇಕು ವಾತಾವರಣದ ಉಷ್ಣತನುವುಗಳ 
ಲ್ಲಾಗುವ ಬದಲಾವಣೆಗಳಿಗೆ ಅನುಸಾರವಾಗಿ ಧಾನ್ಯದ ಉಷ್ಣ ಠ್ಸವೂ ವ್ಯತ್ಯಾಸವಾಗು 
ತ್ತದೆ. ಅದು ಧಾನ್ಯಗಳಿಗೆ ಹಾಕಿರುವುದರ ಮಟ್ಟವನ್ನು ಅನುಸರಿಸುತ್ತದೆ. ಇದನ್ನನು 
ಸರಿಸಿ, ಕೀಟಗಳೂ ಹೆಚ್ಚು ಕಡಮೆಯಾಗುತ್ತವೆ. 


ಉಪ್ಣಾಂಶ 75” ೯ ಪರಸ್ಪರಆರ್ದ್ರತೆ ಶೇಕಡಾ 75 ಕ್ಕಿಂತ ಹೆಚ್ಚಾದರೆ, ಆಗ 
ಧಾನ್ಯದ ತನುವು ಸುಮಾರು ಶೇಕಡಾ 14 ಇದ್ದುದಾದರೆ ಕೀಟಗಳು ಬೇಗ ಹೆಚ್ಚುತ್ತವೆ. 
ವಾಸ್ತವವಾಗಿ, ಧಾನ್ಯದಲ್ಲಿ ತನುವು ಶೇಕಡಾ 10ಕ್ಕಿಂತ ಹೆಚ್ಚಾದರೆ ಕೀಟಗಳು 
ಹೆಚ್ಚುವ ಒಲವುಂಟು. ಆರ್ದ್ರತೆ ಹೆಚ್ಚಾಗಿದ್ದು, ಉಷ್ಣಾಂಶ ಕಡಮೆಯಾದರೆ, ಒಂದು 
ದಿನದಲ್ಲಿ ಕೀಟಗಳು ಶೇಕಡಾ 1ರಷ್ಟು ಹೆಚ್ಚಬಹುದು. ಶೇಕಡಾ 10ಕ್ಕಿಂತ ಕಡಮೆ 
ತನುವು ಕೀಟಗಳ ಸಾಧಾರಣ ಜೀವನಕ್ಕೆ ಸಾಲುವುದಿಲ್ಲ. ಕೀಟಗಳ ಚಯಾಪಚಯ 
ಕ್ರಿಯೆ ಪರಿಣಾಮವು ಪಲ್ಲಟವಾಗುತ್ತದೆ. ಕೀಟಗಳ ಉಳಿಕೆ ಮತ್ತು ಪ್ರತಿಕೂಲ 
ಪ್ರಭಾವ, ಸಂಶ 
ಮ ದ್ದ. ಡಿಗ್ರಿ ಚ್ಚ 
ಆದ್ದರಿಂದ ದೀರ್ಫಕಾಲ 
ಕಡಮೆ ಇರಬೇಕು. 


ವೆ 
ಚ್ಚ 


ನು 
ದಂ 
ಸ 


ಾನ್ಯವನ್ನು ದೀರ್ಫಕಾಲ, ಯಾವಾಗ, ಎಲ್ಲಿ ಹೇಗೆ ಸಂಗ್ರಹಿಸಿಡಬೇಕೆಂಬು 
ದನ್ನು ಇತ್ಯರ್ಥ ಮಾಡಲು, ಬೇರೆ ಬೇರೆ ಉಷ್ಣಾಂಶ ಮತ್ತು ಧಾನ್ಯದಲ್ಲಿಯ ತನುವು 
ಗಳ ಪ್ರಕಾರ, ದಾಸ್ತಾನು ಕೀಟಗಳ ಜೀವನಚರಿತ್ರೆಯ ವಿಷಯಗಳು ವ್ಯತ್ಯಾಸ 


ವಾಗುತ್ತಿರುವ ವಾತಾವರಣಕ್ಕೆ ಧಾನ್ಯವನ್ನು ಒಡ್ಡಿದಾಗ ತನುವು ಇಲ್ಲವಾಗುವ 


50 ಮೆನೆ 8: ಟಿಗಳು ಇತರ ಸೀಡೆಗಳು ಹಾಗೂ ಅವುಗಳ ಹೆತೋಟ 


ಸೈತ್ಯಾಸ, ದಾಸ್ತಾನಿನ ಕ್ರಮಗಳು ಎಷ್ಟರಮಟ್ಟಿಗೆ ಆಂತಹ ವ್ಯತ್ಯಾಸಗಳಿಗೆ ಅವಕಾಶ 

ತಪ್ಪಿಸುತ್ತವೆ. ಎಂಬುದನ್ಯೂ 

ಗಳನ್ನು ತಿಳಿದಿರಬೇಕು. 
ಸ ದಾಸ್ತಾನು ಮಾಡಿದರೆ, ಬಿಸಿಯಾಗಿ, ಬೇಗ ಹಾಳಾಗುತ್ತ 

ತಿಂಬುದು ತಿಳಿದಿರುವ ವಿಷಯ. ಇದಕ್ಕೆ ಕಾರಣ ಧಾನ್ಯದ ಉಸಿರಾಟ. ಉಸಿರಾಡುವಿಕೆ 
ಶ್ರಿ ಸಾಧಾರಣ ಉಸಿರಾಟದಲ್ಲಿದ್ದ ಂತ್ಮೆ ಧಾನ್ಯ ಕ್ಕೆ ಅಮ್ಮ ಜನಕ ಸೇರಿ, ಧಾನ್ಯದ 

ಲವು ವಸ್ತುಗಳು,ಅದರಲ್ಲೂ ಮೊಳಕೆಭಾಗದ ಸಕ್ಕ ಜಿಗಳೊಡನೆ ಸ ಸಂಯುಕ್ತವಾಗುತ್ತದೆ. 


ತಿಗೆ ನೀತು ಮತ್ತು ಇಂಗಾಲ ನ್ವಯ ಡ್‌ಗಳು ಧಾನ್ಯದ ಕಣಜಗಳಲ್ಲಿ ಫಲಿಸು 
ವೆ; ಖ 


ಇ ದಂ ಹಾ A [a 
ಸವಾಗುಣ ಇತ್ಯಾ 


ವೈ; ಶಾಖ ಉತ್ಪತ್ತಿಯಾಗುತ್ತದೆ; ಧಾನ್ಯ ಬಿಸಿಯಾಗುತ್ತದೆ. ಇದು ಉಸಿರಾಟ 
ಕಿಚ್ಚುದಂತೆಐ ಹೆಚ್ಚುತ್ತದೆ. 
ಜ ಎ ಚಿ 


ತನುವು ಶೇಕಡಾ 14ಕ್ಕಿಂತ ಹೆಚ್ಚಾಗುವವರೆಗೂ ಉಸಿರಾಟ ಒಂದೇ ಸಮ 
ತಾಗಿ ಮತ್ತು ಕ್ರಮೇಣ ಕಾಳಿನ ತಿರುಳಿನ ಸುಂದ್ರತೆ ಮತ್ತು ಜೀವಾಂಕುರವ್ಪ ಭ್ರೂಣಾ 


ಕಟಿ 5 
ತುರಕ್ಕಿ ತ ಹೆಚ್ಚಾ ಗಿದ್ದ ರೆ ಉಸಿರಾಟ ಹೆಚ್ಚು ಕಡಮೆಯಾಗತ್ತದೆ. ತನುವು ಒಂದೇ 
*ಗಿದ್ದಾಗಲೂ ಮೃದುವಾದ ಳುಗಳು ಗಟ್ಟಿಯಾದವಕ್ಕಿಂತ ಜೇಗಬೇಗ ಉಸಿರಾಡು 


ಸ್ತಿವೆ ಶೇಕಡಾ 11ರಷ್ಟು ತನುವಿದ್ದಾ ಗ ಸುಕ್ಕಾಗಿರುವ ಕಾಳುಗಳು ಚೆನ್ನಾಗಿರುವ 
ಸುಂಡು ಕಾಲುಗಳಿಗಿಂತ ೨-3 ರಷ್ಟು ಹೆಚ್ಚಾಗಿ ಉಸಿರಾಡುತ್ತವೆ. ಇದಕ್ಕೆ ಕಾರಣ 
ಶೀವಾಂಕುರವು ಭ್ರೂಣಾ ಹಾರಕ್ಕಿಂತ ಹೆಚ್ಚಾಗಿರುವುದು. ಉಸಿರಾಟದ 'ವೇಗಕ್ಕೂ 
ಸುತ್ತು ಕಾಳಿನಲ್ಲಿ ತೇವವಿರುವ ಕಾಲಕ್ಕೂ ನಿಕಟ ಸಂಬಂಧವಿದೆ. 1303 F 
ತೆಗುವವರೆಗೂ, ಉಷ್ಣಾಂಶ ಹೆಚ್ಚಿದಂತೆಲ್ಲ ಉಸಿರಾಟ ಹೆಚ್ಚುತ್ತದೆ. ಇದಕ್ಕೂ ಕಾಳಿನ 
ಏತ್ತ ಇರುವ ಹವೆಯಲ್ಲಿಯ ಆಮ್ಲ ಜನಕಕ್ಕೂ ಪರಸ್ಪರ ಸಂಬಂಧವಿದೆ. 

ಕಾಳು ತುಂಬಿದ ಚೀಲಗಳ ಮಧ್ಯೆ ಮತ್ತು ಚೀಲದೊಳಗೆ ಕಾಳುಗಳ ಮಧ್ಯೆ 


ಸಿ 
ಇರುವ ಜಾಗದಲ್ಲಿ ವ್ಯತ್ಯಾಸವಾಗುತ್ತದೆ. ಚೀಲ ಭದ್ರವಾಗಿ ತುಂಬಿರುಪ್ರೆದನ್ನೂ ಸಡಿಲ 
ವಾಗಿ ತುಂಬಿರುವುದನ್ನೂ ಅನುಸರಿಸಿ, ಆ ಜಾಗ ವ್ಯತ್ಯಾಸವಾಗುತ್ತದೆ. ಚೀಲದಲ್ಲಿ 


ಧಾನ್ಯ ತುಂಬಿರುವ ಜಾಗದಲ್ಲಿ ಶೇಕಡಾ 4ರಷ್ಟು ಕಾಳುಗಳ ಮಧ್ಯೆ ಇರುವ ಜಾಗ 
ವಾಗುತ್ತದೆ. ಚೀಲಗಳ ಮಧ್ಯೆ ಇರವ ಜಾಗದಲ್ಲಿಯಹ ವೆ, ಚೀಲಗಳು ಎಷ್ಟರಮಟ್ಟಿಗೆ 


ಸ್‌ 


ಬಿಸಿಲುಗಾಳಿಗೆ ಒಡ್ಡಿವೆಯೆ ುಂಬುದನ್ನು ಅನುಸರಿಸಿ, ಅಲಿಯ ಶಾಖ, ತನುವು 


ಣೆ 


ಗಳಿಂದ ಪ್ರಭಾವಾನ್ವಿತವಾಗುತ್ತದೆ. ಒಟ್ಟು ರಾಶಿ ಸಾಂದ್ರವಾಗಿದ್ದ ರೆ ಆ ಜಾಗಗಳಲ್ಲಿನ 


ಬು 
ವೆಯ ಉಷ್ಣ, ತನುವು, ಇಂಗಾಲದ ಡೈಆಕ್ಸೈೈಡ್‌ಗಳು ಕಾಳಿನ ಶಾಖ, ತನುವು 
ಅಸಿರಾಟಿಗ ವ ನಿರ್ಣಯವಾಗುತ್ತವೆ. 
ಇದ್ದ ಉಷ್ಣ ಮತ್ತು ತಸುರಿಂದ ಕೀಟಗಳು ಎಷ್ಟಿವೆಯೆಂಬುದನ್ನುನಿರ್ಣಯಿಸ 
ಬಹುದು. ಹವಾಗುಣ ಒಂದೇ ಸಮವಾಗಿದ್ದರೆ (ತೀರ ಪ್ರದೇಶ) ಅಲ್ಲಿ ವರ್ಷವೆಲ್ಲ 


ಉಗ್ರಾಣದಲ್ಲಿ ಕೀಟಿಗಳು ಬಿದ್ದು ಹೆಚ್ಚಲು ಕಾರಣ (ಸಾಮಾನ್ಯ) 151 
ಕೀಟಗಳಿರುತ್ತವೆ. ಶಾಖ ವಿಪರೀತವಾದರೆ ಕೀಟಗಳು ಸ್ವಾಭಾವಿಕವಾಗಿ ಸ ತ್ತು 
ಕಡಮೆಯಾಗು ತ್ತವೆ. 

ಧಾನ್ಯಕ್ಕೆ ಕೀಟಗಳಿಂದಾಗುವ ನಷ್ಟ ಕೆಳಗಿನಂತೆ ಹಲವು ರೀತಿಯದಾಗಿದೆ : 
1) ತೂಕದಲ್ಲಿ ಕಡಮೆ ` 

ಹುಳುಬಿದ್ದ ಧಾನ್ಯ ದ ತೂಕ ಕಡಮೆ ಎಂಬುದು ಸ ತಃ ದ್ದ. ವ್ಯಾಪಾರಕ್ಕಾ A 


ಅ” 
ಗೃಹಿಸಿದ ಧಾನ ನ್ಯದಲ್ಲಾ ಗುವ ಅಂಥ ನಷ್ಟ. ಸ್ವಲ್ಪಮಟ್ಟಿ ಗೆ ತನುವಿನ ಹೀರಿಕೆಯಿಂದ 


ಜರಿಗಟ್ಟಬಹುದು, ಉಗ್ರಾಣದ ಸಾಮಾನ್ಯ ಸ್ಥಿ ೪ ಶಗಳಲ್ಲಿ ₹ ಧಾನ್ಯ ತನುವನ್ನು ಹೀರ 


ಬಹುದು ಅಥವಾ ಪ್ಯಾಸಾ ರದ ಕೈವ ವಾಡದಿಂದ. ತನುವು ಮಾಡಬಹುದು. ಆದ್ದ ರಿಂದ 
ವ್ಯಾಪಾರಗಾರರು ಕೀಟಗಳಿಂದಾಗುವ ನಷ್ಟವನ್ನು ಗಣಿಸುವುದೇ ಇಲ್ಲ. ನುವು 


ತವು 

ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ದಾಸ್ತಾನು ಮಾಡಿದ ಧಾನ್ಯದ ತೂಕ ಹೆಚ್ಚುತ್ತದೆ. ಆ 
ತೂಕ, ತನುವಿನ ಮಟ್ಟ ಮತ್ತು ಕಾಲದ ಮೇಲೆ ವ್ಯತ್ಯಾಸವಾಗುತ್ತದೆ. 
2) ಧಾನ್ಯದ ಪೋಷಕಾಂಶ ಮತ್ತು ರುಚಿಯಲ್ಲಿ ನಷ್ಟ 

ಕೀಟಗಳು ಬಿದ್ದ ಧಾನ್ಯ ಮತ್ತು ಅದರ ವಸ್ತುಗಳಲ್ಲಿನ ಪೋಷಕಾಂಶ ಮತ 
ರುಚಿಯಲ್ಲಿಯ ನಷ್ಟ ಅಪರಿಮಿತ. ಧಾನ್ಮದಲ್ಲಿ ಪುಷ್ಟಿಕರವಾದ ಭ್ರೂಣ ಅಥವಾ 
ಜೀವಾಂಕುರ ಭಾಗವನ್ನೇ ಬಹುಮಟ್ಟಿ ಗೆ ಕೀಟಗಳು ಶಿಂದಿರುತ್ತವೆ. ಅಂಥ ಕಾಳಿನ 
- ಹಿಟ್ಟು ಪುಷ್ಟಿಕರವಲ್ಲ. ನುಶಿ ಬಿದ್ದ ಧಾನ್ಯ ಕೆಟ್ಟ ವಾಸನೆ ಹಿಡಿದಿರುತ್ತದೆ. ಬೇಯಿಸಿ 
ಅಡಿಗೆ ಮಾಡಿದ ಮೇಲೂ ಆ ವಾಸನಿ ಇರುತ್ತದೆ. ಆದ್ದರಿಂದ ನುಶಿ ಬಿದ್ದ ಧಾನ್ಯವನ್ನು 
ಮಿಲ್ಲಿನವರು ಸ್ತಿ ಸ್ವೀಕರಿಸುವುದಿಲ್ಲ. ಅಂಥ ಹಿಟ್ಟಿನಿಂದ ಒಳ್ಳೆ ಯ ರೊಟ್ಟಿ ಯೂ ಆಗುವು 
ದಿಲ್ಲ. ಹಿಟ್ಟು ಹುಳ ಹಿಡಿದರೆ ಅದನ್ನು ದನ್ನಳೂ ತಿನ್ನುವುದಿಲ್ಲ. 
ಧಾನ್ಯದ ರಾಶಿಯ ನಷ್ಟ 

ಹುಳುಗಳು ವಿಶೇಷವಾಗಿದ್ದ ರೆ ಅಂತಹ ಧಾನ್ಯ ವನ 

ಅಥವಾ ಮನುಷ್ಯರ ಆಹಾರಕ್ಕಾಗಿ ಇ 
ಉಪಯೋಗಿಸಬೇಕಾಗುತ್ತದೆ.. ಪ್ಲೋಡಿಯ ರೆ 
ಮುಂತಾದ ಕೀಟಗಳು ತಿನ್ನು ವುದಕ್ಕಿಂತ, ಬಲೆ ಹೆಣೆದು. ಹೆಚ್ಚು ಕೆಡಿಸುತ್ತವೆ. 
4) ಆಹಾರ ಧಾನ್ಯ ಮತ್ತು ಅದರ ವಸ್ತುಗಳ ತೋರಿಕೆಯಲ್ಲಿ ವ್ಯತ್ಯಾಸ 

ಹುಳುಬಿದ್ದಾಗ, ಧಾನ್ಯದ ಮೊದಲ ರೂಪವೇ ಬದಲಾಯಿಸುತ್ತದೆ. ಮಿಲ್‌ 
ಮಾಡದಿರುವ ಕಾಳುಗಳಿಗೆ ಮೂತಿಹುಳು (ಸಿಟೊಫಿಲಸ್‌ ಒರೈಜಿ) ಮತ್ತು ಹೂಜಿ 
(ಸಿಟೊಟ್ರೊಗ ಸರಿಯಲ್ಲ) ಹಾಗೂ, ದ್ವಿದಳಧಾನ್ಯಗಳಿಗೆ ಚಿಪ್ಪಿನ ಹುಳುಗಳು 
(ಬ್ರೂಕಿಡ್ಸ್‌) ಬಿದ್ದಾಗ, ಅವುಗಳ ಮೇಲೆ ಕೀಟಗಳು ಹೊರಕ್ಕೆ ಬಂದ ರಂಧ್ರಗಳು 


152 ಮೆನೆ ಕೀಟಗಳು, ಇತರ ಪೀಡೆಗಳು ಹಾಗೂ ಅವುಗಳ ಹಕೋಟ 


ಕಾಣಿಸುತ್ತವೆ. ಟ್ರ ಜೋಲಿಯಂ ಕ್ಕಾಸ್ಟೇಸಿಯೆಂ ಬಿದ್ದಾಗ, ಕೆಟ್ಟವಾಸನೆಯೇ ಅಲ್ಲದೆ 
0 6 ೧ 
ಹಳದಿ ಕರೆ ಉಂಟಾಗಿ, ಜ್ರಾಣಿಗಳೂ. ಕೊಡ ಆ ಧಾನ್ಯವನ್ನು ತಿನ್ನುವುದಿಲ್ಲ. 


ನ) ಚೀಲ ಮುಂತಾದ ಧಾರಕಗಳಿಗೂ, ಮಿಲ್ಲಿಗೂ ನಷ್ಟ 


ುಳುಗಳು ಹೆಚ್ಚಾಗಿ ಬಿ ಬಿದ್ದಾಗ ಗೋಣಿ ಚಿ£ಲಗಳು ಮೆತ್ತಗಾಗಿ, ಕುಸಿದು, ಧಾನ್ಯ 
ಚೆಲ್ಲುತ್ತದೆ. ಪ್ಲೋಡಿಯ ಇಂಟಿರ್‌ ಪಂಕ್ಚೆಲ್ಲ, ಗಿಬ್ಬಿಯಂ ಸಿಲ್ಲಾಯ್ಡಿ ಸ್‌ ಬಿದ್ದಾ ಗೆ ಹರತ 
ಗಳು ಹೆಚ್ಚಿ ಚೀಲದ ಮೇಲೆ ಮೊಟ್ಟೆ ಚೇಲಗಳನ್ನು ವಿಶೇಷವಾಗಿ ಅಂಟೆಸಿದಾಗೆ. ಚೀಲ 
ಗಳು ಹೀಗಾಗುತ್ತವೆ. ಉಗ್ರಾಣದಲ್ಲಿ ಆಹಾರವಿಲ್ಲದಿದ್ದಾಗೆ. ಕ್ಹೈಜೊಪರ್ಕ ಡಾಖಿಸಿಕ, 
ಟೊಲ್ರಾಯ್ಲಿಸ್‌ ಮಾಂಟ್ಯ್ಕಾನಕರ್ಸ್‌, ಮರದ ಭಾಗಗಳನ್ನು ರದು. ಪ್ರತಿಕೂಲ 
ಸ್ಮ ತಿಯನ್ನು ನಿಭಾಯಿಸಿ, ಕೋಶಗೊಳ್ಳುತ್ತವೆ. ಈ ಕೀಟಗಳು ವಿಶೇಷವಾಗಿದ್ದರೆ: 
ಕಟ್ರಡ ದುರ್ಬಲ ವಾಗಿ, ಬಿದ್ದುಹೋಗಬಹುದು. ಗೆದ್ದಲು ಬಿದ್ದರಂತ್ಕೂ ಕಟ್ಟಡ 
ಇನ್ನೂ ಮುಂಚೆ ಕುಸಿಯಬಹುದು. 


ಎಫೆಸ್ಟಿಯ ಕಾಟೆಫ್ಲ ಹುಳದ ಬಲೆಗಳು ಮಿಲ್‌ಗಳ ಹರಿನಳಿಕೆಯಲ್ಲಿ ತುಂಬಿ. 
ಮಿಲ್‌ ನಿಂತು ಹೋಗಬಹುದು. ಆಗ ಯಂತ್ರವನ್ನು ಪೂರ್ತಿ ಬಿಚ್ಚಿ ಸರಿಪಡಿಸ 
ಸೀಕಾಗುತ್ತದೆ. 


ಹಿಟ್ಟೆನ ನ ಗಿರಣಿಗಳ ರಿಡ್ರೆಸಿಂಗ್‌ ಯಂತ್ರ ಮತ್ತು ಸೋಸುವ ರಾಟೆಗಳ ರೇಷ್ಮೆ 
ಬಲೆ ಬಟ್ಟೆಯ ನ್ನ್ನ ಟಿ ಮಾರಿಟ್ಯಾನಿಕರ್ಸ್‌ ಕತ್ತರಿಸುತ್ತದೆ ಮತ್ತು ಮಿಲ್‌ಗಳ ಮರದ 
ಭಾಗಗಳನ್ನು ಕೊರೆಯುತ್ತದೆ. ಅಗ ಕೀಟಗಳನ್ನು ನಿರ್ನಾಮ "ಮಾಡಲು, ಮಿಲ್‌ನ್ನು 
ಆಗುಗ ನಿಲ್ಲಿಸಬೇಕಾಗುತ್ತದೆ. ಇದರಿಂದಾಗುವ ನಷ್ಟ ಸ್ಛವನ: ನ್ನ್ನ ಸರಿತೂಗಿಸಲು, ಮಾ 
ಕರು, ಧಾನ್ಯಗಳನ್ನು ಬೀಸಲು ಮಜೂರಿಯನ್ನು ಹಚ್ಚುತ್ತಾರೆ. 


ತೆ 


ಗ್ಯ 


6) ಶೋಧಿಸಿ ಜರಡಿಯಾಡುವುದರಿಂದ ನಷ್ಟ 

ಹುಳುಗಳು ಹೆಚ್ಚಾಗಿ ಬಿದ್ದಿದ್ದರೆ" ರಾಶಿಯನ್ನು ಜರಡಿಯಾಡಲೇ ಬೇಕು; ಇದ 
ಶಂ ಸ್ವಲ್ಪ ಧಾನ್ಯ ಕಳೆದು ಹೋಗುವುದು ಅನಿವಾರ್ಯ. ಕೀಟಗಳು ಬಲೆಯನ್ನು 
ಹೆಣೆದು ಗೂಡುಕಟ್ಟಿ ದರಂತೂ, ಈ ನಷ್ಟ ಇನ್ನೂ ಹೆಚ್ಚು. 
7) ಅಭಿಮಾನ, ವಿಶ್ವಾಸಗಳ ನಷ್ಟ 

ಇದು ಜನೆರ ಮನಸ್ಸಿನಲ್ಲಾಗುವ ಪರಿಣಾಮ. ಹುಳುಬಿದ್ದ ಸಾಮಾನನ್ನು 
ಯಾವಾಗಲು ಕೊಡುತ್ತಿ ದ್ದ ರೈ ಆ ಸಂಸ್ಥೆಯ ಘನತೆ ಕಳೆದು ಹೋಗುತ್ತ ದೆ. ಅಂಥಹ 
ಅಂಗಡಿಗಳಿಂದ ಜನರು ಸಾಮಾನು ಗಳನ್ನು ಕೊಳು ವುದನೆ ನ್ನ್ನ ನಿಲ್ಲಿಸುತ್ತಾರೆ. 


ಉಗ್ರಾಣದಲ್ಲಿ ಕೀಟಿಗಳು ಬಿದ್ದು ಹೆಚ್ಚಲು ಕಾರಣ (ಸಾಮಾನ್ಯ) 153 


8) ಹುಳು ಬಿದ್ದ ಆಹಾರ ವಸ್ತುಗಳ ಸೇವನೆಯಿಂದ ಅಥವಾ ಕೈ ಆಡಿಸು 
ವುದರಿಂದ, ಜನರಿಗೂ, ಪ್ರಾಣಿಗಳಿಗೂ ಆಗಬಹುದಾದ ಕೆಡಕು 
ನುಶಿಗಳು ಅಥವಾ ಟ್ರೈ ಬೋಲಿಯ ಬಗೆ ಹುಳುಗಳು ಬಿದ್ದ ಆಹಾರ ವಸ್ತು 

ಗಳಿಂದ ಜೀರ್ಣಶಕ್ತಿಯ ತೊಂದರೆಗಳಾಗುತ್ತವೆ. ಈ ಹುಳುಗಳಿದ್ದ ಗಡಂಗು. 

ಮಳಿಗೆಗಳಲ್ಲಿ ಕೆಲಸಗಾರರಿಗೆ, ಕೆಲವು ಬಗೆ ನುಶಿಗಳಿಂದ ಚರ್ಮದ ಊತ ಉಂಟಾಗು 
ತ್ತದೆ, ಟ್ರೋಗೊಡೆರ್ಮ ಗ್ರನೇರಿಯ ಕೀಟಗಳು ಬಿಟ್ಟ ಪೊರೆಗಳಿಂದ ನವೆಯಾಗಿ, 
ಆಗಲೂ ಚರ್ಮವಾತ ಬರುತ್ತದೆ. | 
ಕೀಟಿಗಳ ಆಕ್ರಮಣದ ಮೂಲ 

`ಉಗ್ರಾಣದ ಧಾನ್ಯಗಳಿಗೆ ಕೀಟಗಳು ಬೀಳುವುದು ಸ್ವಾಭಾವಿಕ; ಅದು ಅನಿ 
ವಾರ್ಯ' ಎಂದು ನಂಬುವವರು ಈಗಲೂ ಇದ್ದಾರೆ, ಉಗ್ರಾಣದಲ್ಲಿ ಆಗಲೇ ಇದ್ದ 
ಅಥವಾ ಹೊರಗಿನಿಂದ ಧಾನ್ಯ ದಿಂದ ಬಂದ ಕೀಟಗಳು ಮೊಟ್ಟೆ ಗಳನ್ನಿಟ್ಟಿ ಟ್ಟಿದ್ದರಿಂ ದ್ದ 
ಟಗಳು ಬೀಳುತ್ತವೆಂಬುದನ್ನು ಒತ್ತಿ ಹೇಳಬೇಕಾಗಿಲ್ಲ. ಧಾಸ್ತಾನುಧಾ್ಯಕ್ಕ ಕೀಟ 
ಗಳು ಸೇರದೆ ಇದ್ದರೆ ಅವು ಯಾವಾಗಲೂ ಚೆನ್ನಾಗಿರುತ್ತವೆ. ಕೀಟಗಳು ಬೀಳಲು 
ಕೆಲವು ಮೂಲಗಳು ಮುಂದಿನಂತಿವೆ : 


EY 


- ಎ) ಸೈಟಾಫಿಲಸ್‌, ಸೈಟೂಟ್ರೋಗೆ, ಬ್ರೂಕಿಡ್‌ಗಳಂತಹ ಕೀಟಗಳು 
ಹತ್ತಿರದ ಹೊಲಗಳಿಂದ ಅಥವಾ ರೈತರ ಉಗ್ರೊಣಿದಿಂದ ಹಾರಿಬಂದು ಹೊಲದಲ್ಲಿ 
ಬಲಿಯುತ್ತಿರುವ ಕಾಳುಗಳ ಮೇಲೆ "ಮೊಟ್ಟಿ ಗಳನ್ನಿಡುತ್ತವೆ ವೆ ಸಾಮಾನ್ಯವಾಗಿ ತೆನೆಗಳ 
ಮೇಲೆ, ಹೊಲಗಳಲ್ಲಿ ಈ ರೀತಿಯ ಕೀಟಗಳು ಕಾಣುವುದು. ಹೆವಾಗುಣದ ಮೇಲೆ 

ಅವಲಂಬಿತವಾಗಿರುತ್ತವೆ. ಅನೇಕ ಮೊಟ್ಟೆಗಳು ಕಣಗಳಲ್ಲೂ ಉಳಿದು ಕಾಳುಗಳೊಡನೆ 


ಉಗ್ರಾಣಕ್ಕೆ ಸೇರುತ್ತವೆ. ಅನುಕೂಲ ಸ್ಥಿತಿಗಳಲ್ಲಿ ಆ ಮೊಟ್ಟೆಗಳೊಡೆದು ಹುಳುಗಳು 
ce ಅ ಇ ದಾ ಟ್ರ 
ಕಾಳನ್ನು ತಿನ್ನಲುಪ್ರಾರಂಭಿಸುತ್ತವೆ 


ನ್ಯವಾಗಿ ಉಗ್ರಾಣ ಖಾಲಿಯಾದಾಗ, ಕೆಲವು ಕೀಟಗಳು 
ಹಿಂದುಳಿಯುತ್ತವೆ. ಆವು ಚೆಲ್ಲಿರುವ ಕಾಳನ್ನು ಆಥಮಾ ಬಿರುಕು. ರಂಧ್ರಗಳಲ್ಲಿ ಸೇರಿ 
ರುವ ಹಿಟ್ಟನ್ನು ತಿಂದುಬದುಕುತ್ತವೆ. ಮೊಟ್ಟೆಗಳನ್ನಿಟ್ಟು, ಹೆಚ್ಚುತ ತ್ತವೆ. ಎಷ್ಟೋ ವೇಳೆ 
ಅವಸ। ಸರದಲ್ಲಿ. ಧಾನ್ಯ ಬೇಕಾದಷ್ಟು ಬಂದುಹೋಗುತ್ತಿರುವಾಗ, ಉಗ್ರಾಣವನ್ನು 
ಚೆನ್ನಾಗಿ ಶುಚಿಗೊಳಿಸುವುದಿಲ್ಲ ಅಥವಾ ಬಿಟ್ಟೇ ಡುತ್ತಾರೆ. ಶುಚಿಯಾಗಿಲ್ಲದ, 
ಹುಳುಗಳಿರುವ ಉಗ್ರಾಣಕ್ಕೆ ಹೊಸಧಾನ್ಯ ಬ ಬಂದು ಸೇರುತ್ತದೆ. ಸರಿ; ಆಗಲೇ ಹಳೇ 
ಧಾವ್ಯದಲ್ಲಿ, ರಂದ್ರ ಬಿರುಕುಗಳಲ್ಲಿ. ಕಿಟಕಿ ಬಾಗಿಲುಗಳ ಹಿಂದೆ ಇದ್ದ ಕೀಟಗಳು ಬೇಗೆ 
ಹೊರಕ್ಕೆ ಬಂದು ಹೊಸ ಧಾನ್ಯವನ್ನು ಆಕ್ರಿಮಿಸುತ್ತವೆ. ಮಾಲಿಕ ಅದನ್ನು ನೋಡಿ 


| . 
154 ಮನೆ ಕೀಟಿಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟಿ 


ದಾಗ, ಕೀಟಗಳು ಇದ್ದಕ್ಕಿದ್ದಂತೆಯೇ ಬಂದಿವೆಯೆಂದು ನಂಬುತ್ತಾನೆ. ಕೆಲವು ವೇಳೆ 
ಹೊಸ ಧಾನ್ಯವನ್ನು ಹುಳುಗಳಿರುವ ಹಳೆ ಧಾನ್ಯದ ಬಳಿ ಇಡುತ್ತಾರೆ. ಕೀಟಗಳು 
ಹೊಸ ಧಾನ್ಯಕ್ಕೆ ಹರಡಿ. ಸಂಗ್ರಹಿಸಿರುವ ಧಾನ್ಯಕ್ಕೆಲ್ಲ ಹುಳುಗಳು ಸೇರುತ್ತವೆ. 


ಸಿ) ಕೀಟಗಳು, ಅದರಲ್ಲೂ "ಖಾಪ್ರ' ಲಾರ್ವಗಳು ಚೀಲಗಳನ್ನು ತಂದು 
ಉಗ್ರಾಣದಲ್ಲಿ ಸುರಿದಾಗ, ಚೀಲಗಳ ಹೆಣಿಗೆ, ಹೊಲಿದಿರುವ ಕಡೆ ಸೇರುತ್ತವೆ. ಆ 
ಚೀಲಗಳನ್ನು ಶುಚಿ ಮಾಡದೆ, ಸುತ್ತಿ ಉಗ್ರಾಣದಲ್ಲಿಡುತ್ತಾರೆ. ಆ ಕೀಟಗಳು ಚೀಲ 
ಗಳಿಗೆ ಅಂಟಿರುವ, ಸಿಕ್ಕಿಕೊಂಡಿರುವ ಪುಡಿ. ಹಿಟ್ಟನ್ನು ತಿಂದು ಉಳಿದಿದು, ಅದೇ 
ಚೀಲಗಳಿಗೆ ಹೊಸ ಧಾನ್ಯವನ್ನು ತುಂಬಿದಾಗ ಅವಕ್ಕೂ ಆಕ್ರಮಿಸುತ್ತವೆ. 

ಡಿ) ಹುಳುಗಳ ಆಕ್ರಮಣದ ಇನ್ನೊಂದು ಮುಖ್ಯವಾದ ಮೂಲ ಧಾನ್ಯ 
ವನ್ನು ಸಾಗಿಸಲು ಉಪಯೋಗಿಸುವ ರೈಲ್ವೆ ವ್ಯಾಗನ್‌, ಲಾರಿ ಅಥವಾ ಟ್ರಕ್‌ಗಳ್ಳು 

ಪ್ರೋ ಸಲ, ಒಳ್ಳೇ ಸರಕನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಿದಾಗ, 

ಸುಮಾರು 15 ದಿನಗಳೊಳಗೇ. ಅಲ್ಲಿ ಅವಕ್ಕೆ ಹುಳುಗಳು ಸೇರುತ್ತವೆ. ಆ ಗಾಡಿಗಳ 
ಸಂದು ಬಿರುಕುಗಳಲ್ಲಿ ಹುಳುಗಳಿದ್ದು, ಅಲ್ಲಿ ಸೇರಿರುವ ಪುಡಿ ಹಿಟ್ಟನ್ನು ತಿಂದು 
ವಂಶೋತ್ಪತ್ತಿ ಮಾಡಿ ಹೆಚ್ಚುತ್ತಲೇ ಇರುತ್ತವೆ. 

ಧಾನ್ಯವಿರುವ ಉಗ್ರಾಣ ಹುಳುಗಳಿಲ್ಲದಂತೆಯೇ ಕಾಣುತ್ತದೆ. ಆಗ, ಬಿರುಕು, 
ರಂಧ್ರಚೀಲಗಳ ಹೆಣಿಗೆ, ಜೋಡಣೆಗಳಲ್ಲೇ ಅಲ್ಲದೆ ಹುಳುಗಳ ಕೆಲವು ಚಿನ್ಹೆ ಗಳನ್ನೂ 
ನೋಡಬೇಕು. 


ಭ್ರ 


ಗೋಡೆ, ಮಾಳಿಗೆ ಮತ್ತು ರಾಶಿಯ ಮೇಲೆ ಬಲೆ ಇದ್ದರೆ ಆಗ ಇಂಡಿಯನ್‌ 
ಮಿಲ್‌ ಪತಂಗೆ ಆಥವಾ ಅಕ್ಕಿ ಪತಂಗ ಇರುತ್ತವೆ. ಕಾಳುಗಳ ಜೀವಾಂಕುರಗಳು 
ಹೋಗಿದ್ದರೆ ಅಥಮ ಅದನು ಶಿಂದಿದ್ದರೆ, ಅದೂ ಸಹ ಕೀಟಗಳಿರುವ ಚಿನ್ಹೆ. ಜೇಲ 
ಗಳ ಮೇಲೆ ಹಿಟ್ಟಿನ ಬಿಳಿಪಟ್ಟಿ ಗಳಿರುತ್ತವೆ. ಅವು ಹೆಚ್ಚಿದಷ್ಟೂ, ಕೀಟಗಳೂ ಹೆಚ್ಚಾ 
ಗಿರುತ್ತವೆ. ಬಿಳಿಪಟ್ಟೆ ನೆಲದಮೇಲೂ. ಚೀಲಗಳನ್ನು ಪೇರಿಸಿರುವ ಕಡೆಯೂ ಇರುತ್ತದೆ. 
ಗಳಿಗೆ, ಕಡಿಕೆ. ಓಡೆಗಳಲ್ಲಿನ ಧಾನ್ಯದ ಮೇಲೆ ಬಣ್ಣಗೆಟ್ಟಿ. ಗಟ್ಟಿಯಾದ ಕಾಳು 


ಗಳಿದ್ದರೆ, ಕೀಟಗಳೇ ಅಲ್ಲದೆ, ನುಶಿಗಳಿರುವುದನ್ನೂ ಸೂಚಿಸುತ್ತದೆ. 


pS 


ಅಧ್ಯಾಯ 5 
ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡುವ ವಿಧಗಳು 


ಧಾನ್ಯಗಳನ್ನು ರಾಶಿಯಾಗಿ ಅಥವಾ ಚೀಲಗಳಲ್ಲಿ ಕೊಡಿಡುತ್ತಾರೆ. ರಾಶಿ 
ಯಾಗಿಡುವುದನ್ನು ಇಚ್ಛಿ ಸಿದರೂ. ಚೀಲಗಳಲ್ಲಿ ತುಂಬಿಡುವುದೇ ಸಾಮಾನ್ಯ; ಏಕೆಂದರೆ, 
ಆ ಕ್ರಮ ಕೈ ಆಡಿಸಲು, ಸುಲಭ. ಈ ಬಗೆಗಳ ವಿಷಯ ಮುಂದಿನಂತಿದೆ: 

| ರಾಶಿಯಾಗಿ ತುಂಬಿಡುವುದು | 

ಗೋಧಿ, ಕಡಲೆ, ಬತ್ತ, ಬಾರ್ಲಿ, ಮುಸುಕಿನೆಜೋಳ ರಾಗಿ ಇತ್ಯಾದಿಗಳನ್ನು 
ರಾಶಿಯಾಗಿ ತುಂಬಿಡುವುದು ಅನುಕೂಲ. ಅಲ್ಲದೆ ಅವಕ್ಕೆ ಕೀಟ. ಇಲ್ಲಿ ಹವಾಗುಣದ 
ಪ್ರಭಾವಗಳಿಂದ ನಷ್ಟ ಕಡಮೆ. ರಾಶಿ ಧಾನ್ಯಕ್ಕೆ ಆಗಲೇ ಹುಳುಬಿದ್ದಿದ್ದರೆ, ಧೂಪಕ 
ಹಾಕಿ ನಷ್ಟವನ್ನುತಪ್ಪಿಸಬಹುದು.ಚೇಲ್ಮದಾರ (ಹುರಿ)ದ ಖರ್ಚೂ ಉಳಿಯಿತು.ಚೇಲ 


2 


ದಾ 
ಗಳಿಂದ ರಾಶಿಗೆ ಸುರಿದ ಮೇಲೆ, ಅವನ್ನು ಪುನಃ ಸರಬರಾಯಿ ಮಾಡಲು ಉಪ 
ಯೋಗಿಸಬಹುದು. ಆ ಚೀಲಗಳ ಹೆಣಿಗೆ, ಜೋಡಣೆಯಲ್ಲಿ ಕೀಟಗಳಿದ್ದರೆ, “ಚೀಲ 
ಗಳನ್ನು ಧೂಪಕಕ್ಕೆ ಅಥವಾ ಅವಿಕಾವಿಗೆ ಒಡ್ಡಿ ಕೀಟಗಳನ್ನು ಕೊಲ್ಲಬಹುದು. ಹೀಗೆ 
ಕೀಟಗಳು ಹರಡುವುದನ್ನು ತಪ್ಪಿಸಬಹುದು: ಇಷ್ಟೇ ಅಲ್ಲದೆ, ರಾಶಿ ತುಂಬುವುದರಿಂದ, 
ಕಾಲ ಶ್ರಮ ಉಳಿಯುತ್ತದೆ. ಚೀಲಗಳ ರಂಧ್ರಗಳಿಂದ ಚೆಲ್ಲಿ ಹಾಳಾಗುವಂತಿಲ್ಲ. 
ಸುಲಭವಾಗಿ, ಚೆನ್ನಾಗಿ ಪರೀಕ್ಷಿಸಬಹುದು ಮತ್ತು ಧಾನ್ಯವನ್ನು ಒಂದು ಸ್ಥಿತಿಗೆ 
ತರಲು ಅನುಕೂಲ. ಧಾನ್ಯವನ್ನು ಸರಿಯಾಗಿ ರಚಿಸಿದ ಗಳಿಗೆ, ಕಡಿಕೆ, ಓಡೆಗಳ 
ಸಂಗ್ರಹಿಸಿದರೆ, ರಾಶಿ ತುಂಬುವುದರಿಂದ ಬೇರೆ ಬೇರೆ ಧಾನ್ಯಗಳು, ಒಂ 
ಧಾನ್ಯದ ಪ್ರತ್ಯೇಕ ದರ್ಜೆಗಳು. ಹಳೆಯದರಿಂದ ಹೊಸದು ಒಣಗಿರುವುದರಿಂ 
ಹಸಿಯಾಗಿರುವುದು ಇತ್ಯಾದಿಯಾಗಿ ಪ್ರತ್ಯೇಕಿಸಬಹುದು. 


ತ? 


ಈ 
ಜ್‌ 


ರಾಶಿ ತುಂಬುವಿಕೆಯು ಪೂರ್ತಿ ಅನುಕೂಲಕರವಾಗಿರಬೇಕಾದರೆ, ಧಾನ್ಯ 
ಒಣಗಿರಬೇಕು. ಕೀಟಗಳು ಬಿದ್ದಿರಬಾರದು. ಅಷ್ಟೇ ಮುಖ್ಯವಾಗಿ ಉಗ್ರಾಣ, ಗಳಿಗೆ, 
ಕಡಿಕೆ, ಓಡೆ ಇತ್ಯಾದಿಗಳಲ್ಲೂ ತನುವು, ಕೀಟಗಳಿರಬಾರದು. ಈ ಸ್ವಿತಿಗಳಿದ್ದರೆ, 
ಧಾನ್ಯವನ್ನು ಬಹಳ ಕಾಲ ಕೆಡದಂತೆ. ರಾಶಿ ತುಂಬಿಡಬಹುದು. 

ರೈತರು, ವ್ಯಾಪಾರಗಾರರು ಬಳಸುವ, ರೈತರ ಮತ್ತು ಸರ್ಕಾರಿ ಫಾರ್ಮ್‌ಗಳಲ್ಲಿ 
ರುವ ವಿವಿಧ ಗಳಿಗೆ, ಕಡಿಕೆಗಳು ಈ ಮುಂದಿನಂತಿವೆ : 


156 ಮನೆ ಕೀಟಿಗಳು, ಇತರ ಪೀಡೆಗಳು ಸಾಗೂ ಅವ್ರಗಳ ಹತೋಟಿ 


1) ಕಟ್ಟ (ಹಗೆವು)ಗಳು : ನೀರಿನ ಜಲ ಬಹಳ ಕೆಳಗಿರುವ ಕಡೆಗಳಲ್ಲಿ 
ಅಹಾರ ಧಾನ್ಯವನ್ನು ನೆಲ ಮಾಳಿಗೆ. ಹಗೇವುಗಳಲ್ಲಿ ರಾಶಿ ತುಂಬಿಡುತ್ತಾರೆ. ಕಟ್ಟಿ 
ಅಥವಾ ಹಗೇವು ನೆಲದಲ್ಲಿ ಮಾಡಿದ ಗುಂಡಿಯ ಬಾಯಿ ಕಿರಿದು. ಗುಂಡು. ಸುಮಾರು 
24 ಅಡಿವ್ಯಾಸ, ಒಬ್ಬ ಮನುಷ್ಯ ಇಳಿಯಬಹುದು. 15-16, ಅಡಿ ಆಳ್ಕ ಅಷ್ಟೇ 
ಅಡ್ಡಳತೆ, 600-800 ಮಣ ಧಾನ್ಯ ಓಡಿಸುತ್ತದೆ. ಅಂಥದರ ಬೆಲೆ ಸುಮಾರು 
20 ರೂಪಾಯಿ ಮಾತ್ತ. 





ಚಿತ್ರ 2-8: ಕಟ್ಟಿಯಿಂದ ಧಾನ್ಯವನ್ನು ತೆಗೆಯುವುದು 


ಸಾಮಾನ್ಯವಾಗಿ ಗೋಧಿ, ಬಾರ್ಲಿ, ಬಟಾಣೆ, ಕಡಲೆ, ಮೆಕ್ಕೆಜೋಳ ಇಕ್ಕಾದಿ | 
ಗಳನ್ನು ಉತ್ತರ ಭಾರತದಲ್ಲೂ ರಾಗಿ, ಜೋಳ, ಬತ್ತ ಮುಂತಾದ್ವನ್ನು ದಕ್ಷಿಣ 


ಭಾರತದಲ್ಲೂ ಹಗೇವು, ಕಟ್ಟಿಗಳಲ್ಲಿ ತುಂಬಿಡುತ್ತಾರೆ, ಇವುಗಳ ಆಳ, ಅಗಲಗಳಲ್ಲಿ 
ವ್ಯತ್ಯಾಸವಾಗಬಹುದು. ಈ ಪದ್ದತಿ ಬಹಳ ಕಟ್ಟಿ ಆಥವಾ ಹಗೇವು ಒಂದು 


ಆ 
ಛ [A] 
ಸಲ ಮಾಡಿದರೆ. ಅನೇಕೆ ವರ್ಷಗಳು ಉಪಯೋಗಕ್ಕೆ ಬರುತ್ತದೆ. ಕೆಲವು ಕಡೆಗಳಲ್ಲಿ 
100 ವರ್ಷ ಹಳೆಯದಾದ ಕಟ್ಟಿಗಳಿವೆ (ಉತ್ತರ ಪ್ರದೇಶ) 


ಧೂಸಿವನ್ನು ಹಾಕೆ. ಭೂಮಿಮಟ್ಟಕ್ಕೆ ಸರಿಯಾಗಿ, ಮಣ್ಣಿನಿಂದ ಮೆತ್ತುತ್ತಾರೆ ಧಾನ್ರ 
ವನ್ನು ತೆಗೆಯಲು ಒಬ್ಬ, ಇಳಿದು ಬುಟ್ಟಿಯಲ್ಲಿ ತುಂಬುತ್ತಾನೆ. ಅದನ್ನು. ಅದರ 
ಅಂಚಿಗೆ ಕಟ್ಟಿದ ಹ ಗಳಿಂದ ಮೇಲಕ್ಕೆ ತ್ತಿಕೊಳ್ಳುತ್ತಾರೆ. ಹಗೇವಿನಲ್ಲಿ ಗಾಳಿಕಿಟ್ಟು, 


ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡುವ ವಿಧಗಳು 157 


ಅಪಾಯವಾಗುವ ಸಂಭವದಿರುವದರಿಂದ ಮನುಷ್ಯ ಇಳಿಯುವ ಮೊದಲು, ಒಂದು 
ಉರಿಯುವ ದೀಪವನ್ನು ಇಳಿಬಿಟ್ಟು ನೋಡುತ್ತಾರೆ. ಅದು ಉರಿಯುತ್ತಿದ್ದರೆ, ಗಾಳಿ 
ಶುದ್ಧವಾಗಿದೆಯೆಂದು.ಆರಿಹೋದರೆ ಗಾಳಿಕೆಟ್ಟಿದೆಯೆಂದು ತಿಳಿದು, ಸ್ವಲ್ಪ ಕಾಲ ಗಾಳಿ 
ಯಾಡಲು ಬಿಟ್ಟಿದ್ದು, ಪರೀಕ್ಷಿಸಿ ಇಳಿಯುತ್ತಾರೆ. ಇನ್ನೊಂದು ಮುಖ್ಯ ಕೊರತೆ 
ಏನೆಂದರೆ, ಧಾನ್ಯ ಹಗೇವಿನ ಗೋಡೆಗಳಿಂದ ತನುವನ್ನು ಹೀರಿಕೊಂಡು ಕಪ್ಪಾಗಿ. 
ಜನರ ಆಹಾರಕ್ಕೆ ಯೋಗ್ಯವಾಗುವುದಿಲ್ಲ. ತನುವನ್ನು ಹೀರಿಕೊಳ್ಳುವುದರಿಂದ, 
ಧಾನ್ಯದ ತೂಕವೂ ಶೇಕಡಾ 1-3 ರಷ್ಟು ಹೆಚ್ಚುತ್ತದೆ. 

ಆದ್ದರಿಂದ ಕಟ್ಟೆ, ಹಗೇವಿನ್ನ ಉಪಯೋಗ, ಅದನ್ನು ಅಗೆದಿರುವ ಮಣ್ಣಿನ 
ಬಗೆ, ವಯಸ್ಸು ಮತ್ತು ಗಾತ್ರಗಳನ್ನು ಅವಲಂಬಿಸುತ್ತದೆ. ಎತ್ತರದಲ್ಲಿ ಮಾಡಿದ 
ಹಗೇವು ಉತ್ತಮ. ಹಗೇವು ಹಳೆಯದಾದಂತೆಲ್ಲ, ಒಣಗಿ. ಧಾನ್ಯ ಕೆಡುವುದಿಲ್ಲ: 
ಆದರೂ ಮೇಲ್ಪದರಗಳಿಗೆ ಕೀಟಗಳು ಬೀಳಬಹುದು. 1500-2000 ಮಣ 
ಹಿಡಿಸುವ ದೊಡ್ಡ ಕಟ್ಟೆಗಳಲ್ಲಿ ರಾಶಿ ದೊಡ್ಡದಾದ್ದರಿಂದ ಕೀಟಗಳಿಂದಾಗಬಹುದಾದ 
ನಷ್ಟ ಕಡಮೆ, ಕಡಮೆ ಕೇಳುವ ವ್ಯಾಪಾರಿಗಳು ಸುಲಭವಾಗಿ ಸಿಕ್ಕುವುದರಿಂದ. ಸಣ್ಣ 
ಪ್ರಮಾಣದ ಕಟ್ಟಗಳನ್ನೇ ಮಾಡಿಕೊಳ್ಳುತ್ತಾರೆ. ನಿರ್ಯಾತಗಾರರು ದೊಡ್ಡ ಕಟ್ಟಿ 
ಗಳನ್ನು ಇಟ್ಟಿರುತ್ತಾರೆ. 

ಭಾರತದ ಕಟ್ಟೆಗಳು. ಅಮೇರಿಕ. ಕೆನಡ ಮೊದಲಾದ ಪರದೇಶಗಳ ಮೇಲೆತ್ತಿಗೆ 
(ಎಲೆವೇಟರ್ಸ್‌)ಗಳಿಗೆ ಸಮ. ರೈತರು ಹೆಚ್ಚಾಗಿ ಧಾನ್ಯವನ್ನು ಮಾರಲು ತರುವ 
ಧಾನ್ಯ ಕೇಂದ್ರಗಳಲ್ಲಿ ಕಟ್ಟಿಗಳನ್ನು ನಿರ್ಮಿಸುತ್ತಾರೆ. ವ್ಯಾಪಾರಿಗಳು ಧಾನ್ಯವನ್ನು 
ಅವುಗಳಲ್ಲಿ ಸಂಗ್ರಹಿಸುತ್ತಾರೆ. ಕಟ್ಟಿ ಖಾಲಿಯಾಗಿ. ಧಾನ್ಯವನ್ನು ಉಪಯೋಗಿಸುವ 

ಇಟಿ! 


ಈ" 


ಹ 


Gl 


ಮುನ್ನ ಹಲವು ಕೈಗಳನ್ನು ದಾಟಿರುತ್ತದೆ. ಕಟ್ಟಿಗಳಲ್ಲಿಟ್ಟಿ ಧಾನ್ಯ. ಬಿತ್ತನೆಗೂ ಉಪ 
ಯೋಗವಾಗುತ್ತದೆ. ಮೊಳೆಯುವ ಶಕ್ತಿ ಕಳೆದು ಹೋಗಿರುವುದಿಲ್ಲ. 


ದೆ 


ಕಟ್ಟೆಯಲ್ಲಿ ಸ್ವಲ್ಪ ಬದಲಾವಣೆಯಾದದ್ದು “ಬಾಂಡ'. ಅದು 13 ಅಡಿ ಆಳ. 


ಬ 
ಅದರಲ್ಲಿ ಧಾನ್ಯವನ್ನು ತುಂಬಿ. ಮೇಲ್ಲಡೆ, ಎತ್ತರಿಸಿ. ಒಂದು ಪದರ ಮಣ್ಣಿನಿಂದ 
ಮುಚ್ಚುತ್ತಾರೆ. ಮೇಲ್ಲಡೆ ಉಬ್ಬಿರುವುದರಿಂದ ಮಳೆ ನೀರು, ಒಳಕ್ಕಿಳಿಯುವುದಿಐ. 
ಬಾಂಡಗಳನ್ನು ಎತ್ತರದಲ್ಲಿ ಕಟ್ಟಿರುತ್ತಾರೆ. ಕೆಲವು ಕಡೆ, ತಳ ಮತ್ತು ಗೋಡೆಗಳಿಗೆ 


ಕಲ್ಲು ಕಟ್ಟಿರುತ್ತಾರೆ. ಮಧ್ಯ ಪ್ರದೇಶದ ಜಬ್ಬಲ್‌ಪುರ. ಸೌಗಾರ್‌ ಮೊದಲಾದ 
ಜಿಲ್ಲೆಗಳಲ್ಲಿ ಅವು ಸಾಮಾನ್ಯ. ಕಟ್ಟಿಗಳಂತೆಯೇ ಬಾಂಡಗೆಳಲ್ಲೂ. ಧಾನ್ಯ ತನುವನ್ನು 
ಹೀರಿ. ಹುಳಿಯಾಗಿರುವುದರಿಂದ ಸ್ವಲ್ಪ ವಾಸನೆಯಾಗುತ್ತದೆ. 

ಡಿಕ್ಕನ್ನಿನ ಸೊಲ್ಲಾಪುರ. ಸಾಶಾರೆ, ಪುಣೆ, ಅಹಮದ್‌ನಗೆರ ಮೊದಲಾದ 
ಜಿಲ್ಲೆಗಳಲ್ಲಿ "ಪೆವ್‌' ಒಂದು ದೊಡ್ಡ ನೆಲಮಾಳಿಗೆ ಗಡಂಗು. ಇದರಲ್ಲಿ 


1 


158 ಮನೆ ಕೀಟಗಳು, ಇತರ ನೀಡೆಗಳು ಹಾಗೂ ಅವುಗಳ ಹೆಕೋಗಿ 


ನೂರಾರು ಟನ” ಜೋಳ, ಸಜ್ಜೆಗಳನ್ನು ಸಂಗ್ರಹಿಸುತ್ತಾರೆ. ಮುಖ್ಯವಾಗಿ, ಅದು 
ಕಟ್ಟಿಯಂತೆಯೇ, ಅವ ಮೇಲ್ಲಡೆ ಬಾಯಿ ಚದರ ಅಥವಾ ಗುಂಡು; ಭೂಮಿಮಟ್ಟದ 
ಕೆಳಗಿರುತ್ತದೆ. ಧಾನ್ಯ ತುಂಬಿ. ಬಾಯನ್ನು ಮುಚ್ಚಿದ ಮೇಲೆ ಮಣ್ಣನ್ನು ಎಳೆದು 
ಮುಚ್ಚಿ, ಆ ಸ್ಥಳದಲ್ಲಿ ಬಾಯಿ ಗುರುತು ಸಿಕ್ಕುವಂತೆ ಒಂದು ಖಾಯಂ ಗುರುತು 


'ಟಾರ”ಘರ"'ಗಳು ನೆಲಮಾಳಿಗೆ ಕೋಣೆಗಳು. ಮುಚ ಳದಂತೆ ಬಾಗಿಲುಗಳಿರು 
ಸೂ 
ತ್ತವೆ, ಅವುಗಳಲ್ಲೂ ಸಪ, ಧಾನ್ಯ ತನುವನ್ನು ಹೀರಿ ಮಸನೆಯಾಗುತ್ತದೆ. 


ನಜಸ್ಥಾನದಲ್ಲಿ ಖಾನ"? ಅಥವಾ "ಖೈಸ್‌ ಎಂಬ ಕಟ್ಟಡಗಳಿವೆ. ನನ್ಯ 
ವನ್ನು ಅವುಗಳಲ್ಲಿ ಎಷ್ಟು ದಿನಗಳಾದರೂ ಕೆಡದಂತೆ ಇಡುತ್ತಾರೆ. ಅವು ನೆಲದ 
ಮಟ್ಟಕ್ಕೆ ಕೆಳಗೆ, ಬಾವಿಗಳ ಮಾದರಿ, ಒಳಭಾಗಕ್ಕೆ ಕಬ್ಬನ್ನು ಅಸ್ತರಿ ಹಾಕಿ, ಮಣ್ಣು 
ಅಥವಾ ಸಿಮೆಂಟಿನಿಂದ ಗಿಲಾವು ಮಾಡಿರುತ್ತಾರೆ. ಅವು 20 ಅಡಿ ಆಳ 12 ಅಡಿ 
ಮ್ಯುಸ. ವ್ಯಾಸತಳದಿಂದ ಮುಕ್ಕಾಲು ಎತ್ತರದ ವರೆಗೂ ಒಂದೇ ಸಮವಾಗಿದ್ದು. ಆ 
ಮೇಲೆ ಬಾಯಿಯ ವರೆಗೂ ಕ್ರಮೇಣ ಕಿರಿದಾಗುತ್ತದೆ ಬಾಯಿಯ ಅಡ್ಡಗಲ 2-3 
ಅಡಿಗಳು. ಬಾಯಿಯ ಸುತ್ತ 2-3 ಅಂಗುಲ ದಪ್ಪ ಮಣ್ಣಿನ ಅಂಚು ಒಳಕ್ಕಿಳಿಯಲು 
ಕಲ್ಲು ಮೆಟ್ಟಿಲುಗಳ ಸುತ್ತು. ಧಾನ್ಯವನ್ನು ಮೇಲಿನಿಂದ ತುಂಬುತ್ತಾರೆ. ತುಂಬಿದ 
ನಂತರ, ಮೇಲ್ಗಡೆ, ಒಂದು ಪದರ ಮರಳು ಅಥವಾ ಧೂಳು ಅಥವಾ ಭೂಸವನ್ನು 
ಹಾಕಿ, ಬಾಯಿಯಷ್ಟೇ ಅಗಲವಾದ ಗುಂಡುಕಲ್ಲು ಹಲಗೆಯನ್ನು ಮುಚ್ಚಿ, ಅಂಚಿನ 
ಸುತ್ತ ಮಣ್ಣಿನಿಂದ ಭದ್ರಮಾಡುತ್ತಾರೆ. “ಖೈಸ್‌'ಗಳು ಚತುರಸ್ರಮಾಗೂ ಇರುತ್ತವೆ. 
ಸಾಮಾನ್ಯ ಅಳತೆ 18% 19x15 ಅಡಿಗಳು. ಒಂದು ಗೋಡೆ ಪಕ್ಕಕ್ಕೆ, ನೆಲದಿಂದ 
ಎರಡಡಿ ಎತ್ತರದವರೆಗೂ ಕಲ್ಲು ಮೆಟ್ಟಿಲುಗಳಿರುತ್ತವೆ. ಎಲ್ಲ ನೆಲ ಗುಂಡಿಗಳಿಂದ 
ಮಾಡುವಂತೆ ಬಕೆಟಗಳನ್ನು ಇಳಿಬಿಟ್ಟು ಧಾನ್ಯವನ್ನು ಸೇದಿಕೊಳ್ಳುತ್ತಾರೆ. 


ಭೂಮಿಯ ಮಟ್ಟಕ್ಕೆ ಮೇಲಿರುವ "ಖಾಸ್‌' ಅಥವಾ "ಖೈಸ್‌"ಗಳು ನೀರಿನ 
ತೊಟ್ಟಿಗಳ ಮಾದರಿ. ಕಲ್ಲಿನ ಗೋಡೆಗಳು. ಒಳಭಾಗ ಮಣ್ಣಿನ ಅಥವಾ ಸಿಮೆಂಟಿನ 
ಅಸ್ತರಿ. ನೆಲದಿಂದ, ಮುಕ್ಕಾಲು ಎತ್ತರದವರೆಗೂ ವ್ಯಾಸ ಒಂದೇ ಸಮ, ಆಮೇಲೆ 
ಅದು ಬಾಯಿ:ಯವರೆಗೂ ಕ್ರಮೇಣ ಕಿರಿದು. ಬಾಯಿಯ ವ್ಯಾಸ 2-3 ಅಡಿಗಳು. 
ನೆಲದ ಕೆಳಗಿನ ಖಾಸ್‌ಗಳಂತೆ, ಇದಕ್ಕೂ ಕಬು ಮೆಟ್ಟಿಲುಗಳಿರುತ್ತವೆ. ಅಳತೆಯೂ 
ಅವುಗಳಂತೆಯೇ. ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಿದೆ. ಬಾಯಿ ಮೂಲಕ ಧಾನ್ಯವನ್ನು 
ತುಂಬುತ್ತಾರೆ. ತಳದ ಬಳಿ ಮಾಡಿರುವ ಕಂಡಿಯಿಂದ ತೆಗೆದುಕೊಳ್ಳುತ್ತಾರೆ, ಖಾಸ್‌ 
ತುಂಬಿದಾಗ, ಆ ಕಂಡಿಯನ್ನು ಭವ್ರಮಗಿ ಮುಚ್ಚಿರುತ್ತಾರೆ. 10-1590 ಮಣ 


ಅಹಾರ ಧಾನ್ಯಗಳನ್ನು ದಾಸನು ಮಾಡುವ ವಿಧಗಳು 159 


ಧಾನ್ಯ ಹಿಡಿಯುವಂತಹ ಖಾಸ್‌ಗಳಿರುತ್ತವೆ. ಇದು ಕರ್ನಾಟಕದ ಕಣಜ. 
ತೆಂಟಿಳಂತೆ. p 
ಇತ್ತೀಚಿಗೆ ಕೆಲವು ವರ್ತಕರು, ಪಕ್ಕ ಕಟ್ಟಿಗಳನ್ನು ಕಟ್ಟಿಸಿರುತ್ತಾರೆ. ಒಂದೊಂದು 
10x10%x8 ಅಡಿಗಳು, ಅವುಗಳ ಬಾಯಿ 2೫2 ಅಡಿಗಳು ಬಾಯಿಗೆ ಕಬ್ಬಿ ಣದ 
ಮುಚ್ಚಳ. 500 ಮಣಧಾನ್ಮ ಹಿಡಿಯುತ್ತದೆ. ಇಂಥ ಕಾಂಕ್ರೀಟ್‌ ಕಟ್ಟೆಗಳ "ಉಪ 
ಯೋಗದಿಂದ ಧಾನ್ಯವನ್ನು ಬಹಳ ಕಾಲ, ಕೀಟ ಇಲಿ, ತೆನುವುಗಳಿಂದ ಸುರಕ್ಷಿತ 
ಮಗಿಡಬಹ-ದು. ಸರ್ಕಾರದ ಫಾರ್ಮ್‌ದವರೂ ಈ ಪದ್ಧತಿಯನ್ನು ಅನುಸರಿಸು 
ತ್ತಿದ್ದಾರೆ. 
53) ಮಣ್ಣಿನ ಕಡಿಕೆ (ಕೋಠಿ)ಗಳು (ಬಿನ್ಸ್‌) : ಇವು ಗುಂಡು, ಚದರ 


ಅಥವಾ ಚತುರಸ್ರ ಆಕಾರ; ಕೆಲವು ಗೋಪುರದಂತೆ ಅಥವಾ ಚಿಮ್ನಿ ಆಕಾರ. ಜೇಡಿ 
ಮಣ್ಣಿ ಗೆಹು ಬ್ದ. ಒಣಹುಲ್ಲು, ಯಾವುದಾದರೂ ಕಳೆ ಗಿಡಗಳನ್ನೂ ಸೇರಿಸಿ, ಒಂದೇ 
ಮ ಮಂದವಾಗಿಸಿ, ಬಿನ್‌ಗಳನ್ನು ಮಾಡುತ್ತಾರೆ. ಗೋಡೆಗಳು 1-1.5 ಅಂಗುಲ 
iy ಅವುಗಳನ ನ್ನು ಪೂರ್ತಿಯಾಗಿ ಒಂದೇ ಸಾರಿ ಕಟ್ಟುವುದಿಲ್ಲ. ಸ್ವಲ್ಪ ಸ್ವಲ್ಪವಾಗಿ 
ಕಟ್ಟಿ, ಅದು ಒಣಗಿದಂತೆ, ಕೆಳಭಾಗಕ್ಕೆ ಸೇರಿಸುತ್ತಾರೆ. 
ಬಿಹಾರಿನಲ್ಲಿ ಕೋಠಿಗಳು ಗುಂಡು; ಗೋಳಾಕಾರ: ತಳದಿಂದ ಸ್ವಲ್ಪ ಮೇಲಕ್ಕೆ 
ಒಂದು ಸಣ್ಣ ಗುಂಡು ಕಂಡಿ. ಮೆ ೇಲ್ಲಡೆ ಬಾಯನ್ನು ತೆ ರೆಯದೆ, ಕೆಳಗಡೆ ಕಂಡಿಯ 
ಮೂಲಕ ಧೂ ಇನೃವನ್ನು ತೆಗೆದುಕೊಳ್ಳ ಬಹುದು. ಬಾಯಿ ಮುಚ್ಚ ಳ ಗುಂಡು; ಗೋಡೆ 
ಮಾಡುವ ವಸ್ತುಗಳಿಂದಲೇ ಮಾಡಿತುತ್ತಾ ರೆ. ಧಾನ್ಯ ತುಂಬಿ. "ಮುಚ್ಚ ಳವನ್ನು ಹಾಕಿ. 
ಮಣ್ಣಿ ನಿಂದ ಭದ್ರಪಡಿಸುತ್ತಾರೆ. ಕೋಠಿ 2-3 ಭಾಗಗಳನ್ನು ಸೇರಿಸಿ ; ಮಾಡಿದ್ದಾಗಿರ 
ಬಹುದು, ಆ ಭಾಗಗಳನ್ನು ಒಂದರ ಮೇಲೊಂದಾಗಿಟ್ಟು, ಬೀಳದಂತೆ ಚಾಚಿರುವ 
ಚಿನೊಳಗೆ ಪರಸ್ಪರ ತೊಡರಿಕೊಳ್ಳು. ವಂತೆ ಮಾಡುತ್ತಾ " ಚದರ ಮತ್ತು ಚತು 
ರಸ್ರ 5 ಕೋರಿಗಳಲ್ಲಿ ಹಲವು ಕೋಣೆಗಳಿರುತ್ತವೆ. ಅವುಗಳಲ್ಲಿ ಜೋಡಣೆ ಮತ್ತು 
ರಂಧ್ರಗಳು ಹೆಚ್ಚು ನ ಗುವುದರಿಂ ದ. ಅವ ವಕ್ಕೆ ಕೀಟಗಳು ಸೇರದಂತೆ ಮಾಡುವುದು ಕಷ್ಟ. 
ಪಂಜಾಬಿನಲ್ಲಿ ಕೋರಿಗಳು ಸಾಮಾನ್ಯ ವಾಗಿ ಚದರ ಅಥವ ಚತುರಸ್ರ. 
ಓದಲು ಜೇಡಿಮಣ್ಣಿನಿಂದ ಒಂದು ಸಣ್ಣ ನೀಳ ಚೌಕವನ್ನು ಮಾಡಿ ಒಣ 
ಗಿಸುತ್ತಾರೆ. ಅದೊಂದು ದಪ್ಪ. ಜೋಡಿ ಹಲಗೆ ಅದನ್ನು. ಜೇಡಿಯಿಂದ ಮಾಡಿದ. 
1 ಆಡಿ ಎತ್ತರ ೮ ಅಂಗುಲ ವ್ಯಾಸವುಳ್ಳ 4, 6, ಆಗಾಗ 12 (ಒಂದೊಂದು 
ಕಡೆಗೂ ಮೂರು ಮೂರು) ಕಂಬಗಳ ಮೇಲಿಟ್ಟು ಗಿಲಾವು ಮಾಡುತ್ತಾರೆ. ಆ 


ಬಟ 
ಹಲಗೆಯ ಮೇಲೆ ಗೋಡೆಗಳನ್ನು ಸ್ವಲ್ಪ ಸ್ವಲ್ಪವಾಗಿ, ಬಿಹಾರಿನಲ್ಲಿ ಕೋರಠಿಗಳನ್ನು 


ಲ 
ನ್ನ್ನ ಸ್ವಲ್ಪ ಬ ದಾ ಚ 


ಕಟ್ಟುವಂತೆಯೇ ಕಟ್ಟುತ್ತಾರೆ. ಸಾಮಾನ್ಯವಾಗಿ. ಮನೆಯೊಳಗೆ ಜಾಗದ ಆಧಾರದ 
ಮೇಲೆ. ಗೋಡೆಗಳು. 2-3 ಅಂಗುಲ ದಪ್ಪ. 6-7 ಅಡಿ ಎತ್ತರವಾಗಿರುತ್ತವೆ. 


ಡ್‌ 





160 ಮನೆ ಕೀಟಿಗಳು, ಇತರ ಪೀಡೆಗಳು ಹಾಗೂ ಆದ್ರಗಳ ಹತೋಟಿ 


ಮೇಲ್ಗಡೆ ಬಾಯಿಗೂ ತಳದ ಹಲಗೆಯಂತದನ್ನೇ ಇಟ್ಟು ಮುಚ್ಚುತ್ತಾರೆ. ಒಂದು 
ಕಡೆ ಮುಂಭಾಗದ್ದು. ಒಂದು ಸಣ್ಣ ಬಾಗಿಲನ್ನು ಮಾಡಿ. ಅದನ್ನು ಬೇಕಾದಾಗ ಮುಚ್ಚಿ 
ತೆಗೆಯುವಂತೆ ನಾಗವಾಸ ಮತ್ತು ಚಿಲಕವನ್ನು ಹಾಕಿರುತ್ತಾರೆ. ದೊಡ್ಡ ಕೋರಿಗಳಿಗೆ 
ಎರಡು ಬಾಗಿಲುಗಳಿರುತ್ತವೆ. ಮೇಲ್ಲಡೆ ಮತ್ತು ಕೆಳಗೆ ಒಂದೊಂದು ಗುಂಡಾದ 
ಸಂಡಿಯನ್ನು ಮಾಡಿ, ಬಾಗಿಲನ್ನು ತೆಗೆಯದೆ ಧಾನ್ಯವನ್ನು ತೆಗೆದುಕೊಳ್ಳಬಹುದು. 


ಧಾನ್ಯವನ್ನು ಮೊದಲು ಬಾಗಿಲನ ಮೂಲಕ ನಿರ್ದಿಷ್ಟ ಮಟ್ಟದವರೆಗೂ 
ಭಕ ಸುರಿದು, ಬಾಗಿಲನ್ನು ಮುಚ್ಚಿ, ಉಳಿದುದನ್ನು ಮೇಲ್ಲಡೆ ಬಾಯಿ ಅಥವಾ 
0ಡಿ ಮೂಲಕ ಸುರಿಯಬಹುದು. ಕೋಡಿಗಳ ಗಾತ್ರ ವೃತ್ಯಾಸವಾಗಿದ್ದು, 50 ರಿಂದ 
10 ಮಣ ಅಥವಾ ಇನ್ನೂ ಹೆಚ್ಚು ಹಿಡಿಸಬಹುದು. ಇವುಗಳಲ್ಲಿ ಧಾನ್ಯಕ್ಕೆ ಕೀಟ 
'ಳು ಸ್ವಲ್ಪಕಾಲ ಮಾತ್ರ ಬೀಳದೇ ಇರಬಹುದು. 

ಪಂಜಾಬಿನ ಕೆಲವು ಭಾಗಗಳಲ್ಲಿ ಭಾರೋಲಿಸ್‌ ಎಂಬ ಇನ್ನೊಂದು ಬಗೆ 
ಸುಣ್ಣಿನ ಕಣಜಗಳಿವೆ. ನಿತ್ಯ ಬಳಕೆಗೆ ಬೇಕಾಗುವಂತೆ, ಕಡಮೆಯಾಗಿ ಧಾನ್ಯವನ್ನು 
ಸಂಗ್ರಹಿಸಲು ಅನುಕೂಲ, ಅವು 3 ಅಡಿ ಎತ್ತರ. ಕೋಠಿಯನ್ನು ರಚಿಸಿದಂತೆ, 
ುವಿಧ ಆಕಾರಗಳಿರುತ್ತವೆ. ಇನ್ನೂ ಕೆಲವು ಕಡೆ ಚಿಮ್ನಿ ಆಕಾರದ ಬುರೋಲಿಸ್‌ 
(ಛನ್ನ್ನು ಭರೋಖಾರ್ಸ ಎನ್ನುತ್ತಾರೆ. ಮಧ್ಯಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಒಂದು ಸಣ್ಣ 
ಸಗಿಲಿರುತ್ತದೆ. 


ಪಂಜಾಬಿನ ಮಧ್ಯಭಾಗ 
ಗಳಲ್ಲಿ ಇನ್ನೊಂದು ಬಗೆ ಧಾರಕ 


ಹ 
ಕ 
ಯನ್ನು ಹೋಲುತ್ತದೆ. ಒಂದೊಂದ 





ತ್ತವೆ. ಮುಚ್ಚಳ ಒಂದು ದೊಡ 
ಡು ಚ ಡಿ 


ಚಿತ್ರ 2:9 "ಅಮೃತಸರದ ಸೆಟ್ಟ? 
ಡಿಮಣ್ಣಿನ ಹಲಗೆ. ಒಂದೊಂದು ಭಾಗದೊಳಕ್ಕೂ ತೆರೆಯುವಂತೆ ಎರಡು ಸಣ್ಣ 
ಎಂಡು ರಂಧ್ರಗಳಿವೆ. ಎರಡು ಭಾಗಗಳ ಕೆಳಗಡೆಯಲ್ಲೂ ಧಾನ್ಯವನ್ನು ತೆಗೆದು 
ಎಳ್ಳಲು ಒಂದೊಂದು ಸಣ್ಣ ಕಂಡಿ ಇದೆ. ಧಾನ್ಯ ಬೇಕಿಲ್ಲದಾಗ ಮೇಲ್ಗಡೆ ಮುಚ್ಚಳ 
ನ್ನ್ನ ಭದ್ರಪಡಿಸಬಹುದು. ಕೆಳಗಿನ ಧಾನ್ಯ ತೆಗೆಯುವ ಕಂಡಿಗಳನ್ನು ಭದ್ರವಾಗಿ 
ಚ್ಚೆರಬೇಕು. ಸಾಮಾನ್ಯವಾಗಿ ಅಳತೆ 4x25 ೬2 ಅಡಿಗಳು, 


ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡುವ ನಿಧಗಳು ` 161 


3) ಪಕ್ಕಾ ಜಿನ್‌ (ಕಡಿಕೆ, ವಾಡೆ): ಪಂಜಾಬಿನ ಗುರ್ದಾರ೯ 
ಪುರದಲ್ಲಿ ಪಕ್ಕ ಎಂದು ಕರೆಯಲಾಗುವ ಸಿಮೆಂಟಿನ ಚತುರಸ್ಪ ಕೋಠಿಗಳನ್ನು ಉಪ 
ಯೋಗಿಸುತ್ತಾರೆ. ಅವುಗಳ ಅಳತೆ 100-300 ಮಣಗಳು. ಅವುಗಳಲ್ಲಿಟ್ಟ ಧಾನ್ಯ 
2 *ಸೀಸನ್‌' ಗಳಿಗಿಂತ ಹೆಚ್ಚು ಕಾಲ ಸುರಕ್ಷಿತವಾಗಿರುತ್ತವೆ. ಮಳೆಗಾಲದ ನಂತರ. 
ಧಾಸ್ಯವನ್ನುತೆಗೆದು ಒಣಗಿಸಿ ಪುನಃ ತುಂಬಿದರೆ ಇನ್ನೂ"ಸೀಸನ್‌' ಹುಳುಗಳು ಬೀಳು 
ವುದಿಲ್ಲ. ಅಂಥಹ ಕೋರಿಗಳಲ್ಲಿ ಒಂದು ನ್ಯೂನತೆ ಎಂದರೆ. ಅವನ್ನು ಶುಚಿ ಮಾಡುವು 
ದಕ್ಕಾಗುವುದಿಲ್ಲ ಆದ್ದರಿಂದ ಕೀಟಗಳು ಉಳಿದಿದ್ದರೆ. ಅವು ಹೆಚ್ಚುತ್ತವೆ. ದೊಡ್ಡ 
ಜಮೀನುದಾರರು ಅಂಥಹ ಕೋಠಿಗಳನ್ನು ಉಪಯೋಗಿಸುತ್ತಾರೆ. ಉಳಿದಂತೆ 
ಮಣ್ಣಿನ ಕೋಠಿಗಳೇ ಸಾಮಾನ್ಯ. ಪಂಜಿನ ಕೆಲವು ಭಾಗಗಳಲ್ಲಿ. ವಾಸದ ಮನೆಯ 
ರೂಮಿಗೆ ಅಡ್ಡವಾಗಿ, 4-6 ಅಡಿ ಎತ್ತರದ ಗೋಡೆಯನ್ನು ಹಾಕಿ ಒಂದು ಕೋಣೆ 
ಯನ್ನು ಮಾಡಿ, ಅದನ್ನು ಪುನಃ ಅಡ್ಡ ಗೋಡೆಗಳಿಂದ 2-3, ಇನ್ನೊ ಹೆಚ್ಚು ಭಾಗ 
ಗಳನ್ನಾಗಿ ವಿಭಾಗಿಸುತ್ತಾರೆ. ಅವನ್ನು "ಬುಖಾರಿ'ಗಳೆಂದು ಕರೆಯುತ್ತಾರೆ. ಆ ಬುಖಾರಿ 
ಗಳಲ್ಲಿ ಧಾನ್ಯವನ್ನು ರಾಶಿ ಹಾಕುತ್ತಾರೆ: ಆಗಾಗ್ಗೆ, ರಾಶಿಯ ಮೇಲೆ ಮರಗಳನ್ನು 
ಮುಚ್ಚುತ್ತಾರೆ. ಒಂದು ಬ:ಖಾರಿಯ ಅಳತೆ ಸುಮಾರು 200 ಮಣ. 


11 


Ai 


] 
() 


Wi 
ಗೆ 
VN 


{| 


ನೆ 
ಬ 


ಸ 

ಗ 

MN 
Nut 


yy: 
ಮ) 
ಮು 
VW 
y 


ya 
fe 


) 
| 
AS 


£4 
tr 


ಕ 
ಕ 
ly 
ಕೆ 
ಸಿ 


ಸ 
ಯ 


11 


MY 


ಗ 
1 
NN 
NN 


(Y 

\ 
NW 
Aly ಛೆ 


4 

| 

Ni 
WN 

\} ಗ {) 
NN 
NW 


ELA 
1 


No 





ಚಿತ್ರ 2-10: ಬಿಹಾರಿನೆ ಬುಖಾರಿ ಒಳಭಾಗ. ಧಾನ್ಯದ ಸುತ್ತಬೂಸೆ 


162 | ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟಿ 


ಫೆರೋರ್ಜ ಪುರ ಜಿಲ್ಲೆಯಲ್ಲಿ ಬುಖಾರಿಗಳು ಗುಂಡು ಕಡಾಯಿಗಳಂತೆ; ಪಕ್ಕೆ 
ಕಲ್ಲು ಕಟ್ಟಡಗಳು. ಅವನ್ನು ಮನೆ ಅಂಗಳದಲ್ಲಿಟ್ಟು. ಮಳೆ ಬೀಳದಂತೆ ಅವುಗಳ 
ಮೇಲೆ ಛಾವಣಿ ಇ ಮಾಡುತ್ತಾರೆ. ಪ್ರತಿದಿನ ಬಳಕೆಗೆ ಧಾನ್ಯವನ್ನು ತೆಗೆಯುತ್ತಾರೆ. 
ಅವುಗಳ ಎತ್ತರ 5-6 ಅಡಿಗಳು, ವ್ಯಾಸ 4 ಅಡಿಗಳು. ಧಾನ್ಯದ ರಾಶಿಯ ಮೇಲೆ 
ಒಂದು ಪದರ ಕೆ ಡಿ ಮರಳನ್ನು ಹಾಕಿ, ಅದರ ಮೇಲೆ ಒಂದು ದಪ್ಪ . ಒರಟು ಬಟ್ಟೆ 
ಯನ್ನು ಮುಚ್ಚುತ್ತಾರೆ. ತಳದ ಹತ್ತಿರ. ಬೇಕಾದಾಗ ಧಾನ್ಯವನ್ನು 'ತಿಗೆದುಕೆ ಗೊಳ್ಳಲು 
ಒಂದು ಸಣ್ಣ. ಗುಂಡಾದ ಕಂಡಿ ಇರುತ್ತದೆ. ಸಾಮಾನ್ಯ ಅಳತೆ 100 ಮಣ. ಅವು 
ಗಳಲ್ಲಿಟ್ಟು ಧಾನ್ಯಕ್ಕೆ ಸುಮಾರು 2 ಯತುಗಳವರೆಗೆ ಹುಳ್ಳಗೆ ಳು ಬೀಳುವುದಿಲ್ಲ ವಂ 

ಬಿಹಾರಿನಲ್ಲಿ, ಉಗ್ರಾಣಗಳು ಹೊರಗಡೆ- ವಿವಿಧಾಕಾರ. ಅವೂ ಬುಖಾರಿಗಳೇ. 
ತನುವನ್ನು ತಪ್ಪಿಸಲು. ಎತ್ತರದ ಅಟ್ಟಣೆಯ ಮೇಲೆ ಕಟ್ಟಿರುತ್ತಾರೆ. ಗುಂಡು ಬುಖಾ 
ರಿಯ ಗೋಡೆಗಳನ್ನು ಗಲುಕು ಹುಲ್ಲಿನ (ಸ್ಯಾಕ್ಯ್ಯಾರಂ ನಕ್ಕ) ಕಡ್ಡಿಗಳಿ ಳಿಂದ ಮಾಡಿ, 
ಮಣ್ಣನ್ನು ಮೆತ್ತಿರುತ್ತಾರೆ. ಅದಕ್ಕೆ 4 ಕೋಣೆಗಳಿದ್ದು, ಒಂದೊಂದಕ್ಕೂ ಬಾಗಿಲಿರು 
ತ್ತದೆ. ಗೋಡೆ ಮಣ್ಣಿನ ತಡಿಕೆ. ಅವುಗಳಲ್ಲಿ ಗೋಧಿ. ಬಾರ್ಲಿ, ಮೆಕ್ಕೆಜೋಳ. 
ಬತ್ತ, ಬಟಾಣೆ ಮೊದಲಾದ್ದನ್ನು ರಾಶಿ ಹಾಕಿ, ಅದರ ಸುತ್ತ ಬೇಕಾದಷ್ಟು ಬೂಸ 
ವನ್ನು ಹಾಕಿರುತ್ತಾರೆ. ಆಗಾಗ ಚೆನ್ನಾಗಿ ಅದುಮಿದ ಬೂಸದ ಮಭ್ಯೈ ಧಾನ್ಯ ತುಂಬಿದ 
ಚೀಲಗಳನ್ನೂ ಇಡುತ್ತಾರೆ. ಅಂಥಹ ಬೂಸದ ಮೂಲಕ ಕೀಟಗಳು 'ಹೋಗಲಾರವು. 
ಆ ರೀತಿ ಇಟ್ಟ ಗೋಧಿಗೆ 2-3 ವರ್ಷ ಕೀಟಗಳು ಬೀಳಲಿಲ್ಲವೆಂಬ ವರದಿ ಇದೆ. 
ಹಾಗೆ ತಮಿಳುನಾಡಿನ ಪಶ್ಚಿಮ ಗೋದಾವರಿ ಜಿಲ್ಲೆಯಲ್ಲಿ ಬತ್ತವನ್ನು ಅಂಥಹದೇ 
ಕಟ್ಟಡಗಳಾದ `ಗಡಿ`ಗಳಲ್ಲಿ ಶೇಖರಿಸುತ್ತಾರೆ. 

4. ಒಣಹುಲ್ಲಿನ ಕಡಿಕೆ (ಪುರ) : ಬಂಗಾಳದಲ್ಲಿ ಮನೆಯೊಳಗಡೆ 4-16 
ಮಣ ಅಕ್ಕಿ ಅಥವಾ ಬತ್ತವನ್ನು ಸಂಗ್ರಹಿಸಿಡಲು ಒಣಹುಲ್ಲಿನಿಂದ ಮಾಡಿದ "ಪುರ' 
ಗಳನ್ನು ಉಪಯೋಗಿಸುತ್ತಾರೆ. ಮಧ್ಯ ಧಾನ್ಯವಿದ್ದು. ಅದಕ್ಕೊ ಹೊರಗಡೆಗೂ 
ಮಧ್ಯೆ ಒಣ ಹುಲ್ಲನ್ನು ಒತ್ತಾಗಿ. ಅಸ್ತರಿ ಹಾಕಿರುತ್ತಾರೆ. `ಪುರ'ಗಳಲ್ಲಿಟ್ಟಬತ್ತ ಅನೇಕ 


& 


ವರ್ಷಗಳವರೆಗೆ ಕೆಡುವುದಿಲ್ಲ. ಅಕ್ಕಿಯನ್ನು 2-3 ವರ್ಷಗಳಿಟ್ಟರೆ ಮೂತಿಹುಳು 
ಸೈಟಾಫಿಲಸ್‌ ಒರೈಜಿ ಬೀಳುತ್ತ ದೆ. 

ಒಣಹುಲ್ಲಿನ ಕಂತೆಗಳೆ ಮ ಧ್ಯ ಇನ್ನೊಂದು ರೀತಿಯಲ್ಲಿ ಬತ್ತವನೆ 
ಮಾಡುತ್ತಾರೆ. ಸಡಿಲವಾದ ಹುಲ್ಲಿನ ಮಧ್ಯೆ ಬತ್ತವನ್ನು ಸಂಗ್ರಹಿಸಿ ಆಮೇಲೆ 
ಅದನ್ನು ದೊಡ್ಡ ಹಿಂಡಿಯಂತೆ (ಬೇಲ್‌) ಸುತ್ತಿ. ಅದರ ಸುತ್ತ ಹಗ್ಗದಿಂದ ಗಟ್ಟಿ 
ಯಾಗಿ ಬಿಗಿಯುತ್ತಾರೆ. ಬಿಹಾರ್‌, ಓಡಿಸಾಗಳಲ್ಲಿ ಇದನ್ನು "ಪುರ`ಗಳೆನ 
ಅವನ್ನು ನೆಯೊಳಗೆ ಅಥವಾ ಅಂಗಳದಲ್ಲಿಟ್ಟು ಮಣ್ಣನ್ನು ಮೆತ್ತುತ್ತಾರೆ. ಹಾಗೆ 


ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡುವೆ ವಿಧಾನಗಳು 163 


ಮಣ್ಣನ್ನು ಮೆತ್ತಿದ ಅನೇಕ ಪುರಗಳನ್ನು ಹೊರಗಡೆ ಅಟ್ಟಣೆಯ ಮೇಲಿಟ್ಟಿರುತ್ತಾರೆ. 
ಮಣ, ನ್ನು ಮೆತ್ತಿರುವುದು ಮಳೆಯಿಂದ ನೆನೆಯದಿರಲು. "ಕೊಂಕಣ, ದಕ್ಷಿಣ ಭಾರತ 
ದಲ್ಲಿ ಅಂಥದೇ ಕ್ರಮವನ್ನು ಅನುಸರಿಸಿ ಮಾಡಿದ ಪಿಂಡಿಗಳನ್ನು "ಮೂಡೆ? ಅಥವಾ 
"ಮೂರ'ಗಳೆನ್ನುತ್ತಾರೆ. ಸುಮಾರು 2 ಮಣ ಧಾನ್ಯವನ್ನು ಶೇಖ೦ಕಬಹುದು. ಅವು 
ಗಳಲ್ಲಿಟ್ಟ ಧಾನ್ಯ ದ ಮೇಲ್ಪ ದರ ತನುವಿನಿಂದ ಆಗಾಗ ಕೆಡುತ್ತದೆ. _ 

ಕರ್ನಾಟಕದಲ್ಲಿ ಮೂಡೆಗಳು ನ ಮಾನ್ಯ ಒಣ ಹುಲ್ಲಿನಿಂದ ಮಾಡಿ. ಮೇಲೆ 
ಹಗ್ಗದಿಂದ ಬಿಗಿದು ಗಟ್ಟಿ ಮಾಡಿದರೂ, ಮಣ್ಣಿ ಎಂದ ಮೆತ್ತುವುನಿಲ್ಲ. ಅಲ್ಲದೆ ಮೂಡೆ 
ಗಳಲ್ಲಿ ಬಹುಮಟ್ಟಿಗೆ ಅವರೆ, ತೊಗರಿ, ಮೊದಲಾದ ದ್ವಿದಳ ಧಾನ್ಯಗಳನ್ನು ಶೇಖರಿ 
ಸುತ್ತಾರೆ. ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಗಳಲ್ಲಿ ಅಕ್ಕಿಯನ್ನು ಮೂಡೆಗಳಲ್ಲಿಡುತ್ತಾ ರ 

ಪಶ್ಚಿಮ ಬಂಗಾಳದಲ್ಲಿ ಹೊರಗಡೆ ಬತ್ತವನ್ನು ಹೆಚ್ಚಾಗಿ ರಾಶಿಯಾಗಿ ಸಂಗ್ರಹಿ 
ಸಿಡಲು ಹುಳ್ಳಿನ ಬಿನ್‌ಗಳನ್ನು ಉಪಯೋಗಿಸುತ್ತಾರೆ. ಅವನ್ನು "ಮೊರಾಯ್‌' 


ಎನ್ನುತ್ತಾರೆ. ಬಿಹಾರಿನಲ್ಲಿ `ಪುರ' ಗಳನ್ನು ಹುಲ್ಲಿನಿಂದ ಕಟ್ಟುವಂತೆ "ಮೊರಾಯ್‌' 
ಗಳನ್ನು ನಲ್ಲಿನ ಹಗ್ಗ ಗಳಿಂದ ಮಾಡುತ್ತಾರೆ. ಬಹಳ ಹೆಚ್ಚಾಗಿ ಧಾನ್ಯವನ್ನು 


ಸ್ನ 

ಎಸ್ತಾನು ಮಾಡಬೇಕಾದರೆ ದೊಡ್ಡ "ಮೊರಾರ್‌್‌ಗಳನ್ನು ಮಣ್ಣಿ ದ ಅಥವಾ ಕಲ್ಲಿನ 
ಟ್ಪಣಿ ಮೇಲೆ ಕಟ್ಟಿರುತ್ತಾರೆ. ಮೊದಲು ಅಟ್ಟಣೆಯ ಮೇಲೆ ಒಂದು ದಪ್ಪ ಪದರ 
ನ್ನ್ನ ಹಾಸಿ, ಅದರ ಮೇಲೆ ಸ್ವಲ್ಪ ಧಾನ್ಯವನ್ನು ರಾಶಿ ಸುರಿದು, ಅದರ ಸುತ್ತ 
ಣು ಮೊರುಯ್‌ನ್ನು ಕಟ್ಟು ತ 6. ಕೆಳಗಡೆ “ತ್ತು ಬಹಳ ದಪ್ಪ ಹಗ್ಗ ದಿಂದ 
ಮಾಡಿದ್ದು, ಮೇಲಿನ ಸುತ್ತು ಗಳೆಂಡ ನಿರ್ದಿಷ್ಟವಾಗಿ ಬೇರೆ ಕಾಣುತ್ತದೆ. ಹು ಲ್ಲಿನ 
ಅಶ್ವಿ, ನೇರವಾಗಿ ನಿಲ್ಲಲು ಅದು ಅನುಕೂಲ. 'ಧುನ್ಯವನ್ನು ಹೆಚ್ಚು ಹೆಚ್ಚಾಗಿ ಸುರಿ 
ದಂತೆ, ಹಗ್ಗವನ್ನು ಸುತ್ತುತ್ತಾರೆ. ಮೇಲ್ಲದೆ ಮಳೆ ಬೀಳದಂತೆ. ದಪ್ಪ ಶಂಕುವಿನಾಕಾ 
ರದ ಹುಳ್ತಿನ ಛಾವಣಿ ಇರುತ್ತದೆ. 

2-3 ಜನರು ಒಂದೇ ದಿನದಲ್ಲಿ 500 ಮಣ ಹಿಡಿಸುವಂತೆ ಮೊರಾಯ್‌ನ್ನು 
ಕಟ್ಟಬಲ್ಲರು. ಬತ್ತವನ್ನು ದಾಸ್ತಾನು ಮಾಡಲು, ಅದು ಹೆಚ್ಚು ಖರ್ಚಿಲ್ಲದ, ಒಳ್ಳೆಯ 
ಅನುಕೂಲವಾದ ಪದ್ಧ ತಿ. ಇದು. 7-8 ವರ್ಷಗಳು ಬಾಳಿಕೆ ಬರುತ್ತ ದೆ. 
ಅದರಲ್ಲಿ ಬತ್ತಕ್ಕೆ ಹುಳುಗಳು ಬೀಳುವುದಿಲ್ಲ. ಆದರೆ ಮೇಲ್ಬದರ ಆಗಾಗ ತನುವಿನಿಂದ 


ಟೈ ಲ್‌ tL Ro 


ಪಶ್ಚಿಮ ಮತ್ತು ಮಧ್ಯ ಪಂಜಾಬಿನಲ್ಲಿ ಮೊರಾಯ್‌ನಂತಹ ರಚನೆ ಇದೆ. 
ಅದನ್ನು "ಕುಪ್‌' ಅಥವಾ "ಕುಪಿ ಅಥವಾ "ವ :ಸುಲ್‌' ಎನ್ನುತ್ತಾರೆ. 100 ಮಣ 
ಹಿಡಿಯಬಲ್ಲದು. ಇದನ್ನೂ ಸಹ ಹೊರಗಡೆ ಧಾನ್ಯ ಸಂಗ್ರಹಿಸಲು ಕಟ್ಟುತ್ತಾರೆ. 
ಮೊರಾಯ”ಗೂ ಇದಕ್ಕೂ ಇರುವ ವೃತ್ಯಾಸಮೆದತೆ, ಇವ: ಗೋಪುರದಾಕಾರ 





N 


\ 


164 ಮನೆ ಕೀಟಿಗಳು, ಇತರ ಪೀಡೆಗಳು ಮತ್ತು ಅವುಗಳ ಹಕೋಟ 


ಮತ್ತು ಸುತ್ತು ಹಗ್ಗ ಹೆಚ್ಚು ಹತ್ತಿರಹತ್ತಿ ರವಿರುವುದಿಲ್ಲ, ಮೊರಾಯ್‌ನಂತೆ ಇದನ್ನೂ 
ಹೊರಗಡೆ ಅದೇ ರೀ ತಿಕ ಕಟ್ಟು ತ್ತಾರೆ. `ಪಟ್ಟರಾಯ್‌? ಎಂಬ ಅಂಥವೇ ಕಟ್ಟಡಗಳನ್ನು 
ತಮಿಳುನಾಡಿನ ತಂಜಾವೂರು ಜಿಲ್ಲೆಯಲ್ಲಿ" ಬ ಬತ್ತವನ್ನು ದಾಸ್ತಾನು ಮಾಡಲು ಉಪ 
ಯೋಗಿಸುತ್ತಾರೆ. 

ಪಂಸಾಬಿನ ಕೆಲವು ಭಾಗಗಳಲ್ಲಿ ಮುಖ್ಯ ವಾಗಿ ಪಶ್ಚಿ ಸಮ ಜಿಲ್ಲೆ ಗಳಲ್ಲಿ “ಪಲ oN 
ಅಥವಾ "ಪಲಿ' ಎಂಬ ಕಟ್ಟಡಗಳಿವೆ. ಒಂದಡಿ ಎತ್ತರದ. ಗುಂಡು ಅಟ್ಟಣೆಯನ್ನು 
ಕಟ್ಟಿ, ಅದರ ಮೇಲೆ ಗೋಧಿ ಹುಲ್ಲನ್ನು ಹರಡುತ್ತಾರೆ. ಒಂದು ದೊಡ್ಡ ಚೆತುರಸ್ತ 
ಪಾದ ಗರೀ ಮರದ ಎಲೆಯ (ಸರ್ಕಂಡ) ಚುಖೆಯನ್ನು ಆಟ್ಟಣೆಯ ಸುತ್ತ ಸುತ್ತಿ, 
ಭೂಮಿ ಮಟ್ಟಕ್ಕಿಂತ ಸ್ಥ ತ ಸ್ವಲ್ಪ ಎತ್ತರದಲ್ಲಿಟ್ಟು ಹಗ್ಗಗಳಿಂದ ಬಿಗಿಯಾಗಿ ಕಟ್ಟಿ. ಚಾಪೆಯ 
ಅಂಚುಗಳ ನ್ನು ಟಿಗೆ ಸೇರಿಸಿ ಹೊಲಿಯುತ್ತಾರೆ. ಹಾಗೆ ಮಾಡಿದ ಪೀಪಾಯಿ 
ಯೊಳಕ್ಕೆ ಧಾನ್ಮ ಶಾ ಸುರಿದು ತುಂಬಿದ ಮೇಲೆ ಮೇಲ್ಲಡೆ ಇನ್ನೊಂದು ಚಾಪೆ 
ಯನ್ನು ಮುಚ್ಚಿ. ಆಗಾಗ ಮಣ್ಣನ್ನು ಮೆತ್ತುತ್ತಾರೆ. ಹೊಷಿಯಾರ್‌ಪುರ ಜಿಲ್ಲೆಯಲ್ಲಿ 
ಅಟ್ಟಣೆಗೆ ಬ ಬದ ಗಿ, ಆಳವಾದ ಕಬ್ಬಿಣದ ಹರಿವಾಣವನ್ನು ಉಪಯೋಗಿಸುತ್ತಾರೆ. 

ಪಲ್ಪಗಳ ಅಳತೆ 5-50 ಮಣ. ಅವುಗಳಲ್ಲಿಟ್ಟ ಧಾನ್ಯ, ಬಹುಶಃ ಚಾಪೆ 
ಸಂದಿಯಲ್ಲಿ ಗಾಳಿಯಾಡುವುವರಿಂದ, 2-3 ಸೀಸನ್‌ಗಳ ಕಾಲ ಹುಳುಗಳಿಲ್ಲದೆ 
ಚೆನ್ನಾಗಿರುತ್ತದೆ. 

5 ಚೊಂಬಿನ ಸೆಂಟಿ ಕಡಿಕೆಗಳು: ಬಂಗಾಳ, ಆಸ್ಸಾಂ ಮತ್ತು 
ಡೆಕ್ಕನ್‌ ಭಾಗಗಳಲ್ಲಿ ಬಿದಿರು ಚಾಪೆಯ ಅಥಮ ಹೊಡಕೆ ಹುಲ್ಲಿನ (ಸ್ಕ್ಯಾಳ್ವಲಂ ಆರಡಿ 
ನಾಕಂ) ತಡಿಕೆಯ ಅಥವಾ ಯಾವುದಾದರೊಂದು ದ್ವಿದಳ ಧಾನ್ಯ ಜಾತಿಯ ಗಿಡದ 
ಕಡ್ಡಿಗಳಿಂದ ಮಾಡಿದ ಕಡಿಕೆಗಳಿವೆ. ಸಾಮಾನ್ಯ ಕಬ್ಬಿಣದ ವರ್ತುಳ ಬಿನ್‌ಗಳನ್ನು 
ಹೋಲುತ್ತ ಪೆ. ಅವುಗಳ ಗೋಡೆಗಳಿಗೆ ಒಳಗಡೆ, ಹೊರಗಡೆ ಅಥವಾ ಒಳಗಡೆ ಮಾತ್ರ 
ಮತ್ತು ತಳಭಾಗಕ್ಕೆ ಸಗಣಿಯನ್ನು ಬಳಿದಿರುತ್ತಾ ರೆ. ಮೇಲ್ಲಡೆ ಕೊಡೆಯಂತಹ 
ಮುಚ್ಚಳಗಳನ್ನಿಡುತ್ತಾರೆ. ಇವನ್ನು ಮನೆಯೊಳಗೆ ದಾಸ್ತಾ ನು ಧಾನ್ಯಗಳನ್ನಿಡಲು 
ಮಾತ್ರ ಉಪಯೋಗಿಸುತ್ತಾರೆ. ಕೆಲವು ಸ್ಥಳಗಳಲ್ಲಿ, ಕೆಳಗೆ ಅಟ್ಟಣೆ ಇಲ್ಲದೆ, ನೆಲ 
ಮೇಲಿದ್ದು, ಗೂಟಗಳನ್ನು ನೆಲಕ್ಕೆ ಬಡಿದು ಅವನ್ನು ಬಿಗಿಮಾಡಿರುತ್ತಾರೆ. ಅಂಥಹವು ' 
ಗಳಲ್ಲಿ ಬತ್ತವನ್ನು ಮಾತ್ರ ಶೇಖರಿಸುತ್ತಾರೆ. ಅವುಗಳಿಗೆ ಮಣ್ಣನ್ನು ಬಳಿದರೂ: 
ಕೀಟಗಳನ್ನು ತಡೆಗಟ್ಟಲಾಗುವುದಿಲ್ಲ 

ರೋಹತಕ್‌ ಮತ್ತು ಅಮೃತಸರ ಜಿಲ್ಲೆಗಳಲ್ಲಿ ಗೋಣೆಬಟ್ಟೆಯಿಂದ ಮಾಡಿದ 
“ಥೆಕ್‌' ಆಥವಾ "ಥೆಕಿ'ಗಳನ್ನು ಉಪಯೋಗಿಸುತ! ರೆ, ಅವು 'ಚಿತುರಸ್ರ, ಸಾಧಾ 
ರಣ ಚೀಲಗಳಿಗಿಂತ ದೊಡ್ಡವು; 4-6 ಅಡಿ ವ್ಯಾಸ, 4-7 ಅಡಿ ಎತ್ತರ, 200 


4 


ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡುನ ವಿಧಗಳು. ' 165 


ಮಣ ಧಾನ್ಯ ಹಿಡಿಯುತ್ತದೆ. "ಟೀಕಾ'ಗಳಲ್ಲಿ ಸಾಮಾನ್ಯವಾಗಿ ಗೋಧಿಯನ್ನು 
ಸಂಗ್ರಹಿಸಿಡುತ್ತಾರೆ. 

ಪಂಜಾಬಿನ ದೋಆಬ ಪ್ರಾಂತಗಳಲ್ಲಿ ಸಾಧಾರಣ ಜಮೀನುದಾರರು *ಪಲ್ಲಿ' 
ಗಳಲ್ಲಿ ಧಾನ್ಯವನ್ನಿಡುತ್ತಾರೆ; ಅವು "ಥೆಕ' ಮತ್ತು"ಪಲ್ಲ'ಗಳಂತಿರುತ್ತವೆ. "ಪಲ್ಲ'ಗಳಿಗೂ 


ಅವಕ್ಕೂ ವ್ಯತ್ಯಾಸ- ಅವನ್ನು ಗೋಣೆ ಬಟ್ಟೆಯಿಂದ ಮಾಡಿರುತ್ತಾರೆ; "ಥೆಕಿ'ಗಳಿಗೂ 
ಆವಕ್ಕೂ ವ್ಯತ್ಯಾಸ-ಅವುಗಳ ತಳಕ್ಕೆ ಕಬ್ಬಿಣದ ಹರಿವಾಣವಿದ್ದು ಅದರ ಸುತ್ತ ಗೋಣೆ 


ಯನ್ನು ಹಗ್ಗದಿಂದ ಕಟಿ ರುತ್ಕಾರೆ, 
n [5 





ಚಿತ್ರ 2-11 : ಧಾನ್ಯವನ್ನು ಶೇಖರಿಸುವ ಮಣ್ಣಿನ ಹರವಿಗಳು 

6. ಮಣ್ಣಿನ ಹರವಿ, ಗುಡಾಣ, ವಾಡೆ, ಗೆಡಿಗೆಗಳು: ಮನೆ ಮಣ್ಣಿನ 
ಉಪಯೋಗಕ್ಕೆ ಧಾನ್ಯವನ್ನು ಕಡಮೆಯಾಗಿ ಕೂಡಿಡಲು ಹರವಿ, ಗುಡಾಣ, ಗಡಿಗೆ, 
ಓಡೆ(ವಾಡೆ)ಗಳ ಬಳಕೆ ಎಲ್ಲೆಲ್ಲೂ ಸಾಮಾನ್ಯ. ಅವುಗಳ ಆಕಾರ ಮತ್ತು ಗಾತ್ರದಲ್ಲಿ 
ವ್ಯತ್ಕಾಸವಿದೆ. ಲವು ಕಡೆಗಳಲ್ಲಿ ಅವುಗಳ ಗಾತ್ರ ದೊಡ್ಡದು. 4 ಮಣಗಳವರೆಗೂ 
ಹಿಡಿಯುತ್ತವೆ. ಅವುಗಳ ಹೆಸರುಗಳೂ ವಿವಿಧ : ಜಾಲ, ಮೊಟ್ಕಮತಿಯ, ನಾಂದ್‌ 
ಇತ್ಯಾದಿ ಉತ್ತರ ಭಾರತದಲ್ಲಿ: ಹರವಿ, ವಾಡೆ. ಬಾನೆ, ಗಡಿಗೆ ಇತ್ಯಾದಿ ದಕ್ಷಣ ಭಾರತ 
ದಲ್ಲಿ. ಅವುಗಳ ಬಾಯಿಗಳಿಗೆ ಮುಚ್ಚಳ, ತಟ್ಟೆಗಳನ್ನಿಟ್ಟು ಸಗಣಿ ಮಣ್ಣಿನಿಂದ 
ಮೆತ್ತುತ್ತಾರೆ. 

7. ಲೋಹದ ಡ್ರಂ, ಟನ, ಡಬ್ಬಿ, ಬಿನ" ಇತ್ಯಾದಿ: ಧಾನ್ಯವನ್ನು 
ಕಡಮೆಯಾಗಿ ಕೂಡಿಟ್ಟುಕೊಳ್ಳಲು, ಸೀಮೆಎಣ್ಣೆ ಡಬ್ಬ. ಎಣ್ಣೆ ಡ್ರಮ್‌ಗಳನ್ನು ಬಹಳ 
ಮಟ್ಟಿಗೆ ಉಪಯೋಗಿಸುತ್ತಾರೆ. ಅವಕ್ಕೆ ಬೆಲೆ ಕಡಮೆ. ಒಡೆಯುವುದಿಲ್ಲ. ಎಲ್ಲ 
ಕಡೆಗಳಲ್ಲೂ ಸಿಕ್ಕುತ್ತವೆ. ಆ 


166 ` ಮನೆ ಕೀಟಿಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟಿ 


ಲೋಹದ ಡಬ್ಬ. ಡ್ರಂ ಇತ್ಕಾ ದಿಗಳ ಹೊರತು, ಇತರ ಮಣ್ಣಿ ನ, ಹುಲ್ಲಿನ 
ಮೊದಲಾದ ಕಟ ; ಡಗಳಲ್ಲಿ ತೆನುವು ಹಿಡಿಯುತ್ತ ದೆ. ಆರೋಗ್ಯ ದೃಷ್ಟಿ ಯಿಂದ ಅಶುಚಿ 
ಕರ. ಆಡ್ಬರೆ ರಿಂದಸ ಗ್ರಹಿಸಿದ ಧಾನ್ಯ ೭ ಒಣಗಿ, ಚೆನ ಗಿರುವುದಿಲ್ಲ. ಇದುವರೆಗೂ 
ತಿಳಿಸಿರುವ ರಚನೆಗಳಲ್ಲಿ ಹಗೇವು, ಬುಖಾರಿ. ಕಡಿಕೆ, ಇತ್ಯಾದಿ ಒಂದಲ್ಲ ಒಂದು 
ನ್ಯೂನತೆ ಇರುವುದರಿಂದ, ಆಗಾಗ ಧಾನ್ಯವನ್ನು ಒಂದು ಸಾದಾ ನನ್ಯ ಕೊಠಡಿಯಲ್ಲಿ 
ಅಥವಾ ಪ್ರತ್ತೆ ಟಕ ಕೋಣೆಯಲ್ಲಿ ರಾಶಿ ಹಾಕಿರುತ್ತಾರೆ. ಹಳ್ಳಿ ಗಳಲ್ಲಿ ಸಾಮಾನ್ಯ ರೈತರ 
ಮತ್ತು ಜಸ ನುದಾರರ ಮನೆಗಃ ಳಲ್ಲಿ ಕಚ್ಚಾ ಕೋಣೆಗಳು ದೊಡ್ಡ ದೊಡ್ಡ ಜಮೀನು 
ದಾರರ ಮನೆಗಳಲ್ಲಿ ಸಿಮೆಂಟಿನ ಪಕ್ಕಾ ಕೋಣೆಗಳು ಇರುತ್ತವೆ. ಕಚ್ಚಾ ಕೋಣೆಗಳಲ್ಲಿ, 
ಸಗಣಿ ಮತ್ತು ಮಣ್ಣನ್ನು ಸೇರಿಸಿ ನಲಕ್ಕಿ ಮೆತುಗಾರೆ ಮಾಡಿ, ಗೋಡೆಗಳಿಗೆ ಧಾನ್ಯ 
ಮುಟ್ಟುವ ಎತ್ತ ರದವರೆಗೂ ಟಾರನ್ನು ಬಳಿದಿರುತ್ತಾರೆ. ಟಾರು ಕೀಳು 


ಬ 
ಗಳನ್ನೇನೂ ತಡೆಗಟ್ಟುವುದಿಲ್ಲ. ಅಂತೂ ಈ ಬಗೆಯ ಸಂಗ್ರಹಣೆ ಸಾಮಾನ್ಯವಾಗಿದೆ. 


ದೊಡ್ಡ ವರ್ತಕರ ಮತ್ತು kf ಮಂಡಲಿಗಳ ಗಡಂಗುಗಳಲ್ಲಿ ಗೋಣಿ ಚೀಲಗಳಿಗೆ 
ಬದಲಾಗಿ ಧಾನ್ಯಗಳನ್ನು ಮಾಳಿಗೆಯವರೆಗೂ ರಾಶಿ ಸುರಿದಿರುತ್ತಾರೆ; ಬಾಗಿಲುಗಳಿಗೆ 
ಹಲಗೆಗಳನ್ನಿಟ್ಟಿರುತ್ತಾ ತಾರೆ. ಬಾಗಿಲುಮಟ್ಟಕ್ಕೆ ಧಾನ್ಯ ತುಂಬಿದ ಮೇಲಿ ಗೋಡೆಗಳ 
ಮೇಲ್ಲಡೆ ಎತ್ತರದಲ್ಲಿರುವ ಅಥವಾ 'ಮುಂಗೆಯಲ್ಲಿರುವ ಬಾಯಿಯ (ಕಂಡಿಯ) 

ಮೂಲಕ ಸುರಿಯುತ್ತಾರೆ. ವೆಂಟಿಲೇಟರ್‌, ಗಾಳಿ ಕಂಡಿ)ಗಳಿದ್ದರೆ ಅವುಗಳ ಮೂಲಕ 
ಸುರಿಯುತ್ತಾರೆ. ಧಾನ್ಯ ತೆಗೆಮಕೊಳ್ಳಬೇಕಾದರೆ, ಬುಗಿಲಿಗೆ ಕೊಟ್ಟಿದ್ದ ಹಲಗೆ 
ಯನ್ನು ಜರುಗಿಸಿ, ಧಾನ್ಯ ಹೊರಕ್ಕೆ ಚೆಲ್ಲುವಂತೆ ಮಾಡಿಕೊಳ್ಳುತ್ತಾರೆ. ಬಾಗಿಲು 
ಗಂದಿದ್ದ ಗಡಂಗುಗಳಲ್ಲಿ ರಾಶಿ ಚೆಲ್ಲದಂತೆ ಸುತ್ತ ಧಾನ್ಮ ತುಂಬಿದ ಚೀಲಗಳನ್ನಿಡು 


ಸ್ಟ್‌ 


[ve 


pe 


ತ್ತಾರೆ. 

ಣ 
ಸುತ್ತಲೂ ಗಟ್ಟಿಯಾದ ಗೋಡೆಗಳಿಂದ ಕಟ್ಟಿರುತ್ತಾರೆ. ಮಾಳಿಗೆ ಹತ್ತಿರ ಗೋಡೆಯ 
ಮೇಲೆ ಸಣ್ಣಬಾಗಿಲು (ಟ್ರಾಪ್‌ ಡೋರ್ಸ್‌)ಗಳಿರುತ್ತವೆ. ಧಾನ್ಯವನ್ನುನಾಧ್ಯವಾದಷ 
ಭೂಮಿಯ ಮಟ್ಟದಿಂದ ಮೇಲ್ಗಡೆ ಇಡಲು ಎರಡು ಅಂತಸ್ತುಗಳ ಕೊರಡಿಯನ್ನು 
ಕಟ್ಟಿ ಮೇಲ್ಗಡೆ ಧಾನ್ಯವನ್ನಿಡುತ್ತಾರೆ. ಕೆಳಭಾಗವನ್ನು ಬೇರಾವುದಕ್ಕಾದರೂ ಉಪ 
ಯೋಗಿಸುತ್ತಾರೆ. ಮಾಳಿಗೆಯ ಬಾಗಿಲಿಂದ, ಧಾನ್ಯವನ್ನು ಸುರಿಯುತ್ತಾರೆ. ಮರದ 
ಗೋಡೆಗಳಿಂದ ಕಟ್ಟಿದ ಇಂಥ ಮನೆಗಳು, ವಾಯುವ್ಯ ಗಡಿನಾಡಿನ ಕೆಲವು ಭಾಗ 
ಗಳಲ್ಲಿವೆ. ದಾಸ್ತಾನಿಗಾಗಿಯೇ ಕಟ್ಟಿದ. ಇಂಥ ಮನೆಗಳಿಗೆ ಹಲವು ಹೆಸರುಗಳಿವೆ: 
ಹಮ್ರಾಸ್‌, ಗೊಲಾಸ್‌, ಕೋಥುನ್‌, ಕೋಢಿಸ್‌ ಇತ್ಯಾದಿ. 


ದೇಶದ ಇನ್ನೂ ಕೆಲವು ಭುಗಗೆಳಲ್ಲಿ, ಮನೆಯೊಳಗಡೆ. ಸಣ್ಣ ಉಗ್ರಾಣವನ್ನು 


ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡುವ ನಿಧಗಳು 167 


ಕಾಶ್ಮೀ «ರದಲ್ಲಿ 10,000 ಮಣ ಚಿತ್ತವನ್ನು ಹಿಡಿಯುವ ವಿಶೇಷ ತರಹ ಮರದ 
ಉಗ್ರಾಣಗಳಿವೆ. ಅವೆಲ್ಲ ಸರ್ಕಾರದ ನಿರ್ವಹಣೆಯಲ್ಲಿವೆ. ಅಂಥ ಉಗ್ರಾಣ ದೊಡ್ಡ 
ನೀರಿನ ತೊಟ್ಟೆಯಂತಿದ್ದು, ಅದರ ಸುತ್ತ 4 ಅಡಿ ಮೇಲುಪಾಯ (ಪ್ಲಿಂತ್‌)ದ 

ಮೇಲೆ ಒಂದು ಇಳಿಜಾರು ದಾರಿಯನ್ನು ಮಾಡಿರುತ್ತಾರೆ. ಕೂಲಿಯವರು ಧಾನ್ಯ 
ವನ್ನು ಮೂಟೆಗಳಲ್ಲಿ ಹೊತ್ತುಕೊಂಡು ಹೋಗಿ. ಮೇಲ್ಲ ಡೆಯಿಂದ ಉಗ್ರಾಣಕ್ಕೆ ಶುರಿ 
ಯುತ್ತಾರೆ, ಬೇಕಾದಾಗ ಕೆಳಗಡೆ 4 ಸ ಸಣ್ಣ ಬಾಗಿಲುಗಳಿಂದ ತೆಗೆಯುತ್ತಾರೆ. ಒಳ 
ಗಡೆ. ಉಷ್ಣಾಂಶವನ್ನು ಕ್ರಮವಾಗಿ ಗುರ್ತಿಸಿ, 90" ಗ ಗೆ ಹೆಚ್ಚಾದರೆ ತಂಪಾದ 
ಗಾಳಿಯನ್ನು ಪ್ರತ್ಯೇಕ ಸಾಧನಗಳ ಮೂಲಕ ಒಳಕ್ಕೆ ಸೇರಿಸುತ್ತಾರೆ. 

8. ಪೆಂತನಗರದ ಕುಥ್ನ (ಕೋಠಿ ಅಥವಾ ಬಡೋಲ): ಮಡ್‌ಬಿನ್‌ 
ಉತ್ತರ ಪ್ರದೇಶದ ಹಳ್ಳಿ ಗಳಲ್ಲಿ ಬಳಕೆಯಲ್ಲಿರುವ ಕುಡ್ಲ 'ಮಾದರಿಯನ್ನೇ € ಉತ್ತಮ 
ಗೊಳಿಸಿ, 'ಪಂತನಗರ ವ್ಯವಸಾಯ ವಿಶ್ವವಿದ್ಯಾ ನಿ ಲಯದ ಅಧಿಕಾರಿಗಳು ಕುಥ್ರ ಥ್ಲವನ್ನು 
ತಯಾರಿಸಿದ ದ್ದಾರೆ. 

ಪರಿಗಣನೆ : ಇಲಿ ಸೇರಕೂಡದು, ತನುವು ಸೇರಬಾರದು ಮತ್ತು ಗಾಳಿಯಾಡ 
ದಂತಿರಬೇಕು. 

ರಚನಾಕ್ರಮ : 6 ಕ್ವಿಂಟಾಲ್‌ ಧಾನ್ಯ ಸಂಗ್ರಹಿಸಲು, 80 ಅಂಗುಲ ವ್ಯಾಸ 

ಮತ್ತು 2 ಅಂಗುಲ ದಪ್ಪ ವೇದಿಕೆಯನ್ನು ಬೂಸಾ ಮತ್ತು ಮಣ್ಣನ್ನು ಸೇರಿಸಿ; ಕಲಸಿ 
ಬೇಕು. 

ಈ ಅಸ್ಮಿವಾರಕ್ಕೆ ಒಂದು ತೆಳುವುದ ಮತ್ತು ಅದರ ಸುತ್ತ 9 ಅಂಗುಲ ಹೊರ 
ಚಾಚುವ ಡಬ್ಬದ ತಗಡನ್ನು ಜೋಡಿಸಬೇಕು. 

ಅದರ ಮೇಲೆ ಒಂದು ಟಾರ್‌ ಫೆಲ್ಫ್ಸ್‌ (ಗೋಣೆಗೆ ಟಾರನ್ನು ಬಳಿದು ಒಣಗಿ 
ಸಿದ್ದು) ತಗಡಿನ ಹೊರಕ್ಕೆ 8 ಅಂಗುಲ ಚಾಡುವಂತೆ ಅಂಟಿಸಿ ಅಥವಾ' ಮೊಳೆಯನ್ನು 
ಬಡಿಯಬೇಕು. 

ಟಾರ”ಫೆಲ್ಬಿನ ಮೇಲೆ 2 ಅಂಗುಲ ಒದ್ದೆ ಮಣ್ಣ ನ್ನು ಮೆತ್ತಬೇಕು. 


ಲ್ಲ 


pe 
ಬ 


ಆ ಮಣ್ಣಿಗೆ ಸೇರುವಂತೆ. ಅಸ್ತಿವಾರದ ಸುತ್ತು 3 ಅಡಿ ಗೋಡೆಯನ್ನು ಕಟ್ಟಿ 
ಒಣಗಲು ಬಿಡಬೇಕು. 
ಒಂದು ಪಕ್ಕದಲ್ಲಿ 8 ಅಂಗುಲ ವ ವ್ಯಾಸದ. ಹೊರಗಂಡಿಯೆನ್ನು ಬಿಟ್ಟು ಗೋಡೆ 
ಒಣಗಿದ ಕೂಡಲೆ ಟಾರ್‌ಫೆಲ್ಫ್‌ನ್ನು ಹೊರಗಂಡಿಯನ್ನು ಕತ್ತರಿಸಿ ಗೋಡೆಗೆ ಮೆತ್ತ 
ಬೇಕು. ಈ ಟಾರ್‌ಫೆಲ್ಟ್‌, ತಗಡಿನ ಹೊರಕ್ಕೆ ಚಾಚಿದ್ದ ಟಾರ್‌ ಫೆಲ್ಫ್‌ನ್ನು ಮಡಿಸಿ, 


ಅದನ್ನು ಸೇ ರಿಸಿಕೊಂಡು ಸೋಡಿ, ಮೆತ್ತ. ಬೇಕು. ಮಧ್ಯೆ ಜಾಗ ಬಿಟ್ಟಿರಬಾರದು. 


108 ಮನೆ ಕೀಟಗಳು, ಇತರೆ ಪೀಡೆಗಳು ಮತ್ತು ಅವುಗಳ ಹತೋಟ 


ಟಾರ್‌ಫೆಲ್ಟಿನ ಮೇಲೆ ಒಂದು ಪದರ ಮಣ್ಣನ್ನು ಮೆತ್ತಬೇಕು. ಹೀಗೆ ನ ಆಡಿ. 
ಎತ್ತರದ ಕಟ್ಟಡವನ್ನು ಕಟ್ಟಬೇಕು. 

ಮೇಲ್ಗಡೆ 12 ಅಂಗುಲ ವ್ಯಾಸದ ಒಳಗಂಡಿಯನ್ನು ಧಾನ್ಯವನ್ನು ಸುರಿಯಲು 
ಬಿಡಬೇಕು. 

ಹೊರಗಂಡಿ, ಒಳಗಂಡಿಗಳಿಗೆ, ಟಾರ್‌ಫೆಲ್ಫಿನ ಮುಚ್ಚಳಗಳ ಬಿರಟೆಗಳನ್ನು 
ಮಾಡಿ; ಮುಚ್ಚಬೇಕು. 

ಕಟ್ಟಡದ ಒಳಗೆ ಶೇಕಡಾ 40-50ರ ಆರ್‌, ಎಚ್‌. ಇರುವಂತೆ ಒಣಗಿಸ 
ಬೇಕು. (ಇದನ್ನು ಇಂತಹ ಮಣ್ಣಿನ ಕಟ್ಟಡ ಗಟ್ಟೆಯಾಗಿ ಒಣಗಿದ್ದಾಗ ಬರುವ ಶಬ್ದ 
ಇರುವಂತೆ ಪರೀಕ್ಷಿಸಿಕೊಳ್ಳ ಬಹುದು.) ಈಗ ಪಂತನಗರದ ಕುಥ್ಹ ಸಿದ್ದ ವಾದಂತೆ. 

ಎಷ್ಟು ಧಾನ್ಯ ಸಂಗ್ರಹಿಸುವುದಕ್ಕೂ ಕೂಡ, ಇದೇ ರೀತಿ ಕಟ್ಟೆಕೊಳ್ಳಬಹುದು. 
ಖರ್ಚೂ ಕಡಮೆ. 

ಈ ಕ್ರಮದಂತೆ, ಯಾವ ಆಕಾರದ ಕಟ್ಟಡವನ್ನಾದರೂ ಕಟ್ಟಬಹುದು. 

9. ಮೇಲೆಕ್ತಿಗೆಗಳು (ಎಲಿನೇಟರ್ಸ) : ಮೇಲೆತ್ತಿಗೆಗಳನ್ನು ಮೊದಲು 
1834 ರಲ್ಲಿ ರಾಬರ್ಟ್‌ಡನ್‌ಬಾರ್‌ ರಚಿಸಿದರು. ಅವು ದೊಡ್ಡ ಕಟ್ಟಡಗಳು. ಅವು 
ಗಳಲ್ಲಿ ಹಲವು ಕೋಣೆಗಳಿರುತ್ತವೆ. ಕೋಣೆಗಳನ್ನು "ಸೈಲೋಸ್‌' (ಹಗೇವು) 
ಎನ್ನುತ್ತಾರೆ. ಅವನ್ನು ಉಕ್ಕು, ಕಬ್ಬಿಣ. ಕಾಂಕ್ರೀಟ್‌ ಅಥವಾ ಇಟ್ಟಿಗೆಗಳಿಂದ ಮಾಡಿರು 
ತ್ತಾರೆ. ಹಿಂದಿನ ಕುಲದಲ್ಲಿ ವ.ರದಿಂದಲೂ ಮಾಡುತ್ತಿದ್ದರು. ಈ ಕಟ್ಟಡಗಳಲ್ಲಿ. 
ಧಾನ್ಯವನ್ನು ಶುಚಿಮಾಡಲು, ಒಣಗಿಸಲು. ವ್ಯಾಗನ್‌ ಗಾಡಿಗಳಿಂದ. ಗಾಡಿಗಳಿಗೆ ಸಾಗಿ 
ಸಲು ಸುಧಾರಿಸಿದ ಸಲಕರಣೆಗಳಿರುತ್ತವೆ. ಅಮೇರಿಕ. ಮೇಲೆತ್ತಿಗೆಗಳಿಗೆ ತೌರೂರು. 

ಮೇಲೆತ್ತಿಗೆಗಳನ್ನು ಅವುಗಳ ಒಡೆತನ ಮತ್ತು ಕೆಲಸದ ಸ್ಥಿತಿಗಳ ಪ್ರಕಾರ, 
ಸಾರ್ವಜನಿಕ ಮತ್ತು ಖಾಸಗಿ ಮೇಲೆತ್ತಿಗೆಗಳೆಂದು ಕರೆಯುತ್ತಾರೆ ಅಥವಾ ಅವಿರುವ 
ಸ್ಥಳಗಳ ಮೇಲೆ, ಸರಹದ್ಧಿ(ಟರ್ಬುನಲ್‌)ನ ಮತ್ತು ಹಳ್ಳಿಯ ಮೇಲೆತ್ತಿಗೆಗಳೆನ್ನು 
ತ್ತಾರೆ. ಸರಹದ್ದಿನ ಮೇಲೆತ್ತಿಗೆಗಳು, ದೊಡ್ಡ ಸರಹದ್ದಿನ ಮಾರುಕಟ್ಟೆ ಗಳಲ್ಲೂ, 
ರಫ್ತು ಅಥವಾ ಆಮದು ಸ್ಥಳಗಳಲ್ಲೂ, ಹಳ್ಳಿ ಮೇಲೆತ್ತಿಗೆಗಳು. ರೇಲ್ವೆ ಅಥವಾ ಜಲ 
ಸಾಗಣಿ ಮಾರ್ಗಗಳ ಸಣ್ಣ ನಿಲ್ದಾಣ (ಸ್ಟೇಷನ್‌;ಗಳಲ್ಲೂ ಇರುತ್ತವೆ. ಸರಹದ್ದಿನ 
ಮೇಲೆತ್ತಿಗೆಗಳ ಹಿಡಿಯುವ ಶಕ್ತಿ 1,00,090-5,0೧,000 ಮಣಗಳು: ಹಳ್ಳಿ 

ನೀಲೆತ್ತಿಗೆಗಳು 3,0೧೦-40,0೦0 ಮಣಗಳವರೆಗೂ ಹಿಡಿಯುತ್ತವೆ. ಖಾಸಗಿ 
ಮೇಲೆತ್ತಿಗೆಗಳನ್ನು ಒಂದು ಕಂಪೆನಿ (ಸಂಘ, ಅಥವಾ ಒಬ್ಬ ವ್ಯಕ್ತಿ ಅಥವಾ ಹಲವು 
ವ್ಯಕ್ತಿಗಳ ಗುಂಪು ಪಣಿದಿರಬಹುದು. ಸಾರ್ವಜನಿಕ ಮೇಲೆತ್ತಿಗೆಗಳು, ಇನ್ನೊಬ್ಬ 


€ 


« 


೧" 


ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡುವ ವಿಧೆಗಳು 169 


5 


ಧಾನ್ಯ ವರ್ತಕನಿಗೆ ಅಥವಾ ಅಂಗಡಿಗೆ, ನಿಗದಿ ಮಾಡಿದ ದರದ ಮೇಲೆ ದಾಸ್ತಾನು 
ಮಾಡುತ್ತವೆ. ಧಾನ್ಯದ ಮಾಲಿಕತ್ವ ಯಾರದಾದರೂ, ದರ ಸಂಗ್ರಹಿಸಿಟ್ಟ ಕಾಲವನ್ನು. 
ಅವಲಂಬಿಸುತ್ತದೆ. 

ಒಂದು ಮೇಲೆತ್ತಿಗೆಯೆ ಸ್ಥಾಪನೆಯಲ್ಲಿ ಯಾಂತ್ರಿಕ ಸಲಕರಣೆಗಳಿಂದ ನಿರ್ವಹಿಸ 
ಬಹುದಾದ, ಸೂಕ್ತವಾದ ಗಾತ್ರ ಮತ್ತು ಸಂಖ್ಯೆಯ ಬಿನ್‌ಗಳ ಗುಂಪಿರುತ್ತದೆ. 
ಮೇಲೆತ್ತಿಗೆಯಲ್ಲಿ ದಾಸ್ತಾನು ಮಾಡಬೇಕಾದ ಧಾನ್ಯವನ್ನು ಒಂದು ವ್ಯಾಗನ್ನಿ ನಿಂದ 
ಅಥವಾ ಒಂದು ಹಡಗಿನಿಂದ. ಒಂದು ಸಣ್ಣ "ಬೂಟ್‌" ಎನ್ನುವ ಹಳ್ಳಕ್ಕೆ ಸುರಿಯು 
ತ್ತಾರೆ. ಹಳ್ಳದ ತಳ ಇಳಿಜಾರು ಅಥವಾ ಕಾಲುವೆ ಅಲ್ಲಿಂದ ಧಾನ್ಯವನ್ನು ಒಂದು 
ವಿಶಿಷ್ಟ "ಗಿಯರಿ'ನಿಂದ ನೇರವಾಗಿ. ದಾಸ್ತಾನು ಮಾಡುವ ಬಿನ್ನಿನ ಮೇಲಕ್ಕೆ ಎತ್ತು 
ತ್ತಾರೆ ಅಥವಾ ಮೊದಲು ಶುಚಿಗೊಳಿಸಿ ಒಣಗಿಸಬೇಕಾಗಿದ್ದಲ್ಲಿ ಒಂದು ಕೆಳಭಾಗದ 
“ಎಲಿವೇಟರಿಗೆ' ಎತ್ತಿ ಅಲ್ಲಿಂದ ಶುಚಿಗೊಳಿಸುವ ಅಥವಾ ಒಣಗಿಸುವ ಯಂತ್ರಕ್ಕೆ 
ಹಾಕುತ್ತಾರೆ. ಅಲ್ಲಿಂದ ಧಾುನ್ಮ, ಸ್ವಯೆಂತೂಗಿಸುವ ಸಲಕರಣೆಯ ಮೂಲ 
ಹಾದು, ಇನ್ನೊಂದು "ಬೂಟ್‌?ಗೆ ಬೀಳುತ್ತದೆ. ಅಲ್ಲಿಂದ, ಯಾಂತ್ರಿಕವಾಗಿ ಬಿನ್ನಿಗೆ 
ಸೇರುತ್ತದೆ. ಪ್ರತಿ ಬಿನ್ನಿನ ತಳ ಸಾಕಷ್ಟು ಎತ್ತರದಲ್ಲಿದ್ದು, ರೇಲ್ವೆ ವ್ಯಾಗನ್ನಿಗೆ ಗಾಡಿಗೆ 
ಜಾಗವಿರುತ್ತದೆ. ಬಿನ್‌ಗಳಿಗೆ "ಹಾಪರ್‌' ತಳಗಳಿದ್ದು, ಗುರುತ್ವಾಕರ್ಷಣದಿಂದ, 
ಧಾನ್ಯ ವ್ಯಾಗನ್‌, ಚೇಲಗಳಿಗೆ ಬೀಳುತ್ತದೆ ಅಥವಾ ಇನ್ನೊಂದು ಸಾಗಣಿ (ಕನ್ಹೇ 
ಯರ್‌) ಮೂಲಕ, ಬೇರೆ *ಬೂಟ್‌'ಗಳಿಗೆ ಬಿದ್ದು ಅಥಮ ಶುಚಿಗೊಳಿಸಿ, ಇನ್ನೊಂದು 
ಬಿನ್‌ಗೆ ಸೇರಿ ಗಾಡಿ. ಚೀಲಗಳಿಗೆ ತುಂಬಬಹುದು. ಮೇಲೆತ್ತಿಗೆ ದಾಸ್ತಾನಿನಲ್ಲಿ ಅನು 
ಕೂಲವೇನೆಂದರೆ, ಬಿನ್‌ಗಳಿಗೆ ಕೀಟಗಳು ಬೀಳುವುದಿಲ್ಲ. ಒಂದು ಪಕ್ಷ ಕೀಟಗಳಿದ್ದರೆ, 
ಯಂತ್ರಗಳ ಮೂಲಕ ಸಾಗಿಸುವಾಗ. ಬಿನ್‌ಗಳಲ್ಲಿ ರಂಧ್ರ ಬಿರುಕುಗಳಿಲ್ಲದಿರುವುದ 
ರಿಂದ, ಕೀಟಗಳು ವಂಶಾಭಿವೃದ್ಧಿ ಮಾಡಿ ಹೆಚ್ಚಲಾರವು; ಅಲ್ಲದೆ. ಧಾನ್ಯ ಶುಚಿ 
ಯಾಗಿ ಒಣಗಿರುತ್ತದೆ. ಬನ್ನಿ ನಲ್ಲಿನ ತನುವನ್ನೂ ಹೀರಲಾರವು. 

ಅಮೇರಿಕದ “ಎಲಿವೇಟರು'ಗಳ ಬಗ್ಗೆ ತಿಳಿಯಬೇಕಾದ ವಿಷಯ ಬೇಕಾ 
ದಷ್ಟಿದೆ. 

ಎಲಿವೇಟರ” ಕ್ರಮದ ದಾಸ್ತಾನಿನ ಮುಖ್ಯ ಅನುಕೂಲಗಳು : 

1) ಧಾನ್ಯವನ್ನು ಬೇಗ, ಖರ್ಚಿಲ್ಲದೆ. ಕೈಯೊಡಿಸ(ಹ್ಯಾಡ್ಜಿಂಗ್‌)ಬಹುದು, 

2) ಶುಚಿಗೊಳಿಸಿ ಒಣಗಿರಬಹುದು; ಮಳೆಯಿಂದ ರಕ್ಷಣೆ ದೊರೆಯುವುದು. 

3) ಮಾರುಕಟ್ಟೆಯಲ್ಲಿ ಬೆಲೆ ಕಡಮೆಯಾದಾಗ ಮಾಲಿಕನಿಗೆ ರಕ್ಷಣೆ ಸಿಗು 
ವುದ; ಆದರೆ, ಭಾರತದಲ್ಲಿ ಎಲಿವೇಟರುಗಳ ಉಪಯೋಗ ಸರಿಯಾಗಿ ನಡೆದಿಲ್ಲ. 


170 ವನೆ ಕೀಟಗಳು, ಇತರ ಹೀಡೆಗಳು ಮತ್ತು ಅವುಗಳ ಹತೋಟಿ 


11. ಜೀಲಗೆಳೆಲ್ಲಿ ಸಂಗ್ರಹಣೆ 

ಚೇಲಗಳಲ್ಲಿ ಧಾನ್ಯವನ್ನು ಸಂಗ್ರಹಿಸಿದಾಗ ಕೆಲವು ಅನುಕೂಲಗಳೂ, ಕೆಲವು 
ಅನುನುಕೂಲಗಳೂ ಇವೆ. ಚೀಲಗಳಲ್ಲಿದ್ದಾಗ ರಾಶಿಯಲ್ಲಿರುವದಕ್ಕಿಂತ ಸುಲಭವಾಗಿ. 
ಕೈಯಾಡಿಸಬಹುದು; ಆದರೆ. ಹೆಚ್ಚು ಕೆಲಸ ಮಾಡಬೇಕಾಗುತ್ತದೆ. ಹುಳುಬಿದ್ದ 
ಧಾನ್ಯವನ್ನು ಬೇರೆಯಾಗಿಡಬಹುದು. ಹುಳು ಬೀಳುವುದಂತೂ ಬೇಗ ಮತ್ತು ಚಿಕಿತ್ಸೆ 
ಮಾಡಿದರೂ. ಇದ್ದೇ ಇರುತ್ತವೆ. ಚೀಲದ ಹಾಸು ಹೊಕ್ಕುಗಳ ಮಧ್ಯೆ ರಂಧ್ರಗಳಿರು 
ವುದರಿಂದ ಗಾಳಿಯಾಡಿ, ಧಾನ್ಯದ ಉಷ್ಣಾಂಶ ಮತ್ತು ತನುವು ಹೊರಗಿನ ವಾತಾ 
ವರಣಕ್ಕೆ ಸಮವಾಗುತ್ತದೆ. ಇಲಿಗಳು ಸುಲಭವಾಗಿ ಚೇಲಗಳೊಳಕ್ಕೆ ಸೇರುತ್ತವೆ. 
ಚೀಲಗಳ ಖರ್ಚು ಪ್ರಾರಂಭದಲ್ಲೂ ಮತ್ತು ನಂತರದಲ್ಲೂ ಹೆಚ್ಚು 

ತನುವು ಶೇಕಡಾ 14 ಕ್ಕಿಂತ ಹೆಚ್ಚಾಗಿರುವ ಧಾನ್ಯವನ್ನು ಚೀಲದಲ್ಲಿ ತುಂಬಿ 
ದಾಗ ಮೂತಿಹುಳು ಬಿದ್ದರೆ, ಅಷ್ಟು ಧಾನ್ಯವೂ, ಕೊನೆಯಲ್ಲಿ ಬಿಕರಿ ಮಾಡಿದಂತಾಗ 
ಬಹುದು. ಉಷ್ಣ ಪ್ರದೇಶಗಳಲ್ಲೂ ಚೀಲಗಳ ಗುಡ್ಡೆಯಲ್ಲಿ, ಅಂಚಿನಲ್ಲಿರುವ ಚೀಲಗಳ 
ಧಾನ್ಯ ತನುವನ್ನು ಹೀರಿ. ಹುಳು ಬಿದ್ದು ಹೆಚ್ಚಬಹುದು. ತನುವು ಪ್ರದೇಶಗಳಲ್ಲಿ 
ತೇವ ಬಹುಬೇಗ ಎಲ್ಲ ಚೀಲಗಳಲ್ಲೂ ಶೇಕಡಾ 14 ಕ್ಕಿಂತ ಹೆಚ್ಚಿ, ಹುಳುಗಳು ಶೀವ್ರ 
ವಾಗುಹುದು. ಉಷ್ಣುಂಶವೂ ಅನುಕೂಲವಾದರೆ, ಹುಳುಗಳು ಅಸಂಖ್ಯಮಗುತ್ತವೆ. 
ಶೇಕಡಾ 14ರ ಮೇಲೆ ಶೇಕಡಾ 1ರ ತೇವ ಹೆಚ್ಚಿದರೂ ಹುಳುಗಳು ವಿಶೇಷವಾಗು 
ತ್ತವೆ. ಧಾನ್ಯ ಜನರ ಉಪಯೋಗಕ್ಕೆ ಅನರ್ಹಮಗುತ್ತದೆ; ಮಿಲ್ಲಿಗೂ ಬರುವುದಿಲ್ಲ. 
ಈ ಅನಾನುಕೂಲಗಳ ದೃಷ್ಟಿಯಿಂದ ಚೀಲಗಳನ್ನು ಹುಳುಗಳು ಹೆಚ್ಚಲು ವಾತಾವರಿಣ 
ಪ್ರತಿಕೂಲಮಗಿರುವ ಕಡೆಗಳಲ್ಲಿಟ್ಟು ಹುಳು ಬಿದ್ದ ಪ್ರಾರಂಭದಲ್ಲೇ ಅವನ್ನು ಪೂರ್ತಿ 
ಹತೋಟಿಗೊಳಿಸವೇಕು. 

ಉಗ್ರಾಣಕ್ಕೆ ಹೋಗುವ ಧಾನ್ಯಕ್ಕೆ ಹುಳು ಬೀಳದಂತೆ ಮಾಡಲು ಜಾಗ ಶುಚಿ 
ಯಾಗಿರಬೇಕು. ಹುಳುಬಿದ್ದು ತನುವಿರುವ ಧಾನ್ಯ ರಾಶಿಗೆ ಸೇರದಂತೆ ನೋಡಿಕೊಳ್ಳ 
ಬೇಕು. ಮೊದಲೊಂದು ಸಲ ಧಾನ್ಯ ಕೂಡಿಟ್ಟ ಜಾಗದಲ್ಲೇ ಪುನಃ ಕೂಡಿಡುವ 
ಪ್ರಮೇಯ ಬಂದರೆ, ಆ ಜಾಗದ ನೆಲ್ಕ ಗೋಡೆ, ಮಾಳಿಗೆ. ಅಟ್ಟಣೆ, ಉಳಿದ ಮರ 
ಮುಟ್ಟು ಇತ್ಯಾದಿಗಳನ್ನು ಚೆನ್ನಾಗಿ ಸೋಂಕಿಲ್ಲದಂತೆ ಶುದ್ಧಿಗೊಳಿಸಬೇಕು. ಇದಕ್ಕೆ 
ಕಾಲ, ಕೆಲಸ, ವಸ್ತುಗಳು ಬೇಕು. ಸೋಂಕು ನಿವಾರಣೆಯನ್ನು ಅತ್ಯಂತ ಗಮನವಿಟ್ಟು 
ಮಾಡಬೇಕು. ಉಗ್ರಾಣದಲ್ಲಿ ಚೆಲ್ಲಿದ್ದ ಕಾಳುಗಳು ರಂಧ್ರ, ಬಿರುಕುಗಳಲ್ಲಿ ಸೇರಿದ್ದರೆ 
ಹುಳು ಬೀಳಲು ಅವಕಾಶವಾಗುತ್ತದೆ. ಗಾರೆಯ ಕೆಳಗೆ ಹುಳುಗಳಿದ್ದಾಗ, ಒಂದು ಸಣ್ಣ 
ರಂದ್ರದ ಹೊರತು, ಕಾಣುವುದೆ ಇಲ್ಲ. ಹೊಸ ಧಾನ್ಮ ಬಂದಕೂಡಲಿ ಅವು ಬಿದ್ದು, 
ಹೆಚ್ಚುತ್ತದೆ. ಮೇಲ್ಲಡೆ ಗುಡಿಸಿದರೆ ಸಾಲದು, ಎರಡನೆಯ ಸಲ ಉಪಯೋಗಿಸ 


ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡುವ ವಿಧಗಳ. 171 


ಬೇಕಾಗಿ ಬಂದ ಉಗ್ರುಣವಂತೂ ಅತ್ಯಂತ ಶುಚಿಯಾಗಿ, ಒಣಗಿ. ಹುಳುಗಳ ಸೋಂಕಿ is 
ದಂತಿರಬೇಕು. ಭಾರತದಲ್ಲಂತೂ, ಉಗ್ರಾಣಗಳು ಎಲ್ಲ ತರಹ ಆಕಾರ, ರಚನೆ 
ಹುಳುಗಳಿದ್ದು, ಹೆಚ್ಚಲು ಸೂಕ್ತವಾಗಿರುತ್ತದೆ. ಅವುಗಳಲ್ಲಿ ಕೆಲವಿರುವ ಜಾಗ, ಕದದ 
ಸನ್ನು ನೋಡಿದರೆ, ಹುಳುಗಳನ್ನು ನಿರ್ನಾಮ ಮಾಡುವದಂತೂ ಅಸಾಧ್ಯ, 
ಸರಿಯಾಗಿ ಪರೀಕ್ಷಿಸಿದರೆ, ಹುಳ ುಬಿದ್ದಿ ರುವ ತನುವಿರುವ ಚೀಲಗಳು ಉಗ್ರು 
ಜಕ್ಕೆ ಬರುವುದನ್ನು ತಪ್ಪಿಸಬಹುದು. ಆದ್ದ ರಿಂದ ಪ ಪ್ರತಿ ಉಗ್ರಾಣದಲ್ಲೂ ಒಬ್ಬ ತರ 
ಬೇತಿ ಹೊಂದಿದ. ನಂಬಿ ನಿಗಸ್ಮ ನಾದ ಮನುಷ್ಯ ನಿರಬೇಕು. ಅನನು ಪರಿಶೀಲನೆ ಮಾಡು 
ವವರೆಗೂ, ಅಂಥ ಚೀಲ ಗಳನ್ನು ಉಪ ಪಯೋಗಿಸದಂತೆ ತರಬೇತಿ ಕೊಡುವಂತಿರಬೇಕು. 
ಮೂತಿಹುಳು ಬಿದ್ದರೆ, ಜವಾಬ್ದಾರಿ, ಆ ಧಾನ್ಯವನ್ನು ಕೈಯಾಡಿಸುವವರದೇ ಹೊರತು 
ಇನ್ನಾರದಲ್ಲ. 
ಚೀಲಗಳು ನೆಲವನ್ನು ಮುಟ್ಟಬಾರದು; ಏಕೆಂದರೆ, ತನುವನ್ನು ಹೀರಲು ಅವ 
ಕಾಶವಾಗುತ್ತದೆ. ಆದ್ದರಿಂದ ಅಬ್ಬಣೆಯ ಮೇಲಿರಬೇಕು. ಮಾಳಿಗೆಯನ್ನು ನಿಲುಕಿರ 
ಬಾರದು. ಸುತ್ತೂ ಗೋಡೆಗಳಿಗೂ, ಚೀಲಗಳಿಗೂ 13-2 ಅಡಿ ಜಾಗ ಬಿಟ್ಟಿರ 
ಬೇಕು. ಮಾಳಿಗೆಯಿಂದ, ಚೀಲಗಳಿಗೆ, ಎತ್ತರದ , ಭಾಗ ಬಿಟ್ಟಿರಬೇಕು. ಅದೇ ರೀತಿ 
ಚೀಲಗಳ ಸಾಲುಗಳ ಮಧ್ಯೆ ಜಾಗ ಬಿಟ್ಟಿರಬೇಕು. 
ಕ ಅಂಗುಲ ಅಡ್ಡಗಲದ ಮರದ ದಿಮ್ಮಿ ಪಟ್ಟೆಗಳು ಅಟ್ಟಣೆಗೆ ಅನುಕೂಲ. 
ಇಲ್ಲದಿದ್ದರೆ ಬೊಂಬುಗಳು ಆಗಬಹುದು. ಒಂದೊಂದೇ ಇಟ್ಟಿಗೆಯನ್ನೂ ಉಪ 
ಯೋಗಿಸಬಹುದು. ಏನೂ ಇಲ್ಲದಿದ್ದರೆ ಚಾಪೆ, ಅಥವಾ ಕ-೮್ಲ ಅಂಗುಲ: ದಪ್ಪ 
ಬತ್ತದ ಹೊಟ್ಟು ಆಗಬಹುದು. ಅವನ್ನು ಆಗಾ ಗ ಶುಚಿ ಮಾಷನೇಕು. ಮೊದಲಿದ್ದ 
ಚಾಪೆಯ ಮೇಲೆ ಇನ್ನೊಂದು ಚುಷೆಯನ್ನು ಹಾಕಬಾರದು, ಹಾಗೆ ಮಾಡಿದರೆ, 
ಮೊದಲಿನ ಚಾಪೆಯ ಕೆಳಗೆ ಕೀಟಗಳು, ಗೋಚರವಾಗದೆ, ಹೆಚ್ಚಲು ಅನುಕೂಲ 
ಮಾಡಿಕೊಟ್ಟಂತಾಗುತ್ತದೆ. 
ಮೂಟೆಗಳು ಬಂದಾಗ ಪ್ರತಿಯೊಂದನ್ನೂ ಪರೀಕ್ಷಿಸಿ, ಸಡಿಲವಾಗಿರುವ ಹರಿ 
ದಿರುವ, ತನುವಿರುವ, ಹುಳುವಿನ ಸೋಂಕಿರುವವುಗಳನ್ನು ಪ್ರಶ್ಯೇಕವಾಗಿಡಬೇಕು. 
ಸಡಿಲವಾಗಿರುವ ಚೀಲಕ್ಕೆ ನಿಗದಿ ಪ್ರಮಾಣಕ್ಕೆ ತುಂಬಿ, ಹರಿದಿರುವ ಚೀಲವನ್ನು 
ಹೊಲಿದು ತನುವಿರುವ ಚೀಲವನ್ನು ಬಿಚ್ಚಿ, ಧಾನ್ಯ, ಚೀಲಗಳೆರಡನ್ನೂ ಒಣಗಿಸಿ ಪುನಃ 
ತುಂಬಿ, ಸರಿಪಡಿಸಬೇಕು. ಅದಾಗದಿದ್ದರೆ, ಧಾನ್ಯವನ್ನು ಕೂಡಲೇ ಮಿಲ್ಲಿಗೆ ಕಳುಹಿಸ 
ಬೇಕು. 
ಹುಳು ಹೆಚ್ಚಾಗಿದ್ದ ಧಾನ್ಯವನ್ನು ಪ್ರತ್ಯೇಕಿಸಿ. ಬೇಗ ವಿಲೇವಾರಿ ಮಾಡಿ, 
ಒಂದು ಪಕ್ಷ ಇಡಬೇಕಾಗಿ ಬಂದರೆ, ಧಾನ್ಯವನ್ನು ಶುಚಿಗೊಳಿಸಿ, ಧೂಪಕ ಹಾಕಿ, 


172 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟಿ 


ಪುನಃ ಚೀಲಕ್ಕೆ ತುಂಬಬೇಕು. ಅದೇ ರೀತಿ ಚೀಲದಲ್ಲಿರುವ ಹಿಟ್ಟು. ಮೈದ, ಅಟ್ಟ 
ತನುವಾಗಿದ್ದರೆ, ಅದನ್ನು ಸುರಿದು, ಒಣಗಿಸಿ, ಪುನಃ ಚೀಲಕ್ಕೆ ಹಾಕಬೇಕು. 

ಧಾನ್ಯಕ್ಕೆ ಮೂತಿಹುಳುಗಳು ಬೀಳದಂತೆ ನಿವಾರಿಸಲು ಕೆಳಕಂಡ ಕ್ರಮಗಳು, 
ಅತ್ಯವಶ್ಶಕ : 

1) ಧಾನ್ಯದ ನಿರ್ವಹಣೆ, ಸಂಗ್ರೆಹಣೆಗಳ ಪ್ರತಿ ಹಂತದಲ್ಲೂ ಅತ್ಯಂ 
ಶುಚಿತ್ವವಿರೆಬೇಕು. | 

2) ಹುಳು ಬಿದ್ದ ಮೂಟೆಗಳನ್ನು ಗುರುತಿಸಿ ನಿವಾರಿಸಬೇಕು. ಇಲ್ಲದಿದ್ದರೆ' 
ಧೂಪಕ ಹಾಕಬೇಕು, 

3) ಹುಳುವಿನ ಸೋಂಕು ಕಂಡಕೂಡಲೆ, ಆ ಧಾನ್ಯವನ್ನು ಬೇಗ ವಿಲೇವಾರಿ 
ಮಾಡಬೇಕು ಅಥವಾ ತಕ್ಷಣ ಮಿಲ್‌' ಮಾಡಿಸಬೇಕು. 

4) ಉಗ್ರಾಣಗಳು ಸೂಕ್ತವಾದ ಜಾಗಗಳಲ್ಲಿರಬೇಕು. 

5) ಸರಿಯಾದ ವ್ಯವಸ್ಥೆ ಇರಬೇಕು. 

ಧಾನ್ಯ ಮತ್ತು ಕೀಟಗಳ ಮೇಲೆ, ಗಾಳಿಯಾಡದಂತ ಉಗ್ರಾಣದ 

ಪರಿಣಾಮ 

ಧಾನ್ಯವನ್ನು ತ್ತ ೈಪ್ಪಿಕರವಾಗಿ ದಾಸ್ತಾನು ಮಾಡುವುದರ ಗುರಿ, ಹುಳು ಬೀಳದೆ. 
ಗುಣದಲ್ಲಿ ಕೆಡದೆ ಮೊಳಕೆಯ ಶಕ್ತಿಯನ್ನು ಕಳೆದುಕೊಳ್ಳದೇ ಇರಬೇಕೆಂಬುದು ಧಾನ್ಯ 
ಕೆಡದೆ, ಹುಳು ಬೀಳದೆ ಇರಲ್ಕು ಉಗ್ರಾಣದಲ್ಲಿ ಗಾಳಿಯಾಡದಂತಿರಬೇಕೆ ಅಥವಾ 
ಮುತಾಯನಗಳಿದ್ದು ಗಾಳಿಯಾಡುವಂತಿರಬೇಕೇ ಎಂಬುದು ಚರ್ಚಾಸ್ಪದ. 

ಪೂರ್ವ ಕಾಲದ ಪದ್ಧತಿಯಂತೆ ನೆಲಮಾಳಿಗೆಗಳಲ್ಲಿ (ಹಗೇವು ಇತ್ಯಾದಿ) ಧಾನ್ಯ 
ವನ್ನು ಸಂಗ್ರಹಿಸುವದರಲ್ಲಿ, ಗಾಳಿಯಾಡದಂಶಿರಬೇಕೆಂಬ ತತ್ವವಿದೆ. ಭಾರತದಲ್ಲಿ ಹೀಗೆ 
ಸಾಕಷ್ಟು ಗಾಳಿಯಾಡದಂತಹ ಕಟ್ಟೆ, ಹಗೇವು, ಕೊಠಡಿಗಳಲ್ಲಿ ಧಾನ್ಯ ದಾಸ್ತಾನು 
ಮಾಡುತ್ತಿದ್ದರು. ಗಾಳಿಯಾಡದಿದ್ದರೆ, ಕೀಟಗಳು ಬೀಳುವುದಿಲ್ಲ. ಬಿದ್ದರೂ ಹೆಚ್ಚದೆ, 
ಸತ್ತು ಹೋಗುತ್ತದೆ ಎಂಬ ನಂಬಿಕೆಯೂ ಇದೆ. ಕಾರಣ ಕೀಟ, ಧಾನ್ಯ ಎರಡೂ 
ಉಸಿರಾಡುವುದರಿಂದ, ಕಾಳುಗಳ ಮಧ್ಯೆ ಇಂಗಾಲದ ಡೈಆಕ್ಸೈಡ್‌ ಕೂಡಿ, ಕೀಟಗಳು 
ಶ್ವಾಸಬಂಧನದಿಂದ ಸತ್ತು ಹೋಗುತ್ತವೆ. ಹುಳುಗಳು ಸಾಯುವ ಮುನ್ನ ಸಾಕಷ್ಟು 
ನಷ್ಟಪಡಿಸಿರುತ್ತವೆಂಬುದನ್ನು ಮರೆಯಬಾರದು; ಆದ್ದರಿಂದ, ವಾಸ್ತವಿಕವಾಗಿ ಹುಳು 
ಗಳು ಸತ್ತರೂ, ಧಾನ್ಯಕ್ಕೆ ಬಹಳ ನಷ್ಟವಾಗಿರುತ್ತದೆ. 

1888ರಲ್ಲಿ ಕೋಟ್ಸ್‌ ಗಾಳಿಯಾಡದ ಧಾನ್ಯ ಸಂಗ್ರಹಣೆ ಕ್ರಮವನ್ನು ವಿಮ 
ರ್ಶಿಸಿ, "ಗಾಳಿಯಾಡದಿದ್ದರೆ,ಮೂತಿಹುಳು ಬೀಳುವುದಕ್ಕಿಂತ, ಗಾಳಿಯಾಡುವುದರಿಂದ 


ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡುವ ನಿಧಗಳು 173 


ರಿಂದ, ಹೆಚ್ಚು ಬೀಳುತ್ತದೆ. ಗಾಳಿಯಾಡಿ. ಧಾನ್ಯ ಕಲಕಿದಾಗ ಪೀಡೆ ಹೆಚ್ಚುತ್ತದೆ 
ಆದ್ದರಿಂದ ಮೂತಿಹುಳುವನ್ನು ತಪ್ಪಿಸಲು, ಉಗ್ರಾಣ ಗಾಳಿಯಾಡದಂತಿರಬೇಕು.` 
ಎಂದನು. ಡೆಂಡಿ ಮತ್ತು ಜಮ್ಮಿಟಸ್‌ ಅವರ ಅಭಿಪ್ರಾಯವೂ ಅದೇ ಆಗಿತ್ತು. 


1919 ರಲ್ಲಿ ಚ್ರೌನ್‌. ಧಾನ್ಯ ಗಾಳಿಯಾಡುವ ಕಡೆ ಸಂಗ್ರಹಿಸಿದಾಗ ಸುರಕ್ಷಿತ 
ವೆಂದು ಪೆಷಾವರಿನಿಂದ ವರದಿ ಮಾಡಿದನು. 1923 ರಲ್ಲಿ ಫ್ಲೆಚರ್‌ ಉಗ್ರಾಣ 
ಗಳನ್ನು ಪರೀಕ್ಷಿಸಿ. ಚ್ರೌನ್‌ರವರ ವರದಿಯನ್ನು ಅನುಮೋದಿಸಿದನು. ಅವನು 
ನೋಡಿದ್ದರಲ್ಲಿ, ಗಾಳಿಯಾಡದಂತೆ ಮಣ್ಣನ್ನು ಮತ್ತಿ, ಸಂಗ್ರಹಿಸಿದ್ದು ಧಾನ್ಯಕ್ಕೆ 
ಟ್ರೊಗೊಡೆರ್ಮ ಗ್ರನೇರಿಯ ದುಂಬಿ ಬಹಳ ಬಿದ್ದಿತ್ತು. ಗಾಳಿಯಾಡುತ್ತಿದ್ದ ದೇವದಾರ್‌ 
ಕಟ್ಟಡದ ನೆಲದ ಮೇಲೆ ರಾಶಿಯಾಗಿದ್ದ ಧಾನ್ಯಕ್ಕೆ ಆ ಕೀಟ ಬಿದ್ದಿರಲಿಲ್ಲ. ಕಾರಣ 
ಗಾಳಿಯಿಂದ ಉಷ್ಣಾಂಶ ಏರುಪೇರಾಗಿ, ಕೀಟದ ಉತ್ಪತ್ತಿಗೆ ಅವಕಾಶವಾಗಲಿಲ್ಲ. 

1932 ರಲ್ಲಿ ಭಾಸಿನ್‌, ಪರೀಕ್ಷಾಲಯದಲ್ಲಿ ಪ್ರಯೋಗ ಮಾಡಿದಾಗ, 
ಗಾಳಿಯಾಡದ ಸೀಸೆಗಳಲ್ಲಿಟ್ಟ ಹುಳುಬಿದ್ದ ಧಾನ್ಯದಲ್ಲಿ ಹುಳು ಹೆಚ್ಚದಿದ್ದರೂ, ರೈತರು 
ರೂಢಿಯಲ್ಲಿ ಉಪಯೋಗಿಸುವ ಧಾರಕಗಳಲ್ಲಿ ಪ್ರಯೋಗಿಸಿದಾಗ ಹುಳು ಹೆಚ್ಚಿ ದ್ದು 

೦ಡಿತು. ಆದ್ದರಿಂದ, ಹುಳುಗಳಿಲ್ಲ ಸತ್ತುಹೋಗುವಂತೆ ಗಾಳಿ ಬಂಧನ ಸ್ಥಿತಿ 
ಯನ್ನುಂಟು ಮಾಡುವುದು ಕಷ್ಟ; ದೊಡ್ಡ ಪ್ರಮಾಣದ ಧಾನ್ಯ ಶೇಖರಣೆಯಲ್ಲಿ 
ಇದಾಗುವುದಿಲ್ಲವೆಂದು ಅಭಿಪ್ರಾಯಪಟ್ಟನು. 


ಅಧ್ಯಾಯ 6 


ದಾಸ್ತಾನು ಕೀಟಗಳ ಹತೋಟಿ 


ಹಲವು ದಾಸ್ತಾನು ಕೀಟಗಳ ನಡತೆ, ಜೀವನ ಚರಿತ್ರೆ ಇತ್ಯಾದಿಗಳೆಲ್ಲ ಒಂದೇ 
ತರಹ. ಆಹಾರವಿದ್ದಲ್ಲಿ ಬಹುಬೇಗ ವೃದ್ಧಿಯಾಗುತ್ತವೆ. ಒಂದೇ ಆಹಾರದಲ್ಲಿ ಎಲ್ಲ 
ಹಂತಗಳೂ ಇರುತ್ತವೆ. ಸಾಗಣೆ ಮೂಲಕ ಸುಲಭವಾಗಿ ಎಲ್ಲ ಕಡೆಗೂ ಹರಡುತ್ತವೆ. 
ಹತೋಟಿ ಕ್ರಮಗಳೂ ಬಹುಮಟ್ಟಿಗೆ, ಕೆಲವನ್ನು ಬಿಟ್ಟು, ಎಲ್ಲ ಕೀಟಗಳಿಗೂ ಅನ್ವ 
ಯಿಸುತ್ತವೆ. ಮೂತಿಹುಳು, ಹೂಜಿ. ದ್ವಿದಳ ಧಾನ್ಯ hi ಕೀಟಗಳು ಹೊಲ, ಗಡೆ, 

ತೋಟಗಳಲ್ಲೆ ಕಾಳು ಬಲಿತು, ಕೊಯ್ಲಿಗೆ ಬಂದಾಗ ಕುಣಿಸಿಕೊಳ್ಳು ತ್ತವೆ. ಅವು, 
ಪೈರು ಕೊಯ್ದಾದ ನಂತರ ಕಣದ ಮೂಲಕ, ಸಾಗಣೆ ಜತೆಯಲ್ಲಿ ಉಗ್ರುಣಗಳಿಗೆ 
ಸೇರಿ, ದಾಸ್ತಾನು ಪೀಡೆಗಳಾಗುತ್ತವೆ. ಹೊಲಗದ್ದೆಗಳಲ್ಲೆ ಕಾಣಿಸಿಕೊಂಡ ಕೀಟಗಳು 
ಎಷ್ಟೇ ಕಡಮೆ ಸಂಖ್ಯೆಯಲ್ಲಿರಲಿ, ಉದಾಸೀನ ಮಾಡದೇ, ಕೀಟನಾಶಕವನ್ನು ಬಲ 
ಹತೋಟಿಗೊಳಿಸಬೇಕು. ಆಹಾರದಲ್ಲಿ ಮೇವಿನ ಬೆಳೆಗಳಿಗೆ, ಮ್ಯಾಲಥ್ಭಯಾನ್‌ 
ಶೇಕಡಾ 0.3 ಸಿಂಪರಣೆ ಅಥವಾ ಶೇಕಡಾ 5 ಧೂಳನ್ನು ಉಪಯೋಗಿಸಬಹುದು. 
ಕೊಯ್ಲಾದ ನಂತರ ಉಗ್ರಾಣಕ್ಕೆ ಧಾನ್ಯ ಬರುವವರೆಗೂ ಪ್ರತಿ ಹಂತದಲ್ಲೂ ಶುಚಿತ್ವ 
ಮುಖ್ಯ. 

[. ಉಗ್ರಾಣಗಳೆ ಶುಚಿತ್ರ 
ಕಣದಿಂದ, ಧಾನ್ಯವನ್ನು ಶುಚಿಯಾದ ಉಗ್ರಾಣಕ್ಕಿ ತರುವುದು ಬಹುಮುಖ್ಯ 
ವಾದ ನಿವಾರಣ ಕ್ರಮ. ಕಣವೇ, ಉಗ್ರಾಣದಿಂದ ಕೊನೆಯ ಪಕ್ಷ ಒಂದು ಮೈಲಿ 
ದೂರವಿರಬೇಕು. ಕಣದಲ್ಲಿ ಕಸ, ಹಿಕ್ಕೆ ಗಳಿರಬಾರದು. 
ಉಗ್ರಾಣ ಹಾರಿಯಾಗಿದ್ದಾ ಗ ಮೂತಿಹುಳು ಮತ್ತಿತರ ದಾಸ್ತಾನಿನ ಕೇ 

ಗಳು ಗೋಡೆಗಳ, ನೆಲದ, ಮಾಳಿಗೆಯ ಬಿರುಕು ರಂಧ್ರ, ಗಳಲ್ಲಿರುತ್ತವೆ. ಅವು ಉಗ್ರಾ 
ಣದ ಮೂಲೆಗಳಲ್ಲಿ, ಅಟ್ಟಣೆ ಕೆಳಗೆ, ಅಲ್ಲೇ ಹಾಕಿರುವ ಗೋಣಿ ಚೀಲಗಳ ಹಾಸು 
ಹೊಕ್ಕುಗಳಲ್ಲಿರುವ, ಗೂಡಿಸಿದ ಕಸದಲ್ಲಿರುವ ಕಾಳನ್ನು ತಿಂದು ಜೀವಿಸುತ್ತವೆ. ಖಾಲಿ 
ಚೀ ಲಗಳನ್ನು ಉಗ್ರಾಣದ ಒಂದು ಮೂಲೆಯಲ್ಲೋ ಅಟ್ಟ ತ್ಚಿಣೆಯ ವೆ ಲೊ ಹಾಕರುವು 
ದೊಂದು ಕಟ್ಟ ಪದ್ಧತಿ, ಧಾನ್ಯ ಹೊಸದಾಗಿ ಬರುವ ಮೊದಲು ಉಗ್ರಾಣವನ್ನು 
ಶುಚಿ ಮಾಡುವುದಿಲ್ಲ. ಮಾಡಿದರೂ ಮೇಲೆ ಮೇಲೆ ಗೂಡಿಸಿ, ಕಸವನ್ನು ಒಂದು 


ದಾಸ್ತಾನು ಕೀಟಿಗಳ ಹತೋಓಟ 175 


ಮೂಲೆಯಲ್ಲಿ ಒಟ್ಟು ಸೇರಿಸುತ್ತಾ ರೆ ಅಥವಾ ಹೊಸ ಲಿನಿಂದಾಚೆಗೆ ತಳ್ಳುತ್ತಾರೆ. 
ಅದನ್ನು ನಾಶಮಾಡುವದಿಐ; ಸುಡುವುದಿಲ್ಲ. ಇದು ಕೆಟ್ಟ ಪದ್ಧತಿ ತಿ. ಇದರಿಂದ ಕೀಟ 

ಗಳು, ಪಕ್ಕದ ಉ ಗ್ರಾಣದಲ್ಲಿರುವ ಹೊಸದಾದ, ಒಳ್ಳೆಯ ಧಾನ್ಯ ಕೈ ಹರಡು ತ್ತವೆ 
ಅಶುಚಿತ್ವ ದಿಂದ ಧಾನ್ಯಕ್ಕೆ ಕೀಟಗಳು ಬೀಳದಿರೆಲು; ಉಗ್ರಾಣಕ್ಕೆ ತರುವ ಮೊದಲು 
ಕಚ್ಚಾ ಯವಾಗಿ ಅನುಸರಿಸಬೇಕಾದ ಕ್ರಮಗಳ ಪಟ್ಟಿ ಕೆಳಗಿನಂತಿದೆ : 


1) ಉಗ್ರಾಣದಿಂದ ಎಲ್ಲ ಕೊಳಕು, ಕಸ, ಬಲೆ. ನಿರಾಕರಿಸಿದ ವಸ್ತು ಇತ್ಯಾದಿ 
ಗಳನ್ನು ಗುಡಿಸಿ, ತೆಗೆದು ಹಾಕಿ ಸುಡಬೇಕು. 

2) ಉಗ್ರಾಣದ ಗೋಡೆ, ನೆಲ, ಮಾಳಿಗೆಗಳಲ್ಲಿರುವ ಬಿರುಕು ರಂಧ್ರಗಳನ್ನು 
ಸಿಮೆಂಟಿನಿಂದ ಮುಚ್ಚಿ ಸಮಮಾಡಿ, ಸಡಿಲವಾದ ಗಾರೆಯನ್ನು ಕೆತ್ತಿ. ಹೊಸದಾಗಿ 
ಗಾರೆ ಮಾಡಿಸಬೇಕು. ನೆಲ, ಗೋಡೆಗಳ ಮೇಲೆ ಆಸಮವಾಗಿರದೆ, ಒಂದೇ ಸಮ 
ವಾಗಿರಬೇಕು. 

3) ಉಗ್ರಾಣದ ಇಲಿಬಿಲಗಳನ್ನು ಸಿಮೆಂಟಿನಿಂದ ಅಥವಾ ಮರಳಿಗೆ ಗಾಜಿನ 
ಚೂರುಗಳನ್ನು ಸೇರಿಸಿ ಮುಚ್ಚಿ, ಸಮಮಾಡಬೇಕು. 

4) ಈ ದುರಸ್ತು, ಶುಚಿತ್ವ ಗಳಾದ ಮೇಲೆ ಅವಶ್ಯಕವಿದ್ದಲ್ಲಿ ಉಗ್ರಾಣಕ್ಕೆ 
ಸುಣ್ಣ ವನ್ನು ಬಳಸಬೇಕು, ಮೇಲಿನ ಕರ್ತವ್ಯ ಗಳಾದ ಮೇಲೂ ಸೊಂಕುನಿವಾರಣೆ 
(ಡಿಸಿನ್‌ ಫೆಸ್ಟೀಶನ್‌) ಬೇಕಾಗಿದ್ದಲ್ಲಿ ಕೆಲವು "ಮುಖ್ಯ ಕ್ರಮಗಳನ್ನು ಈ ಮುಂದೆ 


ಅ) ಉಗ್ರಾಣದಲ್ಲಿನ ಸೋಂಕು ನಿವಾರಣೆಗೆ, ಒಳ್ಳೆ ಸಿಯ, ಪರಿಣಾಮಕರವಾದ 
ಮತ್ತು ನಂಬಬಹುದಾದ ಕ್ರಮ ಧೂಪಕ ಪ್ರಯೋಗ (ಫ್ಯ *ಗೇಶನ್‌ ನ್‌). ಕಟ್ಟಡ ಸರಿ 
ಯಾಗಿದ್ದು ತಜ್ಞ ಮೇಲ್ವಿಚಾರಕರಿದ್ದರೆ, ಹೈಡ್ರೋಜನ್‌ ಸೈಯನೈಡ್‌ (HCN) 
ಅತ್ಯುತ್ತಮ ಧೂಪಕ. 

ಆ) ಬಿಎಫ್‌ಸಿ (ಬೆನ್‌ಜಿನ್‌ ಹೆಕ್ಸಕ್ಲೊ ರೈ ಡ್ಡ) ಮತ್ತು ಡಿಡಿಟಿ (ಡೈ 
ಕ್ಲೊ ರೊಡೈಫೆನಿಲ್‌ ಟ್ಟಿ ಎಕ್ಲೊ ಕರೊ ಈಥೇನ್‌ )ಗಳ ಹಗೆ ಅಥವಾ ಧೂಳು ಅಥವಾ 


ಶೇಕಡಾ 50 ನೆನೆ ಪ್ರಯ. ಸಿಂಪರಣೆ ಅಥವಾ ಶೇಕಡಾ 3ರ ಸೀಮೆಎಣ್ಣೆ ಬೆರೆತ 
ದ್ರಾವಣ ಅಥವಾ ಬೇಗಾನ್‌ (ಪ್ರೊಸಾಕ್ಟರ್‌) ಐಸೊಸ್ಪೊಪ ಕ್ಸಿಫೆನಿಲ್‌ ಮೂಥೈಲ್‌ 
ಕಾರ್ಬಮೇಟ್‌ ಸಿಂಪರಣೆ. ದಾಸ್ತಾನು ಕೀಟಗಳನ್ನು ಕೊಲ್ಲುತ್ತದೆ. 


ಮ್‌ ಸಿಂಪರಣೆ (ಶೇಕಡಾ 0.1 ರ ಪೈರಿತ್ರಿನ್‌) 1000 ಘನ 
ನಗಳು. ದಾಸ್ತಾನು ಕೀಟಗಳಿಗೆ ಪರಿಣಾಮಕರ. 


ಇ) ಪ್ಲೆ 
ಅಡಿಗಳಿಗೆ ೦ ಔ 


o 
PEG 


176 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಆವುಗಳ ಹತೋಟ 


ಈ) ಶಾಖದ ಚಿಕಿತ್ಸೆ. ಭಾರತದಲ್ಲಿ ಇದಕ್ಕೆ ಬೇಕುದ ಸಲಕರಣೆಗಳಿಲ್ಲ. ಇದ್ದ 
ಲನ್ನು ಸುಡಬಹುದು, ಆದರೆ, ಅದರ ಕಾವು ಬಿರುಕು, ರಂಧ್ರಗಳಿಗೆ ಸೇರುವುದರಲ್ಲಿ 
ಸಂದೇಹ. 

ಉ) ಗಂದಕವನ್ನು ಸುಡುವುದರಿಂದ ಆಗಾಗ ಪ್ರಯೋಜನವುಂಟು. 

ಊ) ಸುಣ್ಣ ಬಳಿಯುವುದರಿಂದಲೂ ಪ್ರಯೋಜನವಿದೆ. ಒಂದೆರಡು ಸ್ವಟಿ 
ಕದ ಚೂರುಗಳನ್ನು ಬೆರೆಸಬಹುದು. 

ಇ) ಸೀಮೆಎಣ್ಣೆ ನೊರೆಯನ್ನು ಸಿಂಪರಿಸಬಹುದು. (ಉಷ್ಣ ಪ್ರದೇಶಗಳಲ್ಲಿ 
ಇದರ ವಾಸನೆ, ಬೇಗ ಕಳೆದುಹೋಗುತ್ತದೆ. ಶೀತ ಪ್ರದೇಶಗಳಲ್ಲಿ ಹೋಗುವುದಿಲ್ಲ.) 

ತಯಾರಿಕೆ: 8 ಔನ ಬಾರ್‌ ಸೋಪನ್ನು ಚೂರು ಚೂರು ಮಾಡಿ, 1 
ಗ್ಯಾಲನ್‌ ನೀರಿನಲ್ಲಿ ಕುದಿಸಿ ಕರಗಿಸ್ಕಿ ಆಮೇಲೆ ಒಲೆಯಿಂದ ಕೆಳಕ್ಕೆ ದೂರವಾಗಿ 
ತೆಗೆದುಕೊಂಡು ೫ ಗ್ಯಾಲನ್‌ ಸೀಮೆಎಣ್ಣೆಯನ್ನು ಸ್ವಲ್ಪ ಸ್ವಲ್ಪವಾಗಿ ಬೆರಸುತ್ತ ಒಂದು 
ಕೋಲಿನಿಂದ ತಿರುಗಿ ಪಡೆಯಬೇಕು. ಇದರ 1 ಭಾಗಕ್ಕೆ 15-20 ಭಾಗ ನೀರನ್ನು 
ಬೆರೆಸಿ ಸಿಂಪರಿಸಬೇಕು. 

ಏ) ಗಾರೆ ಮಾಡಿದ ನೆಲವನ್ನು ನಿರ್ಮಲೀಕರಣ (ಸ್ಯಾನಿಟೇಶನ್‌) ದ್ರಾವಕ 
ದಿಂದ ಅಥವಾ ಶೇಕಡಾ 3 ರ ಕಾರ್ಬಾಲಿಕ್‌ ಆಮ್ಲ ಬೆರೆಸಿದ ನೀರಿನಿಂದ ಸಾರಿಸ 
ಬಹುದು, 

ಐ) ಭಾರತದ ಕೆಲವು ಭಾಗಗಳಲ್ಲಿ ಖಾಲಿ ಉಗ್ರಾಣದಲ್ಲಿ ಟಾರ್‌ ಹೊಗೆ 
ಯನ್ನು ಹಾಕುತ್ತಾರೆ. ಇನ್ನೂ ಕೆಲವು ಕಡೆ ಮೇಕೆ ಹಿಕ್ಕೆಗಳನ್ನು ಸುಟ್ಟು ಹೊಗೆ 
ಹಾಕುತ್ತಾರೆ. ಇವೆಲ್ಲ ತತ್ಪೂರ್ತಿಕ ಮಾತ್ರ. ಸ್ವಲ್ಪ ಪ್ರಯೋಜನವಿರಬಹುದು. 

ಒ) ನೀರಿನಲ್ಲಿ ಇಂಗನ್ನು ಬೆರೆಸಿ, ಗೋಡೆಗಳಿಗೆ ಬಳಿ ಯುತ್ತಾರೆ. 

ಓ) ಗೋಡೆಯ ಮಧ್ಯದವರೆಗೂ ಟಾರೆಣ್ಣೆಯನ್ನು ಬಳಿಯುತ್ತಾರೆ. ಇದ 
ರಿಂದ ಗೆದ್ದಲನ್ನು ನಿವಾರಿಸಬಹುದು. 

ಅಂತೂ ಧೂಪಕ ಹಾಕುವುದೇ ಅತ್ಯುತ್ತಮ: ಆದರೆ, ಆದಕ್ಕೆ ಸರಿಯಾಗಿ ಗಾಳಿ 
ಯಾಡದಂತೆ ಮಾಡಲು ಕಟ್ಟಡಗಳಿರುವುದಿಲ್ಲ. ಆದ್ದರಿಂದ ಕಟ್ಟಡ, ಸ್ಥಳೀಯ, ಸ್ಥಿತಿ, 
ತಜ್ಞರ ಸಲಹೆ. ವಸ್ತು ದೊರೆಯುವಿಕೆಗಳನ್ನು ಅನುಸರಿಸಿ, ಮೇಲೆ ತಿಳಿಸಿದ ಕ್ರಮ 
ಗಳಲ್ಲೊಂದನ್ನು ಅನುಸರಿಸಬೇಕು. 

1! ರಕ್ಷಕ ವಸ್ತುಗಳ ಉಪಯೋಗ 

ಯಾವುದೇ ರಕ್ಷಕವು ಜೈವಿಕ, ಅಜೈವಿಕ ಅಥೆಮ ಜಡವಸ್ತು ಪರಿಣಾಮಕರ 
ವಾಗಿರಲು. ಅದು ಕೆಲವು ಅಂಶಗಳನ್ನು ಅವಲಂಬಿಸಿರಬೇಕು. ಅವು ಈ ಮುಂದಿ 
ನಂತಿವೆ : 


ದಾಸ್ತಾನು ಕೀಟಿಗಳ ಹತೋಟಿ 177 


1) ಧಾನ್ಯದ ಮೇಲೆ, ರಕ್ಷಕ ವಸ್ತುವಿನ ಪರಿಣಾಮ, 

2) ಅದರ ಕಾರ್ಯದ ವೇಗ. 

3) ದೊಡ್ಡ ಪ್ರಮಾಣದಲ್ಲಿ ಧಾನ್ಯದೊಡನೆ ಅದನ್ನು ಬೆರೆಸುವ ಕಾರ್ಯ 

ಸಾಧ್ಯತೆ. 

4) ಅದು ಒಂದೇ ಸಮ ಬೆರೆಯುವ ಸಾಧ್ಯತೆ. 

5) ಧಾನ್ಯಸಂಗ್ರಹಣೆ ಅವಧಿ. 

6) ಧಾನ್ಯಕ್ಕೆ ಹಾಕಿದ ಮೇಲೆ ಅದರ ರೂಪೆ. 

ರೂಢಿಯಲ್ಲಿ ಅದರಲ್ಲೂ ರೈತರು, ಧಾನ್ಯವನ್ನು ಹೊಸದಾಗಿ, ಕಣಜ, ಉಗ್ರಾ 
ಣಕ್ಕೆ ಹಾಕುವಾಗ, ಕೀಟಗಳನ್ನು ತಡೆಗಟ್ಟಲು ಏನಾದರೊಂದು ರಕ್ಷಕವನ್ನು ಬೆಳೆಸು 
ತ್ತಾರೆ. ರೈತರು, ವರ್ತಕರು, ಸಾಮಾನ್ಯವಾಗಿ ಉಪಯೋಗಿಸುವ ಮತ್ತು ಪರಿಣಾಮ 
ಕರವೆಂದು ತಿಳಿದು ಬಂದಿರುವ ರಕ್ಷಕಗಳು ಈ ಮುಂದಿನಂತಿವೆ ; 

1) ಪಂಜಾಬಿನ ಕೆಲವು ಜಿಲ್ಲೆಗಳಲ್ಲಿ ಉಗ್ರಾಣದ ನೆಲ, ಗೋಡೆಗಳಿಗೆ, ಒಂದು 
ಕಳೆಗಿಡದ ಪೂರ್ವಾನ್‌ ರಸವನ್ನು ಬಳಿದು, ಧಾನ್ಯವನ್ನು ತುಂಬುತ್ತಾರೆ. 

2) ವಾಯುವ್ಯ ಗಡಿನಾಡಿನಲ್ಲಿ, ದಕ್ಷಿಣ ಭಾರತದಲ್ಲಿ (ಕರ್ನಾಟಕ ಸೇರಿ) 
ಇನ್ನೊಂದು ರೂಢಿಯಲ್ಲಿರುವ ಪದ್ಧತಿ ; ಧಾನ್ಯದ ರಾಶಿ ಒಳಗೆ, ಮೇಲೆ, 3-4 
ಅಂಗುಲದಷ್ಟು ಮಂದವಾಗಿ ಬೇವಿನ ಎಲೆಗಳನ್ನು ಹಾಕುವುದು, ಇದು ಕಣಜ. 
ಮೂಢೆಗಳಲ್ಲಿ ಸಾಧ್ಯ. ಹಾಕಲು ಕ್ರಮವೇನೂ ಇಲ್ಲ. ಒಂದೊಂದು ವೇಳೆ ಇನ್ನ 
ಕೆಲವು ಊರುಗಳಲ್ಲಿ “ಸೆಂಜಿ?: ಕಾಡುಲೂಸರ್ನ್‌ (ಮೆಲಿಲೋಟರ್‌ ಪಾರ್ನಿಫ್ಲೋರ) 
ಸೊಪ್ಪನ್ನೂ ಹಾಕುತ್ತಾರೆ. ಅದರಿಂದೇನೂ ಪ್ರಯೋಜನವಿಲ್ಲ. 

3) ಭಾರತದ ಕೆಲವು ಭಾಗಗಳಲ್ಲಿ ಅಕ್ಕಿ, ದ್ವಿದಳ ಧಾನ್ಯಗಳ ರಾಶಿಗಳ 
ಮೇಲೆ, ಸ್ವಲ್ಪ ಹುರಿದ ಅಕ್ಕಿಯನ್ನು ಹರಡುತ್ತಾರೆ. ಇದರಿಂದ ಕೀಟಗಳು ಬೀಳುವು 
ದಿಲ್ಲವಂತೆ. ವಾಯುವ್ಯ ಗಡಿನಾಡಿನಲ್ಲಿ ದಾಸ್ತಾನು ಮಾಡಿದ ಅಕ್ಕಿ, ಬತ್ತಕ್ಕೆ ಹುರಿದ 
ಉಪ್ಪನ್ನು ಬೆರೆಸುವುದುಂಟು. 

4) ರಕ್ಷಕ ಪುಡಿಗಳಂತೂ ಬಹಳ ಕಾಲದಿಂದಲೂ ಬಳಕೆಯಲ್ಲಿವೆ. 


1 


ಪುಡಿಗಳಲ್ಲಿ ಎರಡು ವಿಧ : 1) ರಾಸಾಯನಿಕ ಅಥವಾ ವಿಷಕರ. 2) ಖನಿಜ 
ಆಥವಾ ಜಡವಸ್ತು ರಾಸಾಯನಿಕಗಳು ಅವುಗಳ ಕ್ರಿಯೆಯಿಂದ ಕೀಟಗಳನ್ನು ಕೊಲ್ಲು 
ತ್ತವೆ, ಜಡವಸ್ತುಗಳು ಕೀಟಗಳನ್ನು ಒಣಗಿಸಿ, ಬತ್ತಿಸಿ ಕೊಲ್ಲುತ್ತವೆ. ಜನರಿಗೂ, 
ಜಾನುವಾರುಗಳಿಗೂ ವಿಷಕರವಲ್ಲ. 


178 ಮನೆ ಕೀಟಿಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 


" ಸಾಮಾನ್ಯ ಪುಡಿಗಳು (ಧೂಳು) 


ಅ) ವಿಷಕರೆ, ರಾಸಾಯನಿಕ ಧೂಳುಗಳು 

ಇವನ್ನು ಬಿತ್ತನೆ, ಧಾನ್ಯಕ್ಕೆ ಮಾತ್ರ ಉಪಯೋಗಿಸಬೇಕು. ಆದರೂ ಕೆಲವನ್ನು 
ಎಚ್ಚರಿಕೆಯಿಂದ ನಿಗದಿ ಮಾಡಿರುವ ಪ್ರಮಾಣದಲ್ಲಿ ಉಪಯೋಗಿಸಿದರೆ, ಜನರಿಗೆ 
ತೊಂದರೆ ಇಲ್ಲ. ಅಂತೂ, ಜನರು ಬಳಸುವ ಧಾನ್ಯಕ್ಕೆ ಹಾಕಬೇಕಾದಾಗ, ಆ ವಸ್ತು 
ಗಳ ವಿಷದ ವಿಷಯ ಅಥವಾ ಶರೀರಕ್ರಿಯೆ ಪರಿಣಾಮಗಳನ್ನು ತಿಳಿದಿರಬೇಕು. 
ಹುಳುಗಳು ಸತ್ತಮಾತ್ರಕ್ಕೆ ಅಂಥ ವಸ್ತುಗಳನ್ನು ಮನಸ್ಸಿಗೆ ಬಂದಂತೆ ಉಪಯೋಗಿಸ 
ಬಾರದು. 

1) ಕಾಸಂ್‌ ಕಾರ್ಬೊನೇಟ್‌ : ತಾಮ್ರದ ಇಂಗಾಲಾಮ್ಲ ಲವಣ ಮಣ 
ಒಂದಕ್ಕೆ 2 ಔನ್ಲಿನಂತೆ, ಇದನ್ನು ಉಪಯೋಗಿಸಿದರೆ, ಟ್ರೈ ಜೋಲಿಯಂ ಬಗೆಗಳು, 
ಒರೈಜೀ ಫೈಲಸ್‌ ಸೂರಿಸಾಮೆನ್ಸಿಸ್‌ ಇತ್ಯಾದಿ. ಕೀಟಗಳು ಸತ್ತುಹೋಗುತ್ತವೆ. ಅವು 
ಧೂಳಿನ ಪ್ರಭುವವಲ್ಲಿ ಜಡವಾಗುತ್ತವೆ.ಚಲನೆ ಇಲ್ಲ. ತಿನ್ನುವುದಿಲ್ಲ. ವಂಶೋತ್ಪತ್ತಿ 
ಇಲ್ಲ. ಒಂದು ವಾರದಲ್ಲಿ ಸಾಯುತ್ತವೆ. 


1 ಭಾಗವನ್ನು 200 ಭಾಗ ಧಾನ್ಯಕ್ಕೆ ಬೆರೆಸಿದರೆ, ಮೊಳಕೆ ಶಕ್ತಿ ಕುಂದುವು 


ದಿಲ್ಲ. ಜನರು ಬಳಸುವ ಧಾನ್ಯಕ್ಕೆ ಉಪಯೋಗಿಸಬಾರದು; ಏಕೆಂದರೆ, ತಾಮ್ರದ 


3 


ವಿಷ ಅಪಾಯಕಾರಿ. 

1) ಸೋಡಿಯಂ, ಕ್ಯಾಲ್ಸಿಯಂ ಅಥವಾ ಬೇರಿಯಂ ಫ್ಲೂವೊ 
ಸಿಲಿಕೇಟ್ಸ್‌ ಮತ್ತು ಸೋಡಿಯಂ ಫ್ಲೋರೈಡ್‌: ಪ್ರಪಂಚದ ಹಲವು ಭಾಗಗಳಲ್ಲಿ 
ಇವುಗಳ ಸ ಔನ್ಸ್‌ನ್ನು ೮0 ಪೌಂಡು ದಾಸ್ತಾನು ಗೋವಿನಜೋಕಕ್ಕೆ ಸೇರಿಸಿದಾಗ, 
ೀಟಗಳು ಮುಖ್ಯವಾಗಿ ಸೈಟೊಫಿಲಸ್‌ ಒರೈಜಿ ಸತ್ತು. ಒಂದು ವಾರದಲ್ಲಿ 
ತವಾಗಿತ್ತು. ಟ್ರೈಬೋಲಿಯಂ ಕ್ಯಾಸ್ಟ್ರೇನಿಯಂ ಸೋಡಿಯಂ ಫ್ಲೋರೈಡ್‌ 


ತೆ 


ವು 


ವ್ರ 


ದೆಹಲಿಯಲ್ಲಿ ಜೋಳದ ಮೇಲೆ, ಸೋಡಿಯಂ ಪ್ಲೊರೈಡ್‌ ದರ 1:2500 
ಮತ್ತು 11500 ಆದರೂ, ಸೋಡಿಯಂ ಫ್ಲೂವೊಸಿಲಿಕೇಟಿಗಿಂತ ಹೆ ಸ್ತು ಪರಿಣಾಮ 
ಕರವಾಗಿತ್ತು. 

11) ಬೋರಾಕ್ಸ್‌ : ಬಿತ್ತನೆ ಬೀಜಗಳ ರಕ್ಷಣೆಗೆ ಮಾತ್ರ, ಒಂದು ಮಣ 
ಧಾನ್ಯಕ್ಕೆ ಒಂದು ಔನ್ಸಿನಂತೆ ಸೇರಿಸುತ್ತಾರೆ. ಸೈ, ಒರೈಜಿ ಸೈಟೊಟ್ರೋಗ ಸೀರಿಯಶೆಬ್ಬ 


ದಾಸ್ತಾನು ಕೀಟಿಗಳ ಹತೋಟಿ 179 


ಗಳ ಮೇಲೆ 7 ತಿಂಗಳವರೆಗೂ ಪರಿಣುಮಕರ. ಬಹಳ ಹೆಚ್ಚಾಗಿ ಸೇರಿಸಿದರೆ 
ಬ್ರೂಕಸ್‌ ಬಗೆಗಳು ಸಾಯುತ್ತವೆ; ಆದರೆ ಖರ್ಚು ದುಬಾರಿ. 

iv) ಕ್ಯಾಲ್ಸಿಯಂ ಕ್ಲೋರೈಡ್‌ : ಇದರ ಧೂಳು ಬ್ರೂ ಕಿಡಗಳ ಮೇಲೆ 
ಪರಿಣಾಮಕರ, ಜೋಳದ ಮೇಲೆ ತೂಕ 1:40 ಬೆರೆಸಿದಾಗ, ಯಾವ ಕೀಟಗಳೂ 
ಬೀಳಲಿಲ್ಲ. ಕಾಳುಗಳಿಗೆ ಧೂಳು ಚೆನ್ನಾಗಿ ಅಂಟಿಕೊಂಡಿರುವುದರಿಂದ, ನೀರನ್ನು 
ಹೀರಿಕೊಳ್ಳುವ ಗುಣವಿರುವುದರಿಂದ ಕಾಳುಗಳ ಮೊಳಕೆ ಶಕ್ತಿ ನಷ್ಟವಾಗುತ್ತದೆ. 

೪) ಪೈರಿತ್ರಮ್‌ : ಟುಲ್ಕ್‌, ಚಾಕ್‌ (ಸೀಮೆ ಸುಣ್ಣ) ಮುಂತಾದ ಪುಡಿ 
ಗಳೊಂದಿಗೆ ಪೈರಿತ್ರಂ ಸಾರವನ್ನು ಮಿಶ್ರಣಮಾಡಿ, 240 ಮಣ ಧಾನ್ಯಕ್ಕೆ 1 ಪೌಂಡಿ 


ನಂತೆ ಬೆರೆಸಿದರೆ ಹುಳುಗಳು ಸಾಯುತ್ತವೆ. ಅಂಥ ಧಾನ್ಯವನ್ನು ಪ್ರಾಣಿಗಳ ..... 


ಆಹಾರಕ್ಕೊ ಉಪಯೋಗಿಸಬಹುದು. ಧಾನ್ಯಕ್ಕೆ ಬೆರೆಸುವಾಗ ಮಾತ್ರ ಹೊಸದಾಗಿ, 
ಧೂಳನ್ನು ತಯಾರಿಸಿಕೊಳ್ಳಬೇಕು. ಕಾರಣ, ಬೇಗ ಕ್ಷೀಣಿಸುತ್ತವೆ. 

೪1) ಡ್ಯೂಟಾಕ್ಸ್‌, ಡಾಸನ್‌ ಮತ್ತು ಆಂಡರ್ಸನ್‌ ಜೇಡಿಗಳು: ಈ 
ಜೇಡಿಮಣ್ಣುಗಳು. ಅಮೇರಿಕದಲ್ಲಿ ಸಾಮಾನ್ಯವಾಗಿ ಉಪಯೋಗದಲ್ಲಿವೆ. ಇವು 
ಬ್ರೂಕಿಡ್‌ಗಳನ್ನು ತಡೆಗಟ್ಟುತ್ತವೆ. ಡ್ಯೂಟಾಕ್ಸನಲ್ಲಿ ಶೇಕಡಾ 80 ರ ಬೇರಿಯಂ 
ಫ್ಲೂವೊಸಿಲಿಕೇಟ್‌ ಇದೆ. 1:1 ತೂಕ ಪರಿಣುಮಕರ. ಈ ಧೂಳುಗಳ ಪರಿಣಾಮ, 
ಅವು ಧುನ್ಶದ ಕಾಳುಗಳಿಗೆ ಆಂಟಿಕೊಳ್ಳುವುದನ್ನವಲಂಬಿಸಿದೆ. ಇವುಗಳಿಂದ ಮೊಳಕೆ 
ಶಕ್ತಿ ಕುಂದುವುದಿಲ. ಆಹಾರದ ಮಹತ್ವ ಅಥವಾ ಅಡಿಗೆ ಗುಣ ಕೆಡುವುದಿಲ್ಲ. 
ಆಂಡರ್ಸನ್‌ ಜೇಡಿ 1:75 ತೂಕ ಬೆರೆಸಿದಾಗ ಫಲಿತಾಂಶ ತೃಪ್ತಿಕರ. 

vii) ಮರ್ಕ್ಯೂರಿ (ಪಾದರಸ) : 1206 ರಲ್ಲಿ ಕ್ರೋಗ್‌, ಪಾದರಸದಿಂದ 
ಕೆಲವು ಕೀಟಗಳ ಲಾರ್ವ ಮತ್ತುಮೊಟ್ಟೆಗಳು ನಾಶವಾಗುತ್ತವೆ ಎಂಬುದನ್ನು ಕಂಡನು, 
ಅದಕ್ಕೂ ಮುಂಚೆ ಡೆನ್‌ಮಾರ್ಕಿನಲ್ಲಿ, ಪಾದರಸದ, ಆವಿ ಕೀಟಗಳಿಗೆ, ಮೊಟ್ಟೆಗಳಿಗೆ 
ಮಾರಕವೆಂದು ತಿಳಿದಿತ್ತು. 1919 ರಲ್ಲಿ ಕರ್ನಾಟಕ ವ್ಯವಸಾಯದ ಇಲಾಖೆ ಕೀಟ 
ವಿಜ್ಞಾನಿ ಕಣ್ಣನ್‌, ಪಾದರಸದ ಆವಿಯಿಂದ ದಾಸ್ತಾನು ಕೀಟಗಳ ಮೊಟ್ಟೆ ಗಳು ಕೆಡು 
ತ್ವವೆಂದು ಕಂಡನು. ಕರ್ನಾಟಕ ಮತ್ತು ಗುಜರಾತಿನ ರೈತರು ಬಹಳ ಹಿಂದಿನ ಕಾಲ 
ದಿಂದ ದ್ವಿದಳ ಧೌನ್ಯಗಳನ್ನು ಕೀಟಗಳಿಂದ ರಕ್ಷಿಸಲು ಪಾದರಸವನ್ನು ಬಳಸುತ್ತಿದ್ದು 
ದರ ಮೇಲೆ, ಕಣ್ಣನ್‌ ಅದರ ಉಪಯೋಗವನ್ನು ಮುಂದುವರಿಸಿದನು. ಒಂದು 
ತೊಟ್ಟು ಪಾದರಸವನ್ನು ಸೀಗೆಕಾಯಿ ಚಿಪ್ಪಿನೊಳಗಿಟ್ಟು, ಅದನ್ನು ದಾಸ್ತಾನು ಮಾಡಿದ 
ದ್ವಿದಳ ಧಾನ್ಯಗಳ ಮಧ್ಯೆ ಹೂತಿಡುತ್ತಿದ್ದರು. ಇದನ್ನು ಅಮೇರಿಕದಲ್ಲಿ ಬ್ರೂಕೆಸ್ಸ 
ಕ್ವಾದ್ರಿಮ್ಯಾಕುಲೇಟಿಸ್‌ ಮೇಲೆ ಪ್ರಯೋಗಿಸಿ, ಪಾದರಸದಿಂದ ನಷ್ಟ ಬಹಳವಾಗಿ 
ತಪ್ಪುತ್ತದೆಂದು ಸಮರ್ಥಿಸಿದರು. 


- 140 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟಿ 


1928 ರಲ್ಲಿ ಹಾರ್ಸ್‌ಫಾಲ್‌, ಪಾದರಸವನ್ನು ಧೂಳಿನ ರೂಪದಲ್ಲಿ ಉಪ 
ಯೋಗಿಸಿದರು. ಡಿಪ್‌-ಡಸ್ಟ್‌ (ಶೇಕೆಡಾ 4ರ ನೈಟ್ರೊಫಿನಾಲ್‌ ಮಕೊಣ್ಯರಿ) ಮತ್ತು 
ಬಾಯರ್ಸ್‌ ಡಸ್ಟ್‌ (ಶೇಕೆಡಾ 2ರ ನೈಟ್ರೊಫಿನಾಲ್‌ ಮಕೊಗ್ಯರಿ). ಡಿಪ್‌-ಡಸ್ಟ್‌ನ್ನು 
ಬ್ರೂಕಿಡ್‌ಗಳೆ ಮೇಲೂ, ಬಾಯರ್ಸ್‌-ಡಸ್ಟ್‌ನ್ನು ಸೈಟೊಟ್ರ್ರೋಗ ಸೀರಿಯಲೆಲ್ಲ ಗಳ 
ಮೇಲೂ ಉಪಯೋಗಿಸಿದರು. ಎರಡೂ 1.364 ತೂಕದಲ್ಲಿ ಪರಿಣುಮಕರ 

ಗಿದ್ದವು. K 

1929 ರಲ್ಲಿ ದತ್‌ ಮತ್ತು ಪೂರಿ, ಪೂಸದಲ್ಲಿ ಆವಿ ಸುಲಭವಾಗಿ ಹೋಗು 
ವನ್ನು ಹೆಚ್ಚು ಸರಂಧ್ರ ಧಾರಕದಲ್ಲಿಟ್ಟು ಪ್ರಯೋಗಿಸಿದರು. ಫಲಿತಾಂಶ 

ಚೆನ್ನಾಗಿತ್ತು. ಪರೀಕ್ಷಿಸುವಾಗ ಪಾದರಸ ಚೆಲ್ಲಿ ಧಾನ್ಯದೊಂದಿಗೆ ಬೆರೆಯುವುದನ್ನು 
ತಪ್ಪಿಸಲು, ಹಲವು ಪಾದರಸ ಮಿಶ್ರಿತ ಲೋಹಗಳನ್ನು (ಮಕ್ಕೂರಿ ಅಮಾಲ್ಲಮ್ನ್‌) 
ೋಗಿಸಿ,ರಸಮಿಶ್ರಿತ ತವರ (ಟೆನ್‌ ಮಕ್ಕು್ಯರಿ) 2:3,ಸೂಕ್ತ್ಕಅನುಕೂಲವೆಂದೂ 
ತಿಳಿದರು. ಒಂದು ಮಣಧಾನ್ಯಕ್ಕೆ 1 ಔನ್ಸ್‌ ಅಮಾಲ್ಲವ:” ಸಾಕೆಂದೂ, ಅದರಿಂದ 
ಮೊಳಕೆ ಶಕ್ತಿ ಮತ್ತು ಬಳಸುವವರ ಆರೋಗ್ಯ ಕೆಡುವುದಿಬ್ಬವೆಂದೂ ತಿಳಿಯಿತು. 


ವಾಯುವ್ಯ ಗಡಿನಾಡಿನಲ್ಲಿ 1 ಔನ್ಸ್‌ ಪಾದರಸವನ್ನು ! ಸೇರು ಓಮ್‌ (ಕೇರಂ 
ಕ್ಯಾಪ್ಟಿಕಂ) ಮತ್ತು 4 ಸೇರು ಬೆರಣಿ ಬೂದಿಗಳೊಂದಿಗೆ ಸೇರಿಸ್ಕಿ ಆಮೇಲೆ ಧಾನ್ಮ 
ದೊಂದಿಗೆ ಬಿರೆಸುತ್ತಾರೆ. ಸ್ವಲ್ಪ ಮಿಶ್ರಣವನ್ನು ಧಾನ್ಯವನ್ನು ರಾಶಿ ಹಾಕುವ ನೆಲಕ್ಕೂ 
ಹರಡಿ, ರಾಶಿಯ ಮೇಲೂ ಹಾಕುತ್ತಾರೆ. ಇದರಿಂದ ಕೀಟಗಳು ಬೀಳುವುದಿಲ್ಲ 
ವಾದರೂ, ರಸವು ಧಾನ್ಯದೊಂದಿಗೆ ಬೆರೆಯುವುದರಿಂದ ಸುರಕ್ಷಿತವಲ್ಲ. 


1930 ರಲ್ಲಿ ಕಾರ್ಟರೈಟ” ರಸಸೇರಿದ ಧೂಳು ದ್ವಿದಳ ಧಾನ್ಯಗಳಿಗೆ ಪ್ರಯೋ 


ಜನಕರವೆಂದು ತಿಳಿಸಿದನು. 1937 ರದ್ಲಿ ಕ್ರಿಸ್ಜಿನ್‌ಸನ”, ಕ್ರೋಗ್‌ ಮತ್ತು ನೀಲ್ಸನ್‌ 
ಮುಚ್ಚಿದ ಕೋಣೆಯಲ್ಲಿ ರಸ ಧೂಳಿನ ವಿಷದ ಬಗ್ಗೆ ಪ್ರಸ್ತಾ ಏಸಿದ್ದಾರೆ 


ಬೋವಿಂಗ್‌ಡನ್‌ರ ಪ್ರಯೋಗಗಳಿಂದ ಪಾದರಸವನ್ನು ದಾಸ್ತಾನು ಕೀಟಗಳ : 
ಪರಿಶೀಲನೆಯಲ್ಲಿ ಉಪಯೋಗಿಸುವುದು ಒಳ್ಳೆಯದಲ್ಲವೆಂಬುದನ್ನು ಗಗ್‌ 1938 
ರಲ್ಲಿ ವಿಮರ್ಶಿಸಿದನು. 

1944 ರಲ್ಲಿ ರೈಡ್‌, ಪಾದರಸ ಆವಿಯು *ಕೆಲಾಂಡ್ರ, ಕ್ಲೈ ಜೊಪೆರ್ಥ್‌ 
ಮತ್ತು ಸೈಟೊಟ್ರೋಗ ಗಳ ಮೊಟ್ಟೆಗಳಿಗೆ ನಾಶಕರವೆಂದು ಕಂಡನು, ರಸ ಮಿಶ್ರಿತ 
ಸತುವು, ತವರ ಮತ್ತು ರಸ ಕರ್ಪೂರಗಳು ಶುದ್ಧ ಲೋಹ ರಸಕ್ಕಿಂತ ಹೆಚ್ಚು ಪರಿ 
ಮಕರ ಅವರ ಪರಿಶೀಲನೆ ಪ್ರಕಾರ, ರಸ ವಿಭಾಗವಾದಾಗ ಅದರ ಪ್ರಭಾವ ಹೆಚ್ಚು 
ತ್ತದೆ. ವಿಭಾಗಿಸಿದ ರಸ, ಒಂದು ಘನ ತಳಪಾಯಕ್ಕೆ ಸೇರಿದಾಗ ಹೆಚ್ಚು ವಿಷಕರ- 


ದಾಸ್ತಾನು ಕೀಟಗಳ ಹತೋಟ 18 


ರಸ ಆವಿಯಲ್ಲಿ ದಾಸ್ತಾನು ಮಾಡಿದಾಗ, ಪ್ರಾಯದ ಕೀಟಗಳ ಮೇಲಾಗಲೀ ಅಥವಾ 
ಅವುಗಳ ಷಂತಾನ ಶಕ್ತಿಯ ಮೇಲಾಗಲೀ ಪ್ರಭಾವ ಬೀರುವುದಿಲ್ಲ. ಮೊಟ್ಟೆಗಳು 
ಮಾತ್ರ ರಸದ ಅವಿಗೆ ತುತ್ತಾಗುತ್ತವೆ. 

1943 ರಲ್ಲಿ ಡೋಲ್‌ ರಸವನ್ನು ಕ್ಯಾಲ್ಸಿಯಂ ಕಾರ್ಬೊನೇಟಿನಲ್ಲಿ ಪ್ರಸರಿಸಿ, 
ಸರಂಧ್ರ ಕಾಗವದ ಪಟ್ಟಿಗಳಿಗೆ ಬಳಿದು ದಾಸ್ತಾನು ಕೀಟಗಳ ಮೇಲೆ ಪ್ರಯೋಗ ಮಾಡಿ 
ದರು. ಬಹಳ ಫಲಕಾರಿಯಾಗಿತ್ತು. ಈ ಪದ್ಧತಿಯಿಂದ ಪಾದರಸವನ್ನು |! ಟನ್‌ 
ಧಾನ್ಯಕ್ಕೆ 8 ಗ್ರಾಮ್‌ನಂತೆ ಉಪಯೋಗಿಸಿ 1800 ಘನ ಅಡಿ ಜಾಗದಲ್ಲಿ ಸೂಕ್ತವಾಗಿ 
ದಾಸ್ತಾನು ಮಾಡಿದಾಗ ಕೀಟಗಳಿಲ್ಲದಂತೆ ಮಾಡಬಹುದು. ಭಾರತದಲ್ಲೂ ಈ ಕ್ರಮ 
ವನ್ನು ಮಾಡಿ ನೋಡಿದ್ದಾರೆ. ಇದರಲ್ಲೂ, ಧಾನ್ಯಕ್ಕೆ ರಸಜೆರೆಶು, ತಿನ್ನುವವರಿಗೆ 
ಮಂದ ವಿಷವಾಗುತ್ತದೆ. 

1945ರಲ್ಲಿ ಕೃಷ್ಣಮೂರ್ತಿ ಮತ್ತು ಅಪ್ಪಣ್ಣ ಕಾರ್ಸೈರ, ಬ್ರೂಕಸ್‌, 
ಟ್ರೈ ಜೋಲಿಯಂ ಮತ್ತು ಕ್ಷೈಜೊಪೆರ್ಥ್‌ಗಳ ಮೇಲೆ ಪಾದರಸ ಪ್ರಯೋಗ 
ಗಳನ್ನು ಮಾಡಿದರು. ಫಲಿತಾಂಶಗಳು ಮುಂದಿನಂತಿವೆ : 


1) 0,03 ಗ್ರಾಮ್‌ ರಸ 3,300 ಘನ ಅಡಿ ಜಾಗದಲ್ಲಿ ಮೊಟ್ಟೆಗಳ ಮೇಲೆ 
ಪೂರ್ತಿ ಪರಿಣಾಮಕರವಾಗಿತ್ತು. ' 

2) ಕಾಸೆಗ್ಯರ ಮೊಟ್ಟೆಗಳು 24-48 ಗಂಟೆಗಳಿಗಿಂತ ಹಳೆಯವಾದರೆ ರಸ 
ಆವಿಯಿಂದ ನಾಶವಾಗುವುದಿಲ್ಲ. 

3) ರಸದ ಆದಿ, ಮೊಟ್ಟೆ ಯೊಳಕ್ಕೆ ಮೈಕ್ರೊಫೈಲ್‌ ಸೂಕ್ಷ್ಮ ರಂಧ್ರದ 
ಮೂಲಕ ಸೇರುತ್ತದೆ. 

4) ಮಾರಕ ಪ್ರಮಾಣ ಆವಿಯಾಗಲು 18 ಗಂಟೆಗಳಾದರೂ ಬೇಕು. 


1945 ರಲ್ಲಿ ರಿಚರ್ಡ್ಸ್‌ ಸೈಟಿೊಫಿಲಸ್‌ ಗ್ರನೇರಿಯ ಮೊಟ್ಟೆಗಳ ಮೇಲೆ ರಸದ 
ಆವಿಯನ್ನು ಪ್ರಯೋಗಿಸಿದರು. ಉಷ್ಣಾಂಶ ಕಡಮೆಯಾಗಿದ್ದಾಗ ಆವಿಯ ಕಾಳನ್ನು . 
ಆಳವಾಗಿ ಹೊಕ್ಕು ವಿಷಕೆರಮಗಿತ್ತು. ಮೊಟ್ಟೆಗಳು ಆವಿಗೆ ಒಡ್ಡಿದಾಗ ವೃದ್ಧಿ 
ಯಾಗುವುದಿಲ್ಲ. ಆವಿಗೆ ಒಡ್ಡಿದ ಕಾಲವನ್ನ ನುಸರಿಸಿ, ಕೆಲವು ಆಗಬಹುದು. ಆವಿಗೆ 
ಮೊದಲೇ ಒಡ್ಡಿದ ಕಾಳುಗಳ ಮೇಲೆ ಮೊಟ್ಟಿಗಳನ್ನಿಟ್ಟರೆ ವ್ಯತ್ಯಾಸವೇನೂ 
ಆಗುವುದಿಲ್ಲ. 

ಪಾದರಸ ಮೊಟ್ಟೆನಾಶಕವಾಗಿದೆ. ಬಳಸುವವರಿಗೆ ಅಪಾಯವಾಗದಂತೆ, 
ಅದನ್ನು ಹೇಗೆ ಉಸಯೋಗಿಸಬೇಕೆಂಬುದರ ಬಗ್ಗೆ ಒಮ್ಮತವಿಲ್ಲ. 

ಡಿಡಿಟಿ ಮತ್ತು ಬಿಎಚ್‌ಸಿ ಪುಡಿಗಳನ್ನು ಉಪಯೋಗಿಸಬಹುದು. 


182 ಮನೆ ಕೀಟಿಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟಿ 


(ಆ) ಜಡನಸ್ತುಗಳು. 
ಕೆಲವು ವಸ್ತುಗಳು ವಿಷಕರವಲ್ಲದಿದ್ದರೂ, ಸೂಕ್ಷ್ಮಪುಡಿ ಅಥವಾ ಧೂಹಾದಾಗ, 
ಕೀಟಗಳನ್ನು ಕೊಲ್ಲುತ್ತವೆ. ಎಲ್ಲ ದೇಶಗಳ ರೈತರು ರಸ್ತೆ ಧೂಳು. ಬೂದಿ ಮೊದ 
ಲಾದ್ದನ್ನು ಧಾನ್ಯದ ರಕ್ಷಣೆಗೆ ಮುಚ್ಚುತ್ತಾರೆ. ಭಾರತದಲ್ಲಿ ಧಾನ್ಯದ ರಾಶಿಯಮೇಲೆ 
ಒಂದು ಪದರ ಮರಳು, ಬೂದಿ ಅಥವಾ ರಸ್ತೆಧೂಳನ್ನು ಹಾಕುವುದು ರೂಢಿ 
ಹಲಿಯಲ್ಲಿ ಹಲವು ಪ್ರಯೋಗಗಳನ್ನು ನಡೆಸಿದಾಗ ಕ್ಯಾಲ್ಸಿಯಂ ಕಾರ್ಬೊ 
ನೇಟ್‌ ಮತ್ತು ಸ್ಥಳೀಯವಾಗಿ ದೊರಕುವ ರಾಕ್‌ಫಾಸ್‌ಫೇಟ್‌ ಒಳ್ಳೆ ಫಲಿತಾಂಶ 
ಗಳನು ಸ ಕೊಟ್ಟವು. ಸುಣ್ಣ ಮತ್ತು ಗಂಧಕಗಳು ಪ್ರಯೋಜನವಾಗಲಿಲ್ಲ. 


ಎರಡನೆ ಮಹಾಯುದ್ಧದ ಕಾಲದಲ್ಲಿ, ಬ್ರಿಟನ್‌ ಮತ್ತು ಆಸ್ಚೆ, ೇಲಿಯದಲ್ಲಿ ಜಡ 
ವಸ್ತುಗಳ ಮೇಲೆ ಬಹಳ ಪ್ರ ಪ್ರಯೋಗಗಳು ನಡೆದವು. ಕರ್ನಾಟಕದಲ್ಲೂ ಈ ಬಗ್ಗೆ 
ಕೆಲಸ ನಡೆಯಿತು. 1943. ರಲ್ಲಿ ಬ್ರಿಸ್ಕೋ ಮತ್ತು ಅವನ ಸಹೋದ್ಯೋಗಿಗಳು 
ಹಲವು ಧೂಳುಗಳನ್ನು ಪರೀಕ್ಷಿಸಿದರು ಚೆನ್ನಾಗಿ ಕಟ್ಟೆ ದ ಡೈಮಂಡ್‌ ಕಾರ್ಬೊರಂಡಂ 
ಮತ್ತು ಮುಖ್ಯವಾಗಿ ಸುಮಾನ್ಯ ಕಲ್ಲಿದ್ದಲಿನ ಬೂದಿ ಕಿಟ್ಟ ಅತ್ಯುತ್ತಮವಾಗಿದ್ದವು 
ಕಾರ್ಜೊರಂಡಂ ಬಹಳ ಗಟ್ಟಿ. ಅದರಲ್ಲಿರುವ ಸಿಲಿಕವು ಐರನ್‌ ಮತ್ತು ಕ್ಯಾಲ್ಸಿಯಂ 
ಸಿಲಿಕೇಟ್‌ಗಳಂತೆ ಬಂಧಿಸಿದ್ದು. *ಸಿಲಿಕೋಸಿಸ್‌ ಅಪಾಯ ಇಲ್ಲವಾಗಿದೆ. 1944 
ರಲ್ಲಿ ಪಾರ್ಕಿನ್‌, ಊದುಕು ಉಮೆಗಳಿಂದ ಮತ್ತು ಕಿಟ್ಟ ಶಕ್ಷು ತಿಶ್ಪತ್ತಿಸ್ಥಾನಗಳಿಂದ 
(ಕ್ಲಿಂಕರ್‌ ಪವರ್‌ ಸ್ನೇಶನ್ಸ್‌) 28 ಧೂಳುಗಳನ್ನು ಪರೀಕ್ಷಿಸಿದ ಮೇಲೆ ಚೆನ್ನಾಗಿ 
ಪುಡಿಮಾಡದ ಫ್ಲಿಂಟ್‌ (ಚಕಮಕಿ ಕಲ್ಲು) ಅತ್ಯುತ್ತಮವೆಂದು, ಫೆಲ್‌ಸ್ಟಾರ್‌ ಮತ್ತು 
ಡೋಲೊಮೈೈಟ್‌ಗಳು ಭರವಸೆಯುಳ್ಳೆವೆಂದು ಕಂಸನು. 1939ರಲ್ಲಿ ಕ್ಲಾಸ 
1940ರಲ್ಲಿ ರ್ಯಾಟ್‌ಕ್ಲಿಫ ಫ್‌ ಮತ್ತು ಇತರರು 1942 ರಲ್ಲಿಕಾಟನ್‌ ಮತ್ತಿತರರು, 
ಖನಿಜ ಧೂಳುಗಳು, ನಿರೀಕ್ಷಿಸಿದಷ್ಟು ಪರಿಣಾಮಕರವಾಗಿರಲಾರವೆಂದ್ಕು, ಉಪ 
ಯೋಗಿಸಲು ಅನುಕೂಲವಲ್ಲವೆಂದು ೨ ಭಾವಿ; ವಿಸಿದರು. ಕಾಳುಗಳಿಗೆ ಅಂಟಿರುವ ಧೂಳು 
ಮಿಲ್‌ ಮಾಡುವಾಗ ಶುಚಿಯಾದರೂ, ಹುಳುಬಿದ್ದು ನಷ್ಟವಾದ ಕಾಳುಗಳೊಳಕ್ಕೆ 
ಸೇರಿದ ಧೂಳನ್ನು ಶುಚೆಮಾಡಲಾಗುವುದಿಲ್ಲ. ಆದ್ದರಿಂದ ಈ ಧೂಳುಗಳು ಚಿನ್ನಾ 
ಗಿರುವ ಕಾಳುಗಳಿಗೆ ಮಾತ್ರ ಉಪಯೋಗ ಇನ್ನೊ ರದು ಕಾರಣ ಸೈಟೊಫಿಲಸ್‌ ಸಟ 
ಟ್ರೋಗ ಮತ್ತು ಬ್ರೂಕಿಡ್‌ಗಳ ಲಾರ್ವಗಳು ಕಾಳುಗಳೊಳಗಿರುತ್ತವೆ. ಹೊರಗಡೆ 
ಎಷ್ಟೇ ಧೂಳಿದ್ದರೂ ಅವು ಸಾಯುವುದಿಲ್ಲ. 


ತ್ತ 


ಜಡವಸ್ತುಗಳ ಧೂಳುಗಳು, ಹುಳುಗಳನ್ನು ಕೊಲ್ಲುವ ರೀತಿ ಸರಿಯಾಗಿ ತಿ೪ 
ದಿಲ್ಲ. ಆದರೂ, ಕೀಟಗಳ ಅಂಗುಂಶಗಳಿಂದ ದ್ರವ ಕಳೆದುಹೋಗುವಂತೆ ಮಾಡು 


ದಾಸ್ತಾನು ಕೀಟಿಗಳ ಹತೋಟಿ 183 


ತ್ರವೆ. ಆ ದ್ರವದ ನಷ್ಟದ ರೀತಿಯೂ ತಿಳಿದುಬಂದಿಲ್ಲ. ಸುಮಾರು 10 ವರ್ಷಗಳ 

ಸಂಶೋಧನೆಯಿಂದ ತಿಳಿದು ಬಂದಿರುವ ಸಂಗತಿಗಳಿವು -. ಧೂಳುಗಳ ಪರಿಣುಮ್ಮ 
ಯಾಂತ್ರಿಕ ಕಾರ್ಯ ಹಸಿವು ಮತ್ತು ತೇವ ಶೋಷಕಗಳಂಥ ಅಂಶಗಳ ಸಂಯೋ ಗ 
ದಿಂದಾಗುತ್ತದೆ. ತೇವ ಶೋಷಕ ತತ್ವವನ್ನು ಮೊದಲು 1930ರಲ್ಲಿ ಜಾಜೆರ್‌ 
ಮತ್ತು ಕುಣಿಕೆ ಪ್ರತಿಪಾದಿಸಿದರು. 1136ರಲ್ಲಿ ಜೆರ್ಮಾರ್‌ ಅದನ್ನು ವೃದ್ಧಿ ಸಿದನು, 
ಅದೇ ನಿಲ್ಲುವಂತೆ ಕಾಣುತ್ತದೆ. ಕೇವಲ ಯಾಂತ್ರಿಕ ಅಂಶಗಳಿಗೂ ಸ್ವಲ್ಪ ಪ್ರಾಮು 
ಖ್ಯತೆ ಇದೆ, ಅಂತೂ, 193(:ರಲ್ಲಿ ಜಾಚೆರ್‌, 1936ರಲ್ಲಿ ಜೆರ್ಮಾರ್‌; 1939 
ರಲ್ಲಿ ಚಿಯು, 1945ರಲ್ಲಿ ಬ್ರಿಸ್ಕೊ 1944ರಲ್ಲಿ ಪಾರ್ಕಿನ್‌ ಮತ್ತು ಇತರ ವಿಜ್ಞಾನಿ 
ಗಳ ಪ್ರಯೋಗ ಫಲಿತಾಂಶಗಳನ್ನು ಪರಿಶೀಲಿಸಿದರೆ, ಕಂಡುಬರುವ ವಿಷಯಗಳು 
ಈ ಮುಂದಿನಂತಿವೆ : 

1. ಧೂಳಿನ ಕಣದ ಗಾತ ತ್ರಕ್ಕೂ ಸರಿಣಾಮಕ್ಕೂ ನಿರ್ದಿಷ್ಟ ಸಂಬಂಧವಿದೆ. 
ಸೂಕ್ಷ್ಮವಾದಷ್ಟೂ. ಹೆಚ್ಚು ಪರಿಣಾಮ, ಹಾಗೆ ಪರಿಣಾಮಕಾರಿಯಾಗಲು ೫ ಧೂಳಿನ 
ಕಣದ ಗಾತ್ರ 5 ಮ್ಯೈ ಕ್ರಾನ್‌ಗಳಿಗಿಂಸ ಕಡಮೆ. ಹಲವು ಧೂಳುಗಳು 10 ಮೈಕ್ರಾನ್‌ 
ಗಳವರೆಗೂ ಪರಿಣುಮಕರವಾಗಿದೆ. ದಪ್ಪಕಣಗಳು ಕಾಳಿಗೆ ಅಂಟಿಕೊಳ್ಳುವುದಿಲ್ಲ 
ಕೆಲವು ಧೂಳುಗಳು ಎಷ್ಟೇ ಸೂಕ್ಷ್ಮ ವಾದರೂ, ಅವುಗಳಿಂದ ಪ್ರಯೋಜನವಿಲ್ಲ. 


1) ಒಂದು ಸಾಮಾನ್ಯ ನಿಯಮ, ಧೂಳಿನ ಕಣ ಸಹಜವಾಗಿ ಗಡುಸುದಷ 
ಅದರ ಪರಿಣಾಮ ಹೆಚ್ಚು. ಉದಾ : ವಜ್ರ, ಕಾರ್ಬೊರಂಡಂ ಮತ್ತು ಫ್ಲಿಂಸ 
ನಂತಹ ಗಡಸು ವಸ್ತು ಗಳ ಫಲಿತಾಂಶ, ಕ್ಕಾಲ್‌ಸೈಟ್‌, ಚೈನ ಜೇಡಿ ಮೊದಲಾ 
ಮೃದು ವಸ್ತುಗಳ ಫಲಿತಾಂಶಕ್ಕಿಂತ ಉತ್ತು. ಸಾಮಾನ್ಯವಾಗಿ, ಮ್ಹೊ' ಸ್ಕೇಲಿ 
ನಲ್ಲಿ (ಅಳತೆ ಪಟ್ಟಿ) ಆ. ಉಳ್ಳಿ ಗಡಶುವಸ್ತುಗಳು ಫಲಕಾರಿಯಾಗಿದೆ. ವ್ಯತಿರಿಕ್ತ 
ವಾಗ್ಮಿ ಕೆಲವು ಮೃದು ವಸ್ತು ಗಳು. ಕ್‌ೆ ಡ್‌, ಮ್ಯಾಗ್ನಸೈಟ್‌, ಗಲೀನ (ಸೀಸದ 
ಅದುರು). ಬಹಳ 8 ಸಾಗು ಹಾಗೇ, ಕೆಲವೆ ಗಡಸುವಸ್ತುಗಳು, ಕೃತಕ 
ಟೈಟೇನಿಯಂ ಆಕ್ಸೈಡ್‌, ತಾರತಮ್ಯ, ಅಪ್ರಯೋಜಕೆ. ಕೀಟ ಚರ್ಮದ ಗಡಸಿಗೂ 
ಮತ್ತು ಪರಿಣುಮಕರ ಧೂಳಿನ ಕಣಕ್ಕೂ ಸಂಬಂಧ ಕಂಡಿಲ್ಲ. ಆದ್ದರಿಂದ ಗಡಸುತನ 
ಒಂದೇ ಅಲ್ಲ, ಅದರ ಜತೆಯಲ್ಲಿ ಇನ್ನಾವುದೋ ಅಂಶ ಸಂಬಂಧಿಸಿದ್ದು, ಫಲಕಾರಿ 
ಯಾಗುತ್ತದೆ. 

111) ಕಣದ ರೂಪ ಮತ್ತು ರೀತಿಗಳೂ ಮುಖ್ಯ. ಸಾಮಾನ್ಯವಾಗಿ, ಹರ 
ಳಾದ, ಚೂಪಾದ ವಸ್ತುಗಳು ಫಲಪ್ರದ. ಆದರೂ ರೂಡ ರಹಿತ ವಸ್ತುಗಳಾದ 
ಫ್ಲಿಂಟ್‌, ಕಲಾಯ್ಡಲ್‌ಸಿಲಿಕ ಇತ್ತಾದಿಗಳೂ ಫಲಪ್ರದ. 


ಸ ಚಿ 


1 


ಆ. 


ಸ 
೦೫೩ 


184 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟಿ 


1೪) ಜಡವಸ್ತುಗಳ ಕೀಟನಾಶಕ ಕಾರ್ಯದ ಮೇಲೆ ತನುವಿನ ಪ್ರಭಾವ 
ಬಲವಾಗಿದೆ. ಶೇಕಡಾ 75ರ ಆರ್‌. ಎಚಿ"ನಲ್ಲಿ ಧೂಳಿನ ಪ್ರಭಾವ ಕಡಮೆ. ಶೇಕಡ 
90ರ ಆರ್‌. ಎಚ್‌ನಲ್ಲಿ ಅದರ ಪ್ರಭಾವ ಏನೇನೂ ಇಲ್ಲ. ಕರಾವಳಿ ಮತ್ತು ಅ 

ಪ್ರದೇಶಗಳಲ್ಲಿ ಧೂಳುಗಳನ್ನು ಉಪಯೋಗಿಸಲಾಗುವುದಿಐ್ಲ. 


| © 


ಪ್ರಪಂಚದ ಹಲವು ಭಾಗಗಳಲ್ಲಿ ಅನೇಕ ಜಡವಸ್ತುಗಳು ಆಥವಾ ಖನಿಜ 
ವಸ್ತುಗಳು ಉಪಯೋಗದಲ್ಲಿವೆ. ಕೆಲವು ವಾಣಿಜ್ಯದ ಹೆಸರುಗಳಲ್ಲಿ ಮಾರಾಟವಾಗು 
ತ್ತಿವೆ ಉದಾ; ಈಜಿಪ್ಟ್‌ನಲ್ಲಿ "ಕಾಟೆಲ್‌ಸೌಸೆ', ಜರ್ಮನಿಯಲ್ಲಿ " ನಾಕಿ', ರಷ್ಯದಲ್ಲಿ 
“ವಿವಿಯನೈಟ್‌' ಬ್ರಿಟನ್‌ನಲ್ಲಿ"ನಿಯೊಸಿಲ್‌' ಮತ್ತು"ಫಿಗ್ರಾನ್‌ ಪರಿಣಾಮಕಾರಿಯಾಗಿ 
ಕಂಡಿರುವ ಕೆಲವು ಧೂಳುಗಳ ವಿಷಯವನ್ನು ಸ್ವಲ್ಪಮಟ್ಟಿಗೆ ಈ ಮುಂದೆ ತಿಳಿಸಿದೆ : 

i) ಮರದ ಬೂದಿ ಅಥವಾ ಕಲ್ಲಿದ್ದಲಿನ ಬೂದಿ: ಭಾರತದಲ್ಲಿ 
ಬೂದಿಯ ಉಪಯೋಗ ಹಳೆಯದು. ಅದನ್ನು 1:4 ತೂಕ ಪ್ರಮಾಣದಲ್ಲಿ ಪ್ರಯೊ 
ಗಿಸಿದಾಗ ಫಲಕಾರಿ, ಕೆಲವು ವೇಳೆ 1:2 ತೂಕದಲ್ಲಿ ಪ್ರಯೋ ಜನಮಾಗಿದೆ: ಕಾಳಿನ 
ಮೊಳಕೆ ಶಕ್ತಿ ಹೋಗಿಲ್ಲ. K 

1) ಸುಣ್ಣ : ಸುಟ್ಟ ಸುಣ್ಣ, ಬೇಯಿಸಿದ ಸುಣ್ಣದ ಪುಡಿಗಳನ್ನು 1:2 
ಪ್ರಮಾಣದಲ್ಲಿ ಉಪಯೋಗಿ ಸಿದಾಗ್ಗೆ ಧಾನ್ಯವನ್ನು ಕೀಟಗಳಿಂದ ರಕ್ಷಿಸಬಹುದು. 
ಮೊಳಕೆ ಶಕ್ತಿ ಹೋಗುವುದಿಲ್ಲ. ಕೀಟಗಳ ಮರಿಗಳು ಬೆಳೆಯಲಾರವು. ಜಪಾನೀಯ 
ರಿಗೆ. ಕ್ಯಾಲ್ಸಿಯಂ ಕಾರ್ಮೊನೇಟ್‌ ಬೆರೆಸಿದ ಆಕ್ಕಿ ಹೆಚ್ಚು ರುಚಿ. 

i) ಜಿಪ್ಸಂ (ಕ್ಯಾಲ್ಸಿಯಂ ಸಲ್ಫೇಟ್‌), ಕ್ಯಾಲ್ಸಿಯಂ ಕ್ಲೋರೈಡ್‌ 


FS 
ಇತ್ಯಾದಿ: ವ್ಯಾಪಾರದ ಜಿಪ್ಪಮಾದಲ್ಲಿ ಕ್ಯಾಲ್ಸಿಯಂ ೦ ಆಕ್ಸೈಡ್‌ ಶೇಕಡಾ 46.6 ಮತ್ತು 
ಸಲ್‌ಫೇಟ್‌ ರ್ಯಾಡಿಕಲ್‌ ಶೇಕಡಾ 62:6 ಇದ್ದರೆ, ಅದು ಕೀಟಗಳ ಮೇಲೆ. ಅದ 
ರಲ್ಲೂ ಬ್ರೂಕಿಡ್‌ಗಳ ಮೇಲೂ ಪರಿಣಾಮಕರ ಪ್ರಮಾಣ 1:61 ತೂಕ. ಕಾಳಿಗೆ 
ಚೆನ್ನಾಗಿ ಆಂಟಿ ಹುಳು ಕೊರೆಯುವುದನ್ನು ತಪ್ಪಿಸುತ್ತದೆ. ಕ್ಯಾಲ್ಸಿಯಂ ಕ್ಲೋರೈಡ್‌ 


ಗಿಅ 
ಹಕ್ಕಾ ್ಯಿಲ್ಪಿಯಂ ಸಲ್‌ಫೇಟಿನಂತೆ ಅಂಟುತ್ತದೆ; ಪ್ರಮಾಣವೂ ಒಂದೇ. 

1೪) ಮ್ಯಾಗ್ನಸೈಟ್‌ (ಮೆಗ್ನೇಸಿಯಂ ಕಾರ್ಬೊ ನೇಟ್‌):ಆಸ್ಟ್ರೇಲಿಯನ” 
ಕೌನ್ಸಿಲ್‌ ಫಾರ್‌ ಇಂಡಸ್ಟ್ರಿ ಯಲ್‌ ಮತ್ತು ಸೈಂಟಿಫಿಕ್‌ ರೀಸರ್ಚ್‌ ತಮ್ಮ 
1240-41ರ 13ನೆಯ ವಾರ್ಷಿಕ ವರದಿಯಲ್ಲಿ, ಮ್ಯಾಗ್ನಸೈಟ್‌ ಧೂಳನ್ನು ಬ್ರಹತ್‌ 
ಪ್ರಮಾಣದ ಉಪಯೋಗಕ್ಕೆ ಶಿಫಾರಸು ಮಾಡಿದ್ದಾ ರೆ. ಪ ಪ್ರಮಾಣ ಶೇಕಡಾ 2 ತೂಕ. 


ಬ 


ಸ್ವಲ್ಪ ಡಿಡಿಟಿ (1:1000) ಮತ್ತು ಬಿಎಚ್‌ A (1:10. 000)ಗಳನ್ನು ಸೇರಿಸಿದರೆ, 


24 


ದ್ಯ 


ಆ ಧೂಳಿನ ಕೀಟನಾಶಕ ಶಕ್ತಿ ಹೆಚ್ಚು ತ್ತದೆ, 


ದಾಸ್ತಾನು ಕೀಟಗಳ ಹತೋಟ 185 


೪) ಮೆಗ್ನೇಸಿಯಂ ಆಕ್ಸೈಡ” ಮತ್ತು ಹೈಡ್ರಾಕ್ಸೈಡ್‌: ಮೆ. ಹೈಡ್ರಾ 
ಕ್ಸೈಡ್‌.ಮೆ. ಆಕ್ಸೈಡಿಗಿಂತ ಹೆಚ್ಚು ಪರಿಣುಮಕರ ಶೇಕಡಾ 0,4ರ ತೂಕದಂತೆ ಉಪ 
ಯೋಗಿಸುತ್ತಾರೆ. ಬಹಳ ನಯೆವುದ ಮೆಗ್ನೀಸಿಯಂ ಆಕ್ಸೈಡ್‌ ವಿಷಕರವಬ್ಲ. 
ಉಗ್ರಾಣದ ನೆಲ, ಗೋಡೆ, | ಮಾಳಿಗೆ ಧಾನ್ಯದ ಚೀಲಗಳ ಮೇಲೆ ಬೇಕಾದಷ್ಟು 
ಧೂಳಿಸಬಹುದು. ಒಂದು ಪೌಂಡು ಮೆಗ್ನೀಸಿಯಂ ಆಕ್ಸೈಡ್‌ 6,000 ಘನ ಅಡಿ 
ಜಾಗಕ್ಕೆ ಸಾಕಾಗುತ್ತದೆ. 

೪1) ಸಿಲಿಕ ಮತ್ತು ಅದರ ಸಂಯೊ:ಜಕಗಳು : ಸಿಲಿಸಿಕ್‌ ಆಮ್ಲಪುಡಿ, 
ಗೋವಿನಜೋಳದ ಮೇಲೆ ಧೂಳಿಸಿದಾಗ, ಕೀಟಗಳು ಬೀಳುವುದನ್ನು ತಪ್ಪಿಸುತ್ತದೆ. 
ಧೂಳಿನ ಕಣಗಳು ಕೀಟದ ಕೀಲುಗಳಲ್ಲಿ ಸೇರಿಕೊಂಡು, ಅವು ಆಡದಂತೆ ಮಾಡುತ್ತದೆ. 
ಬಾಯಿಭಾಗಗಳು ಚರಿಸದೆ ಕೀಟ ಹಸಿವಿನಿಂದ ಸತ್ತುಹೋಗುತ್ತದೆ. 

ಸಿಲಿಕವನ್ನು ಮೆಗ್ನೀಸಿಯಂ ಆಕ್ಸೆ ಬಡ್‌ನೊಡನೆ ಶೇಕಡಾ 2-3 ಅಥವಾ ಹೆಚ್ಚು 
ಸೇರಿಸಿದರೆ ಫಲಿತಾಂಶ ಹೆಚ್ಚು. ಲಂಡನ್ನಿನ ಸೈಂಟಿಫಿಕ್‌ ಮತ್ತು ಇಂಡಸ್ಟ್ರಿಯಲ್‌ 
ರೀಸರ್ಚ್‌ ಇಲಾಖೆಯ ಹರಳಿನಾಕಾರ | ಸಿಲಿಕದ ಸಂಯೋಜಕ ಶೇಕಡಾ 98, ನೀರು 
ಶೇಕಡು ೫ ಮತ್ತು ಸಣ್ಣ ಪ್ರಮಾಣದಲ್ಲಿ ಅಲ್ಯೂಮಿನಿಯಂ, ಕಬ್ಬಿಣ, ಕ್ಯಾಲ್ಸಿಯಂ 
ಮತ್ತು ಮೆಗ್ನೀಸಿಯಂ ಲವಣಗಳು) ಪರಿಣುಮಕರವೆಂದು ಕಂಡಿದೆ. ಕಣಗಳ 
ಗಾತ್ರ10 ಟ ಗಳಿಗಿಂತ ಕಡಮೆ. ಬಿಡಿ ಸಿಲಿಕ ಸೇರಿದ ಧೂಳನ್ನು ಉಪಯೋಗಿಸಬಾರದು. 
ಇದರಿಂದ ಕೆಲಸಗಾರರಿಗೆ `ಸಿಲಿಕೋಸಿಸ್‌' ರೋಗಬರುತ್ತದೆ. 

“ವಾಕಿ” ಜರ್ಮನಿಯಲ್ಲಿ ಪ್ರಸಿದ್ಧವಾದ ಧೂಳು. ಅದು ಶುದ್ಧ ಬೆಣಚುಕಲ್ಲು 
(ಕ್ವಾರ್ಟ್ಸ್‌) ಬೇಕಾದ ಸೂಕ್ಷ್ಮತೆಗೆ ಕುಟ್ಟಿರುತ್ತಾರೆ. ಅದರಲ್ಲಿ ಶೇಕಡಾ 90ರಷ್ಟು ಸಿಲಿ 
ಸಿಕ್‌ ಆಮ್ಲ. ಸ್ವಲ್ಪ ಕಬ್ಬಿಣ. ಸುಣ್ಣ, ಅಲ್ಯುಮಿನಿಯಂ ಮತ್ತು ಮೆಗ್ನೀಸಿಯಂ ಲವಣ 
ಗಳಿರುತ್ತವೆ. ಸೈಟಾಫಿಲಸ್‌ ಬಗೆಗಳು, ಒರೈಜಿ ಫೈಲಸ್‌ ಸೂರಿನಾಮೆಸ್ಸಿ ಸ್‌ ಮತ್ತು 
ಬ್ರೂಕಿಡ್‌ಗಳ ಮೇಲೆ ಶೇಕಡು 1ರ ತೂಕದಲ್ಲಿ ಪರಿಣುಮಕರ. 
ಟಾಲ್ಕ, ಮೆಗ್ನೀಸಿಯದ ಹೈಡ್ರಸ್‌ಸಿಲಿಕೇಟ್‌, ಸೋಪ್‌ಸ್ಟೋನ್‌ ಎಂದು 
ಪ ಸಿದ್ಧಿ. ದಾಸ್ತಾನಿನ ಕೀಟಗಳಿಂದ ಧಾನ್ಯದ ರಕ್ಷಣೆಗೆ ಅದನ್ನು 1:60 ತೂಕ 


ಬೆಂಟೊನೈಟ್‌ ಪ್ರಸಿದ್ಧ ಜೇಡಿಗೆ ಅಗ್ನಿಪರ್ವತ ಮೂಲ ಅಲ್ಯುಮಿನಿಯಂ 
ಚೈನ ಜೇಡಿ ಧಾನ್ಯವನ್ನು ರಕ್ಷಿಸುತ್ತವೆ. ಪಳೆಯುಳಕ್ಕೆ 

ಆಟಮ್‌ಗಳು ಸೇರಿದ ಮಣ್ಣನ್ನು ಸುಟ್ಟು, ಕಣ '0 ಓ ಆಗುವಂತೆ ಅರೆದು 
ಉಪಯೋಗಿಸಿದಾಗಲೂ ಪರಿಣಾಮಕರ. 


16 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 


ಕ್ರಿಯಾಶಕ್ತವನ್ನಾಗಿ ಮಾಡಿದ ಪ್ರೊಫಲ್ಲೈಟ್‌ ಅಥವಾ ಹೈಡ್ರಸ್‌ ಆಲ್ಯೂ 
ಮಿನಿಯಂ ಸಿಲಿಕೇಟ್‌ 1:3 ತೂಕ ಪ್ರಮಾಣದಲ್ಲಿ ಪರಿಣಾಮಕರ. 

೪1) ಫಾಸ್‌ಫೇಟ್‌ಗೆಳು (ಫಾಸ್‌ಫಾರಿಕಾಮ್ಲ ದ ಲನಣಗಳು) : ಧಾನ್ಯ 
ಗಳಿಗೆ ಕೀಟಗಳು ಬೀಳುವುದನ್ನು ತಪ್ಪಿಸಲು ರಾಕ್‌ಫಾಸ್‌ಫೇಟ್‌ಗಳ ಉಪಯೋಗ 
ಚೆನ್ನಾಗಿ ತಿಳಿದಿದೆ. ಈಜಿಪ್ಟಿನ ಸುಪ್ರಸಿದ್ಧ “ಕಾಟೆಲ್‌ಸೌಸ್‌' ಶೇಕಡಾ 88ರ 
ಕ್ಯಾಲ್ಸಿಯಂ ಫಾಸ್‌ಫೇಟ್‌ ಮತ್ತು ಶೇಕಡಾ 15-17ರ ಗಂಧಕಗಳ ಮಿಶ್ರಣ. ಮಧ್ಯ 
ಪ್ರಾಚ್ಮದಲ್ಲಿ ಇದನ್ನು ಬಹಳಮಟ್ಟಿಗೆ ಉಪಯೋಗಿಸುತ್ತಾರೆ. ಹೊರಗಡೆ ರಾಶಿ 
ಮಾಡಿದ ಧಾನ್ಯಕ್ಕೆ ಬೆರೆಸುತ್ತಾರೆ, 

ರಷ್ಯದಲ್ಲಿ ಉಪಯೋಗಿಸುವ ಪ್ರಸಿದ್ಧ `ಎಿವಿಯನೈಟ್‌ ಹೈಡ್ರೇಟೆಡ್‌' ಫೆರಸ್‌ 


ಫಾಸ್‌ಫೇಟ್‌. ಸಾಮಾನ್ಯ ಪ್ರಮಾಣ ಶೇಕಡಾ 0. 


ಟಾ 
I 
[Ne] 
[] 
ಇ 
ತೌ 
ಲ್‌ 
sl 
Ko 
ಆ 
ಣಿ 
೨೮ 
ot 
[es 


ಘಾ 
1:100 ಭಾಗಗಳು 
vii) ಬತ್ತದ ಹೊಟ್ಟಿನ ಬೂದಿ: ಮಲೆನಾಡಿನ ಹಳ್ಳಿಗಳಲ್ಲಿ ದ್ವಿದಳ 
ಧಾನ್ಯಗಳ ದಾಸ್ತಾನಿಗೆ ಬತ್ತದ ಹೊಟ್ಟಿನ ಬೂದಿಯ ಉಪಯೋಗ ಮಾಡುತ್ತಿರುವು 
ದನ್ನು ಗಮನಿಸಲಾಗಿದೆ. ಶೇಷಗಿರಿರಾವ್‌ ಇದರ ಉಪಯೋಗದ ಬಗ್ಗೆ ಎರಡನೆಯ 
ಮಹಾಯುದ್ಧದ ಕಾಲದಲ್ಲಿ ಪರಿಶೀಲನೆ ಮಾಡಿದರು. ಮೊದಲು ಅದರ ಒರಟು 
ಪುಡಿಯನ್ನು ಉಪಯೋಗಿಸಿದರೂ ಆಮೇಲೆ ಸೂಕ್ಷ್ಮವಾದ 500 ಮೆಷ್‌ ಹಾಗು 
ಟ್ರ ಮೈಕ್ರಾನ್‌ ಕಣಗಳ ಧೂಳನ್ನು ಉಪಯೋಗಿಸಲಾಯಿತು. ಹೊಟ್ಟನ್ನು ಬೂದಿ 
ಯಾಗುವಂತೆ ಸುಟ್ಟು ಕರಕುಮಾಡಿ ಎರಡರ ಸೂಕ್ಷ್ಮವಾದ ಧೂಳನ್ನು ಉಪಯೋಗಿಸ 
ಲಾಯಿತು. ಇತರ ಜಡವಸ್ತುಗಳಿಗಿಂತು ಚೆನ್ನಾಗಿ ಸುಟ್ಟುಬೂದಿಯಾದ ಪುಡಿ ಎಲ್ಲ 
ದಾಸ್ತಾನು ಕೀಟಗಳ ಮೇಲೂ ಪರಿಣಾಮಕರವಾಗಿತ್ತು. ಆ ಪುಡಿಯಲ್ಲಿರುವ ಸಿಲಿಕ 
೦ದ ಕೀಟಗಳ ಮೈಕೆರೆದು, ತೇವ ಬತ್ತಿ ಸುಯುತ್ತಿದ್ದವು. ತೂಕದ ಮೇಲೆ ಶೇಕಡಾ 
| ತೂಕದ ಮೇಲೆ ಪುಡಿಯನ್ನು ಕಾಳುಗಳಿಗೆ ಅಂಟಿಕೊಳ್ಳುವಂತೆ ಮಿಶ್ರಣ ಮಾಡಿ 
ದಾಗ ಕೆಲಾಂಡ್ರ. ಟ್ರೊಬೋಲಿಯಂ, ರ್ವೈಜೊಪೆರ್ತ, ಬ್ರೂಕಿಡ್‌ಗಳು ಮೂರು ದಿನ 
ಗಳೊಳಗೆ ಸತ್ತು ಧಾನ್ಯ ಮೂರು ತಿಂಗಳವರೆಗೂ ಕೀಟಗಳಿಲ್ಲದೆ ಇರುತ್ತದೆ. ಇದು 
ಎಲ್ಲ ಕಡೆಯೂ ದೊರೆಯುತ್ತದೆ. ಕಾಳನ್ನು ತೊಳೆದರೆ ಧೂಳು ಹೋಗುತ್ತದೆ. 
ಒಳ್ಳೆಯ ದಾಸ್ತಾನು ರಕ್ಷಣಾ ವಸ್ತು, 
ಫೆಲ್‌ಸ್ಟಾರ್‌, ಕ್ವಾರ್ಟ್ಸ್‌, ಕೋರಂಡಂ, ಕಬ್ಬಿನಸಿಪ್ಪೆ ಕಿಟ್ಟ, ಬೆಂಜೊನೈಟ್‌, 
ಗ್ಲಾಸೊಗಳನ್ನು 300-500 ಮೆಷ್‌ಗೆ ಕುಟ್ಟಿ, ಧೂಳನ್ನು ಧಾನ್ಯಕ್ಕೆ ಬೆರೆಸಿದಾಗ 
ಪ್ರಯೋಜನವಾಗುತ್ತದೆ. 


ದಾಸ್ತಾನು ಕೀಟಗಳ ಹತೋಟ 187 


ಲ 


ದಿಸ್‌, ಮಂಡಲಿಯ (ಮೀನುಮಾರಿ), ಪೈರಿತ್ರಂ, ಟೆಪ್ರುಸಿಯ ಬೀಜಗಳ 


ಡೆರಿ 
ಪುಡಿ ಮತ್ತು ಬೇವು. ಲಕ್ಕಿ. ಪಚ್ಚೆ ತೆನೆಗಳ ಪುಡಿಗಳಾವುವೂ ಪ್ರಯೋಜನವಾಗಿಲ್ಲ. 
111 ಮಾದರಿ ಕಡಿಳೆಯಲ್ಲಿನ ರಾಶಿಯ ಮೇಲೆ ಮರಳು 

ಕುನ್ಹಿ ಕಣ್ಣನ್‌ ಹಲವು ಪ್ರಯೋಗಗಳನ್ನು ನಡೆಸಿ ಕೆಲವು ಸಂಗತಿಗಳನ್ನು 
ಗಮನಿಸಿದನು. ಧಾನ್ಯಕ್ಕೆ ಬೀಳುನ ದುಂಬಿಗಳು ಅದರಲ್ಲೂ ಬ್ರೂಕಿಡ್‌ಗಳು ಸ್ವಾಭಾ 
ವಿಕವುಗಿ ರಾಶಿಯ ಮೇಲ್ಪದರಕ್ಕೆ ಬರುತ್ತವೆ. ಇದು ಕಾಳುಗಳ ಭಾರವನ್ನು ತಪ್ಪಿಸಿ 
ಕೊಳ್ಳಲು ಮತ್ತು ಮೇಲ್ಪದರಲ್ಲಿ ಸ್ವಲ್ಪ ಜಾಗವಿರುವುದರಿಂದ ಗಂಡು ಹೆಣ್ಣುಗಳು 
ಒಟ್ಟಾಗಿರಲು ಅವಕಾಶ ಮೊದಲು ಮೇಲ್ಪದರಗಳ ಕಾಳುಗಳಮೇಲೆ ಮೊಟ್ಟೆ ಗಳ 
ನ್ಲಿಟ್ಟು, ಮರಿಗಳು ಆ ಕಾಳನ್ನೆಲ್ಲ ಆಕ್ರಮಿಸಿ ತಿಂದ ಮೇಲೆ ಕೆಳಪದರಗಳಿಗಿಳಿಯು 
ತ್ತವೆ. ದ್ವಿದಳ ಕಾಳುಗಳನ್ನು ಬಹಳ ದಿನಗಳು ಮುಟ್ಟದೆ ದಾಸ್ತಾನು ಮಾಡಿದ್ದು 
ಆಮೇಲೆ ತೆಗೆದರೆ ಮೇಲ್ಭಾಗದಲ್ಲಿ ಹುಳುಗಳಿಂದ ಹೆಚ್ಚು ನಷ್ಟ, ಕೆಳಕ್ಕೆ ಹೋಗುತ್ತ 
ಕಡಮೆ. 

ಈ ನಡತೆಯ ಆಧಾರದ ಮೇಲೆ ಕೀಟ ಹತೋಟಿಗೆ ರಾಶಿಯ ಮೇಲೆ ಒಂದು 
ಗೋಣಿ ಅಥವಾ ಗಟ್ಟಿಯಾದ ಕಾಗದ, ಬಟ್ಟೆ, ಯಾವುದಾದರೊಂದನ್ನು ಹಾಸಿ, 
ಅದರ ಮೇಲೆ 1-2 ಅಂಗುಲ ಮರಳನ್ನು ಹರಡಬೇಕು. ಇದು ಭಾರವಾಗಿ ಮೇಲ್ಪದರ 
ಗಳಲ್ಲಿ ಜಾಗ ಕಡಮೆಯಾಗುತ್ತದೆ. ಕೀಟಗಳು ಕೆಳಗಿನಿಂದ ಮೇಲಕ್ಕೆ ಬಂದರೂ, 
ಒಂದುಗೂಡಿ ಮೊಟ್ಟೆಗಳನ್ನಿಡಲು ಅವಕಾಶಭಾಗುವುದಿಲ್ಲ. ಮರಳ ಭಾರಕ್ಕೂ ಸಿಕ್ಕಿ 
ಮೇಲಕ್ಕೆ ಬರುವದು ಕಷ್ಟಮಗುತ್ತದೆ. ಹೀಗಾಗಿ ಅವು ಸಾಯುತ್ತವೆ. 

ಹೀಗೆ ಮರಳ ಪದರ ಪ್ರಯೋಜನವಾಗಲು ಸರಿಯಾದ ಧಾರಕಬೇಕು. ವರ್ತು 
ಳಾಕಾರದ ಡ್ರಂ ಅನುಕೂಲ; ಆದರೆ, ಖರ್ಚು ಹೆಚ್ಚು. ಆದ್ದರಿಂದ ಕುನ್ಹಿ ಕಣ್ಣನ್‌ 
ಸೂಚಿಸಿದ್ದೆ ನೆಂದರೆ, ಹಳ್ಳಿಗಳಲ್ಲಿ ಬಳಕೆಯಲ್ಲಿರುವಂತೆ ಬಿದಿರಿನೆ ತಡಕೆಯಿಂದ ಕೆಳ 
ಭಾಗ ಅಗಲವಾಗಿ, ಮೇಲ್ಭಾಗ ಕಿರಿದಾಗಿರುವಂತೆ ಕಡಿಕೆಯನ್ನು ಮಾಡಿ, ಧಾನ್ಯವನ್ನು 
ತೆಗದುಕೊಳ್ಳಲು. ಮೇಲಿನ ಮರಳನ್ನು ಅಲ್ಲಾಡಿಸದಂತೆ ಕೆಳಭಾಗದಲ್ಲಿ ಒಂದು ಸ್ವಲ್ಪ 
ಅಗಲವಾದ ಬಾಯನ್ನು ಮಾಡಿ, ಅದಕ್ಕೆ ಒಂದು ತೆಂಗಿನ ಚಿಪ್ಪನ್ನು ಭದ್ರವಾಗಿ 
ಮುಚ್ಚಬೇಕು. ಅದರ ಕಣ್ಣಿನ ಮೂಲಕ ಒಂದು ದಾರವನ್ನು ಬಿಟ್ಟಿದ್ದು, ಚಿಪ್ಪನ್ನು 
ಸುಲಭವಾಗಿ ಎಳೆದು ತೆಗೆಯಬಹುದು. ಪ್ರತಿಸಲ ಧಾನ್ಯವನ್ನು ತೆಗೆದುಕೊಂಡಮೇಲೆ. 
ಚಿಪ್ಪನ್ನು ಪುನಃ ಭದ್ರಪಡಿಸಿ, ರಾಶಿ ಮೇಲಿನ ಮರಳನ್ನು ಸರಿಪಡಿಸಬೇಕು. ಕಡಿಕೆಗೆ 
ಗೆದ್ದಲು ಬೀಳದಂತಿರಲು ಒಳಗೂ, ಹೊರಗೂ, ಕಾಗದವನ್ನು ನೆನಸಿ, ಸ್ವಲ್ಪ ಮೈಲು 
ತುತ್ತ ಮತ್ತು ಮೆಂತ್ಯವನ್ನು ಸೇರಿಸಿ ಅರೆದು ಬಳಯಬೇಕು. 


188 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 
Iv ಪೈರಿತ್ರಂ ಕಷಾಯದ ಸಿಂಪರಣೆ 


ಉಗ್ರಾಣ ಮೊದಲಾದ ಧಾನ್ಯ ಸಂಗ್ರಹಣೆ ಸ್ಥಳಗಳಲ್ಲಿರುವ, ಬಿರುಕು ರಂಧ್ರ 
ಗಳಲ್ಲಿರುವ ಕೀಟಗಳನ್ನು ಕೊಲ್ಲಲು, ಅವು ಅಲ್ಲಿ ಸೇರದಂತೆ ಮಾಡಲು ಧಾನ್ಯ ತುಂಬಿದ 
ಚೀಲಗಳ ಮೇಲೂ ಪೈರಿತ್ರಂ ಕಷಾಯವನ್ನು ಆಗಾಗ್ಗೆ ಸಿಂಪರಿಸಬೇಕು. 

ತಯಾರಿಕೆ : 1 ಪೌಂಡು ಪೈರಿತ್ರಂ ಒಣಗಿದ ಹೂವುಗಳ ಪುಡಿಯನ್ನು 1 
ಗ್ಯಾಲನ್‌ ಪೆಟ್ರೋಲ" ಆಥವಾ ಸೀಮೆಎಣ್ಣೆಯಲ್ಲಿ 2-3 ದಿನ ನೆನಸಿದ್ದು, ಬಸಿದು 
ಕೊಂಡು ಅದಕ್ಕೆ ಲೆಮನ್‌ಗ್ರಾಸ್‌ ಎಣ್ಣೆ ಅಥವಾ 12 ಔನ್ಸ್‌ ಎಳ್ಳೆಣ್ಣೆಯನ್ನು ಬೆರೆಸಿ 

ಣ pT Ma a 

ಸಿಂಪರಿಸಬಹುದು. 


೪ ಧಾನ್ಯವನ್ನು ಜರಡೆಯಾಡಿಸುವುದು 


ದಾಸ್ತಾನು ಕೀಟ ಹತೋಟಿಯಲ್ಲಿ ಇತರ ಕ್ರಮಗಳಿಗಿಂತ ಕೇವಲ ಯಾಂತ್ರಿಕ 
ಕ್ರಮ ಕಾರ್ಯತಹ ಸಾಧ್ಯ. ಈ ಕ್ರಮಗಳಲ್ಲಿ ಜರಡೆ ಮಾಡುವುದು ಮುಖ್ಯ. 'ಧಾನ್ಯ 
ರೈಲು, ಹಡಗು ಮುಂತಾದವುಗಳಿಂದ ಉಗ್ರಾಣ, ಗಡಂಗುಗಳಿಗೆ ಬಂದಾಗ ಹುಳು 
ಗಳು ಅಷ್ಟಾಗಿ ಕಾಣದಿದ್ದರೂ ಜರಡೆಯಾಡುವುದೊಳ್ಳಿ ಯದು. ಒಂಡೆರಡು ಕೀಟ 
ಗಳಿದ್ದರೂ ಉದಾಸೀನ ಮಾಡಿದರೆ ಅವು ಬೇಗ ಅಸಯ್ಯವಾಗುತ್ತವೆ. 

ಜರಡೆಗಳು ಹಲವು ತರಹ. ಒಂದುಒಂದರ ಮೇಲೊಂದಿರುವ ಎರಡು 
ಜರಡೆಯಲ್ಲಿ ಮೊದಲನೆಯದರ ಕಣ್ಣು ದೊಡ್ಡವು. ದಪ್ಪವಸ್ತುಗಳನ್ನು ತಡೆಯುತ್ತದೆ. 
ಕೆಳಗಿನದಕ್ಕೆ ಸಣ್ಣ ಕಣ್ಣುಗಳು. ಅದರ ಮೂಲಕ ಧಾನ್ಯ ಬೀಳುವಾಗ, ಸಣ್ಣವಸ್ತುಗಳು 
ತಡೆದು, ಈ ಕ್ರಮದಲ್ಲಿ ಕೀಟಗಳು ಹೊರಕ್ಕೆ ನಿಲ್ಲುತ್ತವೆ. 

ಜರಡೆ ಮಾಡುವುದು ಉಗ್ರಾಣ, ಗಡಂಗುಗಳಿಂದ ದೂರವಿರಬೇಕು. ಹತ್ತಿರವೇ 
ಮಾಡಬೇಕಾಗಿ ಬಂದರೆ ಉಗ್ರಾಣಗಳ ಕಿಟಕಿ, ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿರ 
ಬೇಕು. ಜರಡೆ ಮೇಲೆ ನಿಂತ ವಸ್ತುಗಳನ್ನು ಎಲ್ಲೂ ಗುಡ್ಡೆ ಹಾಕದೆ. ಕೂಡಲೆ ಸುಡ 
ಬೇಕು. ಜರಡೆಯಾಡಿದ ಕಡೆಯಿಂದ. ಚೀಲಗಳನ್ನು ಶುಚಿಗೊಳಿಸದೆ ಒಳ್ಳೆಯ ಧಾನ್ಯ 
ತುಂಬಲು ಉಪಯೋಗಿಸಬಾರದು, 


vi ಚಿಕಿತ್ಸೆ ಕ್ರಮಗಳು 
ದಾಸ್ತಾನು ಕೀಟಗಳ ನಡತೆ, ಜೀವನ ಚರಿತ್ರೆಗಳನ್ನು ಗಮನಿಸಿದರೆ ಕೆಲವು 
ಕೀಟಗಳನ್ನು ಪ್ರಾರಂಭದಲ್ಲೇ ಕಾಣಬಹುದು. ಅವುಗಳ ಮರಿಗಳು ಹೊರಗಿದ್ದು 
ಆಹಾರವನ್ನು ತಿನ್ನುತ್ತವೆ. ಉದಾ : ಟ್ರಿ ಟೋಲಿಯಂ ಕ್ಯಾಸ್ಟೇನಿಯಂ. ಇನ್ನೂ ಕೆಲವು 
ಕಾಳುಗಳೊಳಗೆ ಇದ್ದು. ತಿಂದು ನಷ್ಟಪಡಿಸಿ ಪ್ರಾಯಕ್ಕೆ ಬಂದ ವೇಲೆ ಹೊರಕ್ಕೆ 


ದಾಸ್ತಾನು ಸೀಟಿಗಳ ಹತೋಟಿ 189 


ಬಂದಾಗಲೇ ಕಾಣುವುದು. ಉದಾ : ಸೈಟಾಫಿಲಸ್ಸ ಒರೈಜಿ, ಕ್ಲೈ ಜೊಪೆರ್ತ್‌ ಇತ್ಯಾದಿ. 
ಅಂಥ ಕೀಟಗಳಿದ್ದಾಗ. ನಿವಾರಣ ಧೂಳುಗಳು ಕಾಳುಗಳ ಮೇಲೆ ಮಿಶ್ರವಾದರೆ 
ಪ್ರಯೋಜನವಾಗುವುದಿಲ್ಲ. ಒಳಗಿನ ಕೀಟಗಳು ಸಾಯುವುದಿಲ್ಲ; ಅಲ್ಲದೆ. ಬೃಹತ್‌ 
ಪ್ರಮಾಣದ ಧಾನ್ಯಕ್ಕೆ ಧೂಳನ್ನು ಬೆರೆಸುವುದೂ ಕಷ್ಟ. ಆದ್ದರಿಂದ ಚಿಕಿತ್ಸಾಕ್ರಮಗಳು 
ಅಗತ್ಯ. 

"ಹುಳುಗಳನ್ನು ನಿರ್ನಾಮಮಾಡಲು ಹೊಟ್ಟೆ ಪಾಷಾಣ, ಸ್ಪರ್ಶಕೀಟನಾಶಕ 
ಅಥವಾ ವಿಷವಾಯುವಿನ ಧೂಪಕಗಳು ಉಪಯೋಗದಲ್ಲಿವೆ, ಜನರ ಉಪಯೋಗ 
ಕ್ಕಿರುವ ಧಾನ್ಯ ಅಥವಾ ವಸ್ತುಗಳಿಗೆ ಹೊಟ್ಟೆ ಪಾಷಾಣವನ್ನು ಪ್ರಯೋಗಿಸಲಾಗುವು 
ದಿಲ್ಲ. ಸ್ಪರ್ಶ ಕೀಟನಾಶಕೆಗಳಿಂದ ಧಾನ್ಯ ಕೆಡುತ್ತದೆಯೇ ಹೊರತು. ಗಡಸ್ಟ 
ಮೈಯುಳ್ಳ ದುಂಬಿ, ಮೂಶಿಹುಳುಗಳು ಸಾಯಲಾರವು. ಆದ್ದರಿಂದ ಧೂಪಕಗಳೇ 
ಅನಿವಾರ್ಯ. 

ಅತಿ ಶಾಖವೂ ಕೀಟಗಳ ಸಂಖ್ಯೆಯನ್ನು ಕಡಮೆ ಮಾಡುತ್ತದೆ ಶ್ವಿ ಗಂಟಿ, 
120* ್ಜF ಶಾಖಕ್ಕೆ ದಾಸ್ತಾನು ಕೀಟಗಳನ್ನು ಒಡ್ಡಿದಾಗ ಅವು ಸತ್ತುಹೋಗುತ್ತವೆ. 
ಶಾಖ ಚಿಕಿತ್ಸೆಯೂ ದಾಸ್ತಾನಿನ ರಕ್ಷಣೆಗೆ ಒಂದು ಕ್ರಮ. 

1 ಧೂಪನ 

ಕೀಟಗಳನ್ನು ಕೊಲ್ಲಲು ಉಪಯೋಗಿಸುವ ಅವಿರೂಪದ ಕೀಟನಾಶಕಗಳನ್ನು 
ಧೂಪಕಗಳಿನ್ನುತ್ತಾರೆ, ಧೂಪನ ಅಥವಾ ಧೂಪಕಹಾಕುವುದೆಂದರೆ ಗಾಳಿಯಾಡ 
ದಂತ ಕೋಣೆ ಅಥವಾ ಜಾಗದಲ್ಲಿ, ಮಾರಕ ರಾಸಾಯನಿಕ ಆವಿಗಳಿಗೆ ಕೀಟ 
ಗಳನ್ನು ಅಥವಾ ಕೀಟಗಳಿದ್ದ ವಸ್ತುಗಳನ್ನೊಡ್ಡುವುದು ಸಾವಿರಾರು ವರ್ಷಗಳಿಂದ 
ವಾಸದ ಮನೆ, ಕಟ್ಟಡಗಳ ಸೋಂಕಿಲ್ಲದಂತೆ ಶುದ್ಧಿ ಮಾಡಲು ಗಂಧಕವನ್ನುಸುಟ್ಟು ಆವಿ 
ಗೊಳಿಸುವುದು. ಹಲವು ಮೂಲಿಕೆಗಳನ್ನು ಉಪಯೋಗಿಸುವುದು ರೂಢಿಯಲ್ಲಿದೆ. 
ಸುಮಾರು ಒಂದು ಶತಮಾನದ ಹಿಂದೆಯೇ ಕಾರ್ಬನ್‌ಬೈಸಲ್‌ಫೈಡ್‌ದಂತಹ ಧೂಪಕ 
ಗಳನ್ನು !ಶಿಚು ಹಿಡಿದಿದ್ದರೂ. 30 ವರ್ಷಗಳಿಂದೀಚೆಗೆ ಕೀಟ ನಿಮೂಲನಕ್ಕೆ ಧೂಪಕ 
ಗಳ ಅಭಿವೃದ್ಧಿ ಬಹಳವಾಗಿದೆ. ಧೂಪನದಲ್ಲಿ ಎರಡು ಬಗೆಗಳಿವೆ : 1) ಕಾರ್ಯತಹ 
ದಾಸ್ತಾನಿಗೆ ಸ್ಥಿತಿಗಳಲ್ಲಿ ಧೂಪಕಗಳನ್ನು ಜಯಪ್ರದಮಗಿಸಲು ಅವಶ್ಯಕವಾದ 
ವಏಚ್ಞಾನ ನಿಯಮ ಅನ್ವಯಿತವಾದವು. 1) ದಾಸ್ತಾನು ಮಾಡಿದ ವಿವಿಧ ಧಾನ್ಯ 
ಮತ್ತು ಅದರ ವಸ್ತುಗಳಿಗೆ ಬಿದ್ದ ಕೀಟಗಳನ್ನು ಕೊಲ್ಲುವಂಥ ಒಂದು ಧೂಪಕ. 

ವಿವಿಧ ಕೀಟಗಳನ್ನು ಧೂಪಕಗಳು ಕೊಲ್ಲುವ ರೀತಿ ಬಹಳ ತಾಂತ್ರಿಕ ವಿಷಯ. 
ಅದನ್ನು ಚರ್ಚಿಸದೆ, ಸುಮಾನ್ಯವಾಗಿ ಧೂಪಕಗಳು ಕೀಟಗಳ ಶ್ವಾಸರಂಧ್ರದ ಮೂಲಕ 
ಮುಖ್ಯಾಂಗಗಳ ಅಂಗಾಂಶವನ್ನು ಸೇರಿ. ಆಮ್ಲಜನಕ ಸಂಯೋಜನೆಯನ್ನು ತಪ್ಪಿಸಿ 


ಕೊಲ್ಲುತ್ತವೆಂಬುದನ್ನು ತಿಳಿದರೆ ಸಾಕು. ಸಾಧಾರಣ ಶ್ವಾಸ ಬಂಧಕಗಳಾದ ಸಾರಜನಕ 


190 ಮನೆ ಕೀಟಗಳು, ಇತರೆ ಪೀಡೆಗಳು ಮತ್ತು ಅವುಗಳ ಹತೋಓಟ 


ಅಥವಾ ಜಲಜನಕ ಯಾಂಪ್ರಿಕಮಗಿ ಆಮ್ಲಜನಕ ಕೀಟಗಳಿಗೆ ಸೇರದಂತೆ ತಡೆದು 
ಸಾವನ್ನು ಉಂಟುಮಾಡುತ್ತವೆ. ಆದರೂ ಇವು ಬೇರೆ ಧೂಪಕೆಗಳಷ್ಟು ಪರಿಣಾಮ 
ಕರವಲ್ಲ. ಎಷ್ಟೋ ಕೀಟಗಳು ಅಮ್ಲಜನಕವಿಲ್ಲದಿದ್ದಾಗ ಸತ್ತು ಹೋಗುವುದಿಲ್ಲ. ಸ್ವಲ್ಪ 
ಕಾಲದ ನಂತರ ಪುನರುಜ್ಹೀವಿಸುತ್ತವೆ. ಆದರ್ಶ ಧೂಪಕಗಳು ಜೀವಕಣಗಳ ಉಸಿ 
ರಾಟಕ್ಕೆ ಸಂಬಂಧಿಸಿದ ಕಿಣ್ವಗಳ ಕಾರ್ಯವನ್ನು ತಪ್ಪಿಸಿ ಅಂಗಾಂಶಗಳಿಗೆ ಸಹಜವಾಗಿ 
ಆಮ್ಲಜನಕ ಸೇರದಂತೆ ಮಾಡುತ್ತವೆ. 

ಧೂಪಕ ಕೀಟಗಳನ್ನು ಕೊಲ್ಲಲು ಎರಡು ಮುಖ್ಯಾಂಶಗಳು : 1) ಧೊಪಕ 
ಹಾಕುವ ಜಾಗದ ಒಂದು ಘನ ಅಡಿಯಲ್ಲಿ ಆವಿಯ ಸಾಂದ್ರತೆ ಮತ್ತು 11) ಕೀಟಗಳ 
ಮೇಲೆ ಮಾರಕ ಶಕ್ತಿಯ ಧೂಪಕವಿದ್ದ ಕಾಲ. 

ಹಲವು ಧೂಪಕಗಳು, ದ್ರಾವಕಗಳು ಆವಿಯಾಗುವಾಗ ಅವು ಶಾಖವನ್ನು 
ಹೀರಿಕೊಳ್ಳುತ್ತವೆ. ಆ ಶಾಖ, ಗುಳಿಯಿಂದ, ಕಟ್ಟಡದಿಂದ, ವಸ್ತುಗಳಿಂದ ಅಥವಾ 
ದ್ರುವಕದಿಂದಲೇ ಉಂಟಾಗಬಹುದು. ಭಾರತದಂತಹ ದೇಶದಲ್ಲಿ ಹಲವು ಕಡೆ ಬಹಳ 
ಕಾಲ ಉಷ್ಣಾಂಶ ಹೆಚ್ಚಾಗಿರುವುದರಿಂದ, ಧೂಪಕಗಳು ಬೇಗ ಅವಿಯಾಗುತ್ತವೆ. ಚಳಿ 
ಗಾಲದಲ್ಲಿ, ಬೇಗ ಆವಿಯಾಗಲು ಕೃತಕ ಶಾಖವನ್ನು ಂಟು ಮಾಡಬೇಕಾಗಬಹುದು. 

ಒಂದು ಧೂಪಕ ಆವರಣದೊಳಕ್ಕೆ ಸೇರಿ ಆವಿಯಾದ ಮೇಲೆ, ಅದು ಎಲ್ಲ 
ಕಡೆ ಸಮವಾಗಿ ಹರಡಬೇಕು. ಸಾಕಷ್ಟು ಕಾಲವನ್ನು ಕೊಟ್ಟಾಗ, ಇನ್ನಾವ ವಿರುದ್ಧವೂ 
ಇಲ್ಲದಿದ್ದರೆ, ಆವಿ, ಆವರಣದಲ್ಲಿನ ಗಾಳಿಯೊಂದಿಗೆ ಬೆರೆತು ಸಮವಾಗಿ ಹರಡುತ್ತದೆ. 
ಅಂತೂ ಆವಿ ಮತ್ತು ಗಾಳಿ ಸಮವಾಗಿ ಬೆರೆಯೆಬೇಕು. ಹೀಗೆ ಬೇಗ ಬೆರೆತು ಹರಡು 
ವುದು, ಚಿಕ್ಕ ಆವರಣಗಳಲ್ಲಿ ಸಾಧ್ಯ, ದೊಡ್ಡ ಗಡಂಗುಗಳಲ್ಲಾಗಬೇಕಾದರೆ, ವಿದ್ಕು 
ಚ್ಛಕ್ತಿ ಬೀಸಣಿಗೆ ಮೊದಲಾದ ಸಾಧನಗಳಿಂದ ನಿಶ್ಚಿತಮಾಡಬೇಕು. ಆನಿ, ಗಾಳಿಗಿಂತ 
ಭಾರವಾದರೆ. ಹಾಗೆ ಮಾಡಲೇಬೇಕು. 

ಆವಿ ಇಳಿಯುವಿಕೆ, ಹರಡುವ ವೇಗವನ್ನವಲಂಬಿಸಿದೆ. ಧಾನ್ಯವನ್ನು ಚೀಲ 
ಗಳಲ್ಲಿ ತುಂಬಿದ್ದರೆ. ಅವುಗಳ ಮೇಲ್ಭಾಗ ಹೆಚ್ಚಾಗಿ ಕುಣುವಂತೆ ಪ್ರೇರಿಸಬೇಕು. 
ದೊಡ್ಡರಾಶಿಗಳಾದರೆ ಕಾಳುಗಳ ಭುರ ಒತ್ತಡದಿಂದ. ಮಧ್ಯೆ ಜಾಗವಿಲ್ಲದೆ, ಆವಿ ಇಳಿ 
ಯುವುದು ಸಾಧ್ಯವಿಬವೆನ್ನುತ್ತಾರೆ. ವಾಸ್ತವಿಕವಾಗಿ, ಪೂರ್ತಿ ಕಾಳುಗಳ ರಾಶಿಯಲ್ಲಿ 
ಶೇಕಡಾ 40 ಮತ್ತು ಮಿಲ್‌ ಮಾಡಿದ ವಸ್ತು ರಾಶಿಯಲ್ಲಿ ಶೇಡಾ 60 ಹವೆಯ 


ಾಗವಿರುತ್ತದೆ. ಈ ಜಾಗಕ್ಕೆಲ್ಲ ವಿಷಗಾಳಿ ಸೇರುವುದಲ್ಲದೆ, ಕಾಳುಗಳನ್ನು ಅವ 


ರಿಸುತ್ತದೆ. 
ಷಗಾಳಿ ಹರಡಿ, ಇಳಿಯುವುದನ್ನು ವಸ್ತುವಿನ ಹೀರಿಕೊಳ್ಳುವ ಶಕ್ತಿ ನಿಷ್ಫಲ 
ಗೊಳಿಸುತ್ತದೆ. ಆದ್ದರಿಂದ ಧೂಪಕ ಹಾಕುವ ವಸ್ತುವಿನ ಹೀರಿಕೊಳ್ಳುವ ಶಕ್ತಿ 


ದಾಸ್ತಾನು ಕೀಟಿಗಳ ಹತೋಟ ' ಸ್ಮ 191 


ಯನ್ನು ಮೊದಲೇ ನಿರ್ಧರಿಸಿರಬೇಕು, ಗೋಧಿ ಕಾಳಿಗಿಂತ ಗೋಧಿ ಹಿಟ್ಟು ಹೆಚ್ಚು 
ಹೀರಿಕೊಳ್ಳು ತ್ತದೆ. 


ಧೂಪಕದ ಸಾಂದ್ರತೆ ಆವಿ ಹರಡುವಿಕೆಯ ಮೇಲೆ ಪ್ರಭಾವ ಬೀರುತ್ತದೆ. 
ಧೂಪಕ ಭಾರವಾಗಿದ್ದಷ್ಟೂ, ನೆಲ ನೆಲಮಾಳಿಗೆ ಇತ್ಯಾದಿಗಳ ತಗ್ಗು ಜಾಗಗೆಳಲ್ಲಿ 
ಗಾಳಿ ಮತ್ತು ಧೂಪಕವನ್ನು ಕೃತಕವಾಗಿ ಕಲಸಿದ ಹೊರತು, ಹೆಚ್ಚು ಕಾಲ ಉಳಿಯು 
ತ್ತದೆ ಉದಾ: ಕಾರ್ಬನ್‌ ಬೆ ಬ ೈಸಲ"ಫೈಡ ಡ್‌ ಅಥವ ಎಧಿಲಿನ್‌ ಡೈಕ್ಲೊ ರೈಡನ್ನು 
ಕೋಣೆಯ ಮೇಲ್ಭಾ ಗದಿಂದ "ಅಥವಾ ಧೂಪಕಹಾಕುವ ವಸ್ತು ಗಳ ಮೇಲಿನಿಂದ 
ಸುರಿಯಬೇಕು. ಹೈತ್ರೋಜನ್‌ ಸ್ನೆ ಸೈ ಯಸನ್ನೆ ಸ್ರಿಡ್‌ಗಳಿಗಿಂತ ಹಗುರವಾಗಿರುವುದರಿಂದ ಕೆಳ 
ಭಾಗದಿಂದ ಪ್ರಯೋಗಿಸಬಹುದು. 


ಚ 


ಧೂಪಕದ ಪ ಪರಿಣಾಮಕ್ಕೆ ಉಷ್ಣಾಂಶವೂ ಮುಖ್ಯವಾದ ಅಂಶ ಉಷ್ಣಾಂಶ 
ಏರಿದಂತೆ, ಆವಿಯಾಗುವಿಕೆ ಹೆಚ್ಚುತ್ತದೆ; ಹೀರುವಿಕೆ ಕಡಮೆಯಾಗುತ್ತದೆ; ಅದೂ 
ಅಲ್ಲದೆ, ಉಷ್ಣಾಂಶ ಹೆಚ್ಚಿದರೆ, ಶೀತರಕ್ತ ಪ್ರಾಣಿಗಳಾದ ಕೀಟಗಳ ಶರೀರಕ್ರಿಯೆ 
ವ್ಯತ್ಕಾಸವಾಗು ತ್ತದೆ, ಆದ್ದರಿಂದ ಧೂಪನ 60° ಗಳಿಗಿಂತ 819೯ ಗಳಲ್ಲಿ 
ಬೇಗ ಪರಿಣುಮಕರಮಗುತ್ತದೆ. 


ಕೆಲವು ಪರಿಮಿತಿಗೊಳಪಟ್ಟು, ತನುವಿನ ವ್ಯತ್ಯಾಸವು ಧೂಪನಕ್ಕೆ ಕೆಲವು ಕೀಟ 


ಗಳ ನಿರೋಧತೆಯಲ್ಲಿ ಬಹಳ ವ್ಯತ್ಯಾಸವಾಗುವುದಿಲ್ಲ. ವುಗಳ ಆಹುರದ ಸಾಪೇಕ್ಷ 
ಆರ್ದ್ರತೆ ಮತ್ತು ತೇವಗಳನ್ಲಿ ವೃ ವೃತ್ಯಾ ಬಸ ಮುಖ್ಯ. ತೇವ ಹೆಚ್ಚಾ ಗಿ ಧಾ ನ್ಯ ಹ ಡ್ರೋ 


ಜನ್‌ ಸಯನೈೆಡ” ಮತ್ತು ಗಂಧಕದ ಡೈಅಕ್ಷೈಡ್‌ಗಳನ್ನು ಬಹಳ. ಹೀರಿ ಕೊಳ್ಳುತ್ತದೆ. 
ಆದ್ದ ರಿಂದ ಹೈಡ್ರೊಜನ್‌ ಸ್ಥೆ ಕೈಯನ್ಸೈ ಡ್‌ ಧೂಪ ಕಕ್ಕೆ ಕಾಳಿನ ತೇವ ಶೇಕಡಾ 10ಕಿಂತ 

ಡಮೆ ಇರಬೇ ಕು. ಇದಕ್ಕೆ ಪ 3 ತಿಯಾಗಿ, ಪಿಷ್ಟ ಮತ್ತು ಎಣ್ಣೆ ಕೈಗಳನ್ನು ಕರಗಿಸುವ 
ಕೆಲವು ದ ಎಪಕಗಳನ್ನು ಸಾಮಾನ್ಯ ಕಾಳುಗಳು ಬೀರುವುದಿಲ್ಲ 


ಗಾಳಿಗೆ ತೆರೆದಾಗ, ಧಾನ್ಯ ಹೀರಿ ರಿದ್ದ ಧೂಪಕದ ಸಲ ಭಾಗ ಕಳೆದುಹೋಗು 
ತ್ತದೆ; ಆದರೂ, ಸ್ವಲ್ಪ ಮಾತ್ರ ಬಹಳ ಕಾಲ ಕಾಳುಗಳ ಮೇಲಿರುತ್ತದೆ ಅಂತ. 
ಸಾಮಾನ್ಯ ಧೂಪಕಗಳ ಭಾಗ ಉಳಿದಿದ್ದರೂ, ಧಾನ್ಯದ ಪೋಡಕಾಂಶಕ್ಕೆ ಕೊರತೆ 
ಯಾಗುವುದಿಲ್ಲ.' ಹೈಡೋಜನ್‌ ಸೈಯನೈಡ್‌ ಈಫೈಲ್‌ ಅಥವಾ ಮೂಥೈೈ ರ್‌ ರಚನೆ 
ಗಳಂತಹ ಧೂಪಕಗಳು, ಕೆಲವು ಆಹಾರಗಳಲ್ಲಿ ಕೊಂಚ ಇರಲ, ಸೂಬಹುದು. ಶೇಷ 
ಬಹಳ ಕಡಮೆ ಇಳಿಯುವಂತೆ, ಆಹಾರದ ಪೋಷಕಾಂಶ 
ಧೊಪಕವನ್ನೂ, ಧೂಪನದ ತೀವ್ರತೆಯನ 


KF 
[34 
gt 
[9] 
Fos 
8 
oOo 
ಣೆ 
ಐ 
ತಿ 
ತ್ಯ 
2 
ತ್ತ 
ಟ್ಟ 


192 ಮನೆ ಕೀಟಗಳು, ಇತರ ಪೀಡೆಗಳು ಮುತ್ತು ಅವುಗಳ ಹತೋಟ 


ಅನೇಕ ಧೂಪಕಗಳು ಮನುಷ್ಯರಿಗೆ. ಉಸಿರೆಳೆದುಕೊಂಡಾಗ ವಿಷಕರ. ಉಳಿದವು 
ಹೊಟ್ಟಿಗೆ ಸೇರಿದಾಗ ವಿಷಕರ. ಆದ್ದರಿಂದ ಧೂಪಕ ಹಾಕಿದ ಕಟ್ಟಡಗಳಿಗೆ ಜನರು 
ಒಳಕ್ಕೆ ಹೋಗುವ ಮೊದಲು ಸರಿಯಾಗಿ ಗಾಳಿಯಾಡಿರಬೇಕು. ಗಾಳಿಯಾಡಿದ 
ಕೂಡಲೆ ಕೆಲವು ಗಂಟೆಗಳೊಳಗೇ ವಿಷಗಾಳಿ, ರಕ್ಷಣಾ ಹಂತಕ್ಕೆ ಬಿದ್ದುಹೋದರೂ, 
ಧಾನ್ಯದಿಂದ ಗೋಡೆ, ನೆಲ, ಮಾಳಿಗೆ ಇತ್ಯಾದಿಗಳಿಂದ ಅದು ಪೂರ್ತಿ ಹೋಗುವ 
ವರೆಗೂ, ಗಾಳಿಯಾಡಬೇಕು. ಇದು ಕಟ್ಟಡದ ರಚನೆ, ಧಾನ್ಯದ ಹೀರುವ ಶಕ್ತಿ 
ಗಳನ್ನವಲಂಬಿಸುತ್ತದೆ. ಚೆನ್ನಾಗಿ ಗಾಳಿಯಾಡುವಂತೆ. ಬಾಗಿಲು, ಕಿಟಕಿ, ವಾತಾಯನ 
ಗವಾಕ್ಷಿ ಮೊದಲಾದವನು ತೆರೆಯಬೇಕು. ಪ್ರಶಾಂತವಾಗಿದ್ದರೆ ತಿದಿಗಳಿಂದ ಗಾಳಿ 
ಯಾಡುವಂತೆ ಮಾಡಬೇಕು. 

ಧೂಪಕಗಳ ಪ್ರಮಾಣವನ್ನು, ಇಷ್ಟೇ ಎಂದು ನಿರ್ಣಯಿಸಲಾಗುವುದಿಲ್ಲ. 
ಸೂಕ್ತ ಉಷ್ಣಾಂಶ ಮತ್ತು ಆರ್ದ್ರತೆಗಳಿದ್ದಾಗ ಪ್ರಯೋಗಿಸಿದ ಪ್ರಮಾಣವನ್ನು 
ಆಯಾ ಧೂಪಕದೊಂದಿಗೆ ನಮೂದಿಸಿರುತ್ತಾರೆ. ಒಂದು ಕೀಟ ಕೆಲವು ಧೂಪಕಕ್ಕೆ 
ಈಡಾಗಿ ಉಳಿದವನ್ನು ನಿರೋಧಿಸುತ್ತದೆ; ಹಾಗೆಯೇ, ಕೀಟಗಳ ಹಂತಗಳೂ ಸಹ. 
ಇದು ಅವು ಉಸಿರಾಡುವ ವೇಗವನ್ನನುಸರಿಸುತ್ತದೆ. ಸಾಮಾನ್ಯವಾಗಿ ಪ್ರಮಾಣದ 
ಅವಲಂಬನೆಗಳು ಈ ಮುಂದಿನಂತಿವೆ : 

1) ಧೂಪಕ ಹಾಕಬೇಕಾದ ವಸ್ತುವಿನ ಸ್ವಭಾವ. 

2) ವಸ್ತುವಿಗೆ ಬಿದ್ದಿರುವ ಕೀಟ ಮತ್ತು ಅದರ ಹಂತ. 

3) ಕಟ್ಟಡದ ರಚನೆ ಗಾಳಿತೂರದಂತೆ ತಡೆಯುವಿಕೆ. 

4) ಧಾನ್ಯ ತುಂಬಿದ ಚೀಲ ಅಥವಾ ಬೇರೆ ಆಸುರದ ಮೂಟೆಗಳ ಸ್ವಭಾವ 

ಮತ್ತು ಪ್ರೇರಿಸುವಿಕೆ. 


೦ಶ 659 ಗ. ಗಿಂತ ಕಡಮೆಯಾಗಿರಬಾರದು. 


5) ಇರುವ ಉಷ 

6) ಧಾನ್ಯದ ತನುವು ಶೇಕಡಾ [ಕ್ಕಿಂತ ಕಡಮೆ ಇರಬೇಕು. 

ಒಂದೇ ಧೂಪನ, ಎಷ್ಟೇ ಪರಿಣುಮಕರವಾದರೂ, ಬಹಳಕಾಲ ಪೂರ್ತಿ 
ಹತೋಟಿ ಕೊಡಲಾರದು. ಆದ್ದರಿಂದ ಆಗಾಗ್ಗೆ ಪರೀಕ್ಷಿಸಿ, ಸರಿಯಾದ ಅಂತರ 
ಕೊಟ್ಟು, ಪುನಃ ಪುನಃ ಧೂಪಕಗೊಳಿಸಬೇಕು. ದಾಸ್ತಾನಿನ ಪದ್ಧತಿಗಳಲ್ಲಿ, ಹರಿ 
ದಾಡುವ, ವಲಸೆ ಹೋಗುವ. ಹಾರಿಬರುವ ಕೀಟಗಳಿಂದ ಧಾನ್ಯಕ್ಕೆ ಆಕ್ರಮಣವಾಗು 
ತ್ತಲೇ ಇರುತ್ತದೆ. 

ಸಾಧಾರಣ ಕಟ್ಟಡಗಳು ಧೂಪನಕ್ಕೆ ಸೂಕ್ತವಲ್ಲ. ಕಟ್ಟಡದ ವಸ್ತುಗಳು ಹೀರು 
ವುದರಿಂದ. ಸೋರುವುದರಿಂದ ಧೂಪಕ ಕಳೆದು ಹೋಗುತ್ತದೆ, ಕಟ್ಟಡದ ಬಗೆ, 


ದಾಸ್ತಾನು ಕೀಟಿಗಳ ಹೆತೋಟ `` 193 


ಗಾಳಿ ವೇಗ ಮತ್ತು ಮಾಳಿಗೆಯ ಭದ್ರತೆಗಳನ್ನನುಸರಿಸಿ, ಸೋರುವಿಕೆ ವ್ಯತ್ಯಾಸವಾಗು 
ತ್ತದೆ, ಆದ್ದರಿಂದ ಪ್ರತ್ಯೇಕ ಧೂಪನ ಕೋಣೆಗಳನ್ನು ಸಿಮೆಂಟ ಕಾಂಕ್ರೀಟ್‌ 
'ಅಥವಾ ಇಟ್ಟಿ ಗೆಗಳಿಂದ ಕಟ್ಟಿ, ಗೋಡೆಗಳಿಗೆ ಗಿಲಾವು ಮಾಡಿರಬೇಕು. ನೆಲಕ್ಕೆ 
ಕಾಂಕ್ರೀಟನ್ನು ಒತ್ತಾಗಿ ಹಾಕಿ, ಬಿಟ್ಕೂಮಿನ್‌ ಸಂಯೋಜಕ ವಸ್ತುವಿನಿಂದ ಬಳಿದಿರ 
ಬೇಕು. ಆವಿಗಳನ್ನು ಹೀರದಂತೆ, ಸೆಲ್ಯೂಲೋಸ್‌ ಬಣ್ಣ ಅಥವಾ ಅಂಥ ವಸ್ತುವನ್ನು 


೩ 


ಲೇಪಿಸಿರಬೇಕು. ಕೋಣೆಗೆ ಒಂದು ಕಡೆ ದೊಡ್ಡ ಬಾಗಿಲು, ಎದುರುಗಡೆ ಒಂದು ' 


ಕಿಟಕಿ ಇದ್ದು, ಎರಡೂ ಹೊರಕ್ಕೆ ತೆರೆಯುವಂತಿರಬೇಕು. ವಾತೂಯನಕ್ಕೆ ಬೀಸಣಿಗೆ 
ಯನ್ನು ಸೇರಿಸಿ, ಗಾಳಿಯಾಡುವಂತಿರಬೇಕು. ಬಾಗಿಲು, ಕಿಟಕಿ ಮುಚ್ಚಿದಾಗ ಆವಿ 
ತಇರದಂತಿರಬೇಕು. ಕೋಣೆಯ ಹಿಡಿಸುವಿಕೆ, ಅವಶ್ಯಕತೆಯನ್ನ ನುಸರಿಸುತ್ತದೆ. 


ಸ್ವಲ್ಪ ಹೆಚ್ಚುಕಡಮೆ ಎಲ್ಲ ಧೂಪಕಗಳು ಜನ್ಮ ಜಾನವಾರುಗಳಿಗೆ ವಿಷಕರವೆಂದು 
ಈಗಾಗಲೇ ತಿಳಿಸಿದೆ. ಆದ್ದರಿಂದ ಕೆಲಸಗಾರರು. ವಿಷಗಾಳಿಗೆ ಒಳಗಾಗದಂತೆ ಎಚ್ಚ 
ರಿಕೆ ವಹಿಸಬೇಕು. ಧೂಪಕಗಳನ್ನು ಬಳಸುವಾಗ ಈ ಮುಂದೆ ತಿಳಿಸಿರುವ ಮುನ್ನೆಚ್ಚರಿಕೆ 
ಗಳನ್ನು ತೆಗೆದುಕೊಳ್ಳ ಬೇಕು: 
1) ಧೂಪಕವನ್ನು ಕೊಳ್ಳುವಾಗ, ಅದಕ್ಕೆ ಸಂಬಂಧಪಟ್ಟ ಸಾಹಿತ್ಯವನ್ನು 
ತೆಗೆದುಕೊಂಡು, ಓದಬೇಕು. 
2) ಧೂಪಕವನ್ನು, ತಣ್ಣಗಿರುವ ಗಾಳಿ ಬೆಳಕಿರುವ, ಒಣಗಿದ, ಸುರಕ್ಷಿತ 


KY ಣಿ Ke 
ಜಾಗದಲ್ಲಿಟ್ಟು ಬೀಗವನ್ನು ಹಾಕಿರಬೇಕು. 
ತ) ಧೂಪನವನ್ನು, ತರಪೇತು ಹೊಂದಿದ ತಜ್ಞ ರಿಂದ ಮಾಡಿಸಿ. ಧೂಪನದ 


ಕುರ್ಯದಲ್ಲಿ ಅವರು ವಿಷಾನಿಲ ಮುಖ ಕಕ್ಷ ಯನ್ನು ಧರಿಸಬೇಕು. 
ಸಾಡುತ್ತಿರುವಾಗ ಪ್ರಥಮ ಚಿತ್ತೆ ಸಾಧನೆಗಳನ್ನು ತಕ್ಷಣ 


ಮುಚ್ಚಿವೆ ಮೊಹರು ಮಾಡುವಾಗ, ಬಾಗಿಲು, ಕಿಟಕಿಗಳನ್ನು 
ಹೊರಗಿನಿಂದ ತೆರೆಯುವಂತಿರಬೇಕು; ಇಲ್ಲದಿದ್ದರೆ ಆ ರೀತಿ ಏರ್ಪಡಿಸ 


6) ಧೂಪಕ ಹಾಕುವ ಮುನ್ನ ಕಟ್ಟಡದೊಳಗೆ ಜನ, ಪ್ರಾಣಿ ಯಾರೂ ಇಲ್ಲ 
ದಂತೆ ನೋಡಿಕೊಳ್ಳಬೇಕು. 

7) ಧೂಪನವಾದನಂತರ ಕೆಲಸಗಾರರು ಕೈಗಳನ್ನು ಚೆನ್ನಾಗಿ ತೊಳೆದು 
ಕೊಳ್ಳಬೇಕು, 


"194 ಮನೆ ಕೀಟಗಳು ಇತರ ಪೀಡೆಗಳು ಹಾಗೂ ಅವುಗಳ ಹೆತೋಟ 


8) ಧೂಪನ ಮಾಡಿದ ಕಟ್ಟಡ ಬಾಗಿಲ ಮುಂದೆ, ಅದನ್ನು ತೆಗೆದು, ಜನರು 
ಸುರಕ್ಷಿತವಾಗಿ ಹೋಗಿ ಬರುವವರೆಗೂ "ವಿಷಗಾಳಿ-ಅಪಾಯ' ಎಂಬ 
ಬೋರ್ಡನ್ನು ತಗುಲಿಸಿರಬೇಕು. ` 

ಧೂಪಕಗಳು ಬೇಗ ಅವಿಯಾಗಿ, ಹರಡುದಂತಿದ್ದು ಕೀಟಗಳಿಗೆ ಮಾತ್ರ ವಿಷ 

ಕರವಾಗಿರಚೇಕು ಸಾಮಾನ ವಾಗಿ, ಧೂಪನ ಕೋಣೆಯ ವಸ್ತಿ ರ್ಣಕ್ಕೆ ಧೂಪಕದ 
ಪ್ರಮಾಣ ದಾಮಾಷಾ ಪ್ರ ಪ್ರಕಾರವಾಗಿರುತ್ತ ತ್ತದೆ, 1000 ಘನ ಅಡಿಗಳಸೆ ಇಷ್ಟೆಂದು 
ನಿರ್ಧರಿಸುತ್ತಾರೆ. ಇದು ವಸ್ತು ಉಷ್ಣಾಂಶವನ್ನ ನುಸರಿಸಿ, ಧೂಪಕಕ್ಕೆ ಒಡ್ಡುವ ಕಾಲ 
ಗಳನ್ನ ವಲಂಬಿಸಿದೆ. ಹಲವು ಬಗೆ ಧಾರಕಗಳಲ್ಲಿ, ಕಟ್ಟಡಗಳಲ್ಲಿ ಧೂಪನವನ್ನು ಹಾಕು 
ತ್ತಾರೆ. ಅವುಗಳ ವಿಸ್ತೀರ್ಣವನ್ನು ತಿಳಿಯಲು ಇರುವ ಸೂತ್ರಗಳನ್ನು ತಿಳಿದಿರಬೇಕು. 
ಉದಾ : 

ಚದರಕೋಣೆ : ಉದ್ದ * ಅಗಲ ಎತ್ತರ. ಇವು ಒಂದೊಂದೂ 18 ಅಂಗುಲ 

ಗಳಾದರೆ, 

18% 18x18 23632 ಘನ ಅಂಗುಲಗಳು, 1726 ಘನ ಅಂಗುಲ 

1 ಘನ ಅಡಿ: 5432 172834 ಘನ ಅಡಿ. 
ವರ್ತುಳ ಕೋಣೆ; ಡ್ರಂ, ಇತ್ಯಾದಿ. 

ಸ ಸತ್ರಿದ್ಯ? "ಎತ್ತರ (= 43) 

ಇದನ್ನು ಅದಷ್ಟು ಚೌಕೋನ್‌ 

ಮತ್ತು ತ್ರಿಕೋನ್‌ಗಳನ್ನಾಗಿ ವಿಭಾಗಿಸಿ, 
ಒಂದೊಂದರ ಕ್ಷೇತ್ರವನ್ನು ಗೊತ್ತುಮಾಡಿ, 
ಒಟ್ಟುಗೂಡಿಸಿ ಬಂದ ಮೊತ್ತವನ್ನು ಉದ್ದ 
ದಿಂದ ಗುಣಿಸಿರಿ. ಉದಾ : ಗೇಬಲ್‌ 
ಕಟ್ಟಡದ ಚಿತ್ರ. 





ಗೇಬಲ್‌ ಕಟ್ಟಡ 


ಎ. ಚೌಕೋನ ಕ್ಷೇತ್ರ - ಅಗಲ ಎತ್ತ ರಣ 2025 5100 ಚದರಡಿ. 
ಬಿ. ತ್ರಿಕೋನದ ಕ್ಷೇತ್ರ ಮೂಲದ ಅರ್ಧ ಸ್ರಿ ಸ 25 ಚದರಡಿ. 

ಸಿ. ತ್ರಿಕೋನ ದ ಕ್ಷೇತ್ರ ಎ ಮೂಲದ ಅರ್ಧ ಎತ್ತ ರವ ೫5=25 ಚದರಡಿ 
ಎರ ಬಿ-ಹಿಎ1003-25-4-252 150 ಚದರಡಿ. 

ಉದ್ದ 100 ಅಡಿ,ಎಂದು ಭಾವಿಸಿ 150 x 100 = 15000 ಘನ ಅಡಿಗಳು. 
ಹೀಗೆ ಧೂಪನ ಕೋಣೆಯ ವಿಸ್ತೀರ್ಣವನ್ನು ಗೊತ್ತುಮಾಡಿ 1000 ಘನ ಅಡಿ 


ಗಳಿಗೆ ಅಥವಾ ಇನ್ನಾವ ರೀತಿಯಲ್ಲೊ € ಧೂಪಕದ ಪ್ರಮಾಣವನ್ನು ನಿರ್ಧರಿಸಿ, ಧಾನ್ಯ 


ದಾಸ್ತಾನು ಕೀಟಿಗಳ ಹತೋಟ Kf 195 


ವನ್ನು ರಾಶಿ ಮಾಡಿ ಅಥವಾ ಚೀಲಗಳಲ್ಲಿ ಪೇರಿಸಿ. ಗಾಳಿಯಾಡದಂತೆ ಏರ್ಪಡಿಸಿ, 
ಧೂಪಕವನ್ನು ಹಾಕಿ, ಕೋಣೆಯನ್ನು ನಿಗದಿ ಮಾಡಿರುವ ಇಲದವರೆಗೂ 
ಭದ್ರವಾಗಿ ಮುಚ್ಚಿದ್ದು, ಆಮೇಲೆ ಗಾಳಿಯಾಡಿಸಿ, ಸುರಕ್ಷಿತವಾದ ಮೇಲೆ 
ಒಳಕ್ಕೆ ಹೋಗಿ ಧಾನ್ಯವನ್ನು ಕೈಯಾಡಿಸಬಹುದು. 
ಕೆಲವು ಸಾಮಾನ್ಯ ಧೂಪಕಗಳು 
1) ಹೈಡ್ರೋಜನ್‌ ಸೈಯನೈಡ್‌ ಎಲ್ಲ ದೇಶಗಳಲೂ ಅತ್ಯಂತ ಹೆಚ್ಚಾಗಿ 
ಉಪಯೋಗದಲ್ಲಿರುವ ಧೂಪಕ; ಬಹಳ ವಿಷಕರ್ಯ ತಜ್ಞರ ಸಹಾಯಬೇಕು. ಕೆಲವು 
ದೇಶಗಳಲ್ಲಿ ಇದರ ಉಪಯೋಗಕ್ಕೆ ನಿಬಂಧನೆಗಳಿವೆ. ಯುರೋಪ್‌, ಇಂಗ್ಲಂಡಿನಲ್ಲಿ 
ಇದರ ಧೂಪನಕ್ಕೆ 16 ತಿಂಗಳ ನಿರಂತರ ಅನುಭವಸ್ಥರೇ ಬೇಕು. ಜರ್ಮನಿಯಲ್ಲಿ 
ನಿಬಂಧನೆಗಳು ಇನ್ನು ಕಡ್ಡಾಯ ಅನುಭವದ ಕಾಲದಲ್ಲಿ ಸ್ವಲ್ಪ ಹೆಚ್ಚು ಕಡಮೆ 
ಯಾದರೂ ಲೈಸನ್ಸ್‌ ಹೋಗುತ್ತದೆ. , ` 
ಹೈಡ್ರೋಜನ್‌ ಸೈಯನೈಡಿಗೆ ಬಣ್ಣವಿಲ್ಲ. ಬೇಗ ಆವಿಯಾಗುವ ದ್ರಾವಕ. 
69° ನಲ್ಲಿ ವಿಶೇಷ ಗುರುತ್ವ (ಸ್ಪೆಸಿಫಿಕ್‌ ಗ್ಯಾವಿಟಿ) 0.097 ಒಂದು ಗ್ಯಾಲನ್‌ 
6 ಪೌಂಡ್‌ ತೂಗುತ್ತದೆ. ಭೌತ ಗುಣಗಳಲ್ಲಿ ನೀರಿನಂತೆ; ಆದರೆ, 78.8% ಓ ಗಳಲ್ಲಿ 
ಕುದಿಯುತ್ತದೆ. ಭಾರತದ ಸ್ಥಿತಿಗಳಲ್ಲಿ ಅದು ಬೇಗ ಆವಿಯಾಗುತ್ತದೆ. ಆವಿ ಗಾಳಿ 
ಗಿಂತ ಹಗುರ. ಯಾವ ಪ್ರಾಣಿಗಾದರೂ ಅತ್ಯಂತ ವಿಷಕರ. ಒಂದು ಪೌಂಡ್‌ ಆವಿ, 
ಮಯುಒತ್ತಡದಲ್ಲಿ ಸುಮಾರು 11 ಘನ ಅಡಿ ಜಾಗವನ್ನು ವ್ಯಾಪಿಸಿಕೊಳ್ಳುತ್ತದೆ. 
ಗಾಳಿಗಿಂತ ಹಗುರವಾದ್ದರಿಂದ ಬೇಗ ಹರಡುತ್ತದೆ. ಹರಡುವಿಕೆ ಮೇಲಕ್ಕೆ, ಹೊರಕ್ಕೆ, 
ಸಾಧಾರಣ ವಾಯುಒತ್ತಡದಲ್ಲಿ ಬಹಳ ಹತ್ತಿರ ಹೇರಿಸಿರುವ ಧಾನ್ಯದ, ಹಿಟ್ಟಿನ 
ಚೀಲಗಳಿಗೆ ಬೇಗ ಇಳಿಯುವುದಿಲ್ಲ. ಆದ್ದರಿಂದ ಅರ್ಧ ವಾಯು ಶೂನ್ಯತೆ ಮಾಡಿ 
ಆವಿಯನ್ನು ಹಾಕುತ್ತಾರೆ. ಸಾಮಾನ್ಯ ಉಷ್ಣಾಂಶದಲ್ಲಿ ಅಪಾಯಕರವಾಗಿ ಹೊತ್ತಿ 
ಕೊಳ್ಳುವುದಿಲ್ಲ. 1000 ಘನ ಅಡಿಗಳಿಗೆ ೬ ಪೌಂಡು ಸಾಂದ್ರತೆಯಲ್ಲಿ ಹೊತ್ತಿ 
ಕೊಳ್ಳುತ್ತದೆ. ಅಂತೂ ಧೂಪನ ಕೋಣೆಯ ಹತ್ತಿರ ಬೆಂಕಿ ಇಲ್ಲದಿದ್ದರೆ ಒಳ್ಳೆಯದು. 
ಕಹಿ ಬಾದಾಮಿ ವಾಸನೆ ನೀರಿನಲ್ಲಿ ಬೇಗ ಲೀನಮಗುತ್ತದೆ. ಲೋಹಗಳ ಮೇಲೆ 
ಮಾತ್ರ ಬಣ್ಣಗೆಡಿಸುತ್ತದೆ. ಉಜ್ಜಿದರೆ, ಪಾಲಿಷ ಹಾಕಿದರೆ ಸರಿಯಾಗುತ್ತದೆ: 
ಬಣ್ಣದ ಬಟ್ಟಿ, ಕಾಗದಗಳನ್ನು ಕೆಡಿಸುವುದಿಲ್ಲ. ` 
ಹೈಡ್ರೊಜನ್‌ ಸೈಯನೈಡ್‌ ಸೋಡಿಯಂ, ಕ್ಯಾಲ್ಸಿಯಂ ಮತ್ತು 
ಪೋಟ್ಯಾಸಿಯಂಗಳಂತಹ ಕ್ಷೌರ ಲೋಹಗಳು ಸೈಯನೈಡ್‌ಗಳಿಂದ ಆಗುತ್ತವೆ. 
ಕ್ಯಾಲ್ಸಿಯಂ ಸೈಯನೈಡ್‌ ಅಸ್ಥಿರ ಲವಣ ಬೇಗ ಅನಿಲವನ್ನು ಕೊಡುತ್ತದೆ. ಉಳಿದ. 
೭ವಣಗಳು ಗಂಧಕಾಮ್ಲದಂತಹ ಆಮ್ಲ ಸೇರಿದರೆ ಅನಿಲವನ್ನು ಕೊಡುತ್ತವೆ. 


196 ಮನೆ ಕೀಟಿಗಳು, ಇತರ ಸೀಡೆಗಳು ಮತ್ತು ಅವುಗಳ ಹತೋಟ 


ಹೈಡ್ರೊಜನ್‌ ಸೈಯನೈಡ್‌ ಉಪಯೋಗ 3 ರೀತಿ: ಖ "ಪಾಟ್‌ ಕ್ರಮ' ಬಹು 
ಹಿಂದಿನ ಕ್ರಮ, ಸೋಡಿಯಂ ಸೈಯನೈಡ್‌ (ಶೇಕಡಾ 97-98 ಶುದ್ಧ ಕ) ಅಥವಾ 
ಪೋಟ್ಯಾಸಿಯಂ ಸೈಯನೈಡನ ನ್ನು ವಾಬೆಜ ದ ಸಾರಗುಂದಿದ ಗಂಧಕಾಯ್ದ ದೊಡನೆ 
ಬೆರಸಿ ಅನಿಲವನ್ನು ಪಡೆಯುತ್ತಾರೆ. ವಾಣಿಜ್ಯದ ಸಾರವತ್ತಾದ ಗಂಧಕಾಮ್ಲ | ವಿಶೇಷ 
ಗುರುತ್ವ 18.3) ಈ ಕೆಲಸಕ್ಕೆ ಸಾಕು. 100 ಘನ ಅಡಿ ಚುಗಕ್ಕೆ ಬೇಕಾದ ವಸ್ತುಗಳ 
ಪ್ರಮಾಣ ಹೀಗಿದೆ : 


1) ಸೀರು... 2 ಔನ್ಸ್‌ 

2) ವಾಣಿಜ್ಯ ಗಂಧಕಾಮ್ಲ (1.83 ವಿಶೇಷ ಗುರುತ್ವ) 13 ಔನ್ಸ್‌ (ದ್ರ ವ | 
(4 ಔನ್ಸ್‌ ತೂಕ) | 

3೩; ಸೋಡಿಯಂ ಸೈಯಸೈಡ್‌ ಅಥವಾ ಪೋಟ್ಯಾಸಿಯಂ ಸೈಯನೈಡ್‌ 1 

ಔನ್ಸ್‌ (ತೂಕ) 


ಜೈಡ್ರೊಸೈಯನಿರ್ಕ ಆಮ್ಲ ಅನಿಲವನ್ನು ಉತ್ಪತ್ತಿ ಮಾಡಲು ಉಪಯೋಗಿಸುವ 
ಪಾತ್ರೆ, ಆಮ್ಲ ಮತ್ತು ಶಾಖವನ್ನು ತಡೆದುಕೊಳ್ಳುವ ವಳ್ತುವಿನದಾಗಿರಬೇಕು. 
ಮಣ್ಣಿನ ಮಡಕೆ, ಜಾಡಿ, ಗಾಜಿನ ಬೇಸಿನ್‌, ಹೊಳಪಾದ ಪಿಂಗಾಣಿ ಪಾತ್ರೆಗಳು 
ಆಗುತ್ತವೆ. ಪ್ರತಿ 2 ಔನ್ಸ್‌ ಸೈಯನೈಡ್‌ ಸಂಯೋಜಕ ವಸ್ತುವಿಗೆ, ಮೇಲೆ ಚೆಲ್ಲದಂತೆ, 
23 ಪೌಂಡ್‌ ಹಿಡಿಯುವ ಪಾತ್ರೆ ಬೇಕು. ಅಂತೂ ದ್ರಾವಕ ಪಾತ್ರೆಯ ಅಂಚಿಗೆ 4 
ಅಂಗುಲ ಕೆಳಗೆ ಇರಬೇಕು, 

ಪಾತ್ರೆಯನ್ನು ಪನ ಕೋಣೆಯ ನೆಲದ ಮೇಲಿಡಬೇಕು. ಮರಳಿನ 
ಮೇಲಿಟ್ಟರೆ ಒಳ್ಳೆಯದು. ನೀರನ್ನು ಅಳತೆ ಮಾಡಿ ತುಂಬಬೇಕು. ಆಮೇಲೆ ಆಮ್ಲ 
ವನ್ನು ಅಳತೆಮಾಡಿ, ಸ್ವಲ್ಪು ಸ್ವಲ್ಪವಾಗಿ ನೀರಿಗೆ ಸುರಿಯುತ್ತ, ಕುದಿದು ಎರಚ ಕದಂತೆ 
ಒಂದು ಗಾಜಿನ ಕಡ್ಡಿ "ಯಿಂದ ಕಲಕುತ್ತಿ ರಬೇಕು. ಧೂಪನ ಕೋಣೆಯಲ್ಲಿ ಬೇರೆ 
ನೀರು, ಒದ್ದೆ ಆಹಾರ. ಇನ್ನಾವುದೇ ವಸ್ತುಗಳಿರಬಾರದು; ಏಕೆಂದರೆ, ಅನಿಲ, ಆ 
ವಸ್ತುಗಳಿಗೆ ಸೇರಿ ವಿಷಮಗುತ್ತದೆ. ಎಲ್ಲ ಕಿಟಕಿ, ಬಾಗಿಲುಗಳನ್ನು ಭದ್ರವಾಗಿ 
ಮುಚ್ಚಿ. ಒಂದು ಬಾಗಿಲು ಮಾತ್ರ ತೆರದಿರಬೇಕು, ಎಲ್ಲೂ ಸಂದು ಬಿರುಕುಗಳಿರ 
ಬಾರದು. ಕಿಟಕಿ, ಬಾಗಿಲು ಹೊರಕ್ಕೆ ತೆರೆಯುವಂತಿರಬೇಕು, ದ್ರಾವಕ ಮಿಶ್ರಣ 
ತಣ್ಣಗಾಗುವಂತೆ ಬಿಟ್ಟಿದ್ದು, ಆಮೇಲೆ, ಹತ್ತಿರ ಯಾರೂ ಇಲ್ಲದಂತೆ ನೋಡಿಕೊಂಡು, 
ಕೆಲಸಗಾರನು ಮುಖವಾಡವನ್ನು ಧರಿಸಿಕೊಂಡು, ಕಾಗದದ ಪೊಟ್ಟಣದಲ್ಲಿಟ್ಟಿದ್ದ. 
ಸೈಯನೈಡನ್ನು ನಿಧಾನವಾಗಿ ಹಾತ್ರೆಯೊಳಕ್ಕೆ ಇಳಿಭಿಟ್ಟು, ಬೇಗ ಹೊರಕ್ಕೆ ಬಂದು 
ಬಾಗಿಲನ್ನು ಮುಚ್ಚಿ ಮೊಹರ್‌ಮಾಡಿ, "ವಿಷಗಾಳಿ-ಅಪಾಯ' ಎಂಬ ಬೋರ್ಡನ್ನು 
ತಗುಲಿಸಬೇಕು. ಇನ್ನೊಂದು ರೀತಿಯಲ್ಲಿ, ಎಲ್ಲ ಏರ್ಪಾಟು ಮಾಡಿ, ಒಂದು ಕಿಟಕಿಯ 


ಇಸ್ತಾನಂ ಕೀಟಿಗಳ ಹತೋಟ 197 


ರಂಧ್ರದ ಮೂಲಕ ಸೈಯನೈಡನ್ನು ಇಳಿಬಿಡುವಂತೆ ಏರ್ಪಡಿಸಿ, ಆಮೇಲೆ ಆ ರಂಧ್ರ 
ವನ್ನು ಮುಚ್ಚಿ ಮೊಹರ್‌ ಮಾಡಬಹುದು. 

24-36 ಗಂಟೆಗಳ ನಂತರ, ದೂರದಿಂದಲೇ ಬಾಗಿಲು, ಕಿಟಕಿ. ವೆಂಟೆಲೇಟರ್‌ 
ಗಳನ್ನು ತೆರೆದು, 6-8 ಗಂಟೆಗಳ ಕಾಲ. ತಂಪಾದ ಮತಾವರಣವಿದ್ದರೆ ಇನ್ನೂ 
ಹೆಚ್ಚು ಕಾಲ ಗಾಳಿಯಾಡುವಂತೆ ಬಿಟ್ಟಿರಬೇಕು. 2 ಬೇಕಾದರೆ ಕೃತಕ ಬೀಸಣಿಗೆಗಳಿಂದ 
ಗಾಳಿಯಾಡಿಸಿ. ವಿಷ ಅನಿಲ ಹೋಗ ಗುವಂತೆ ಮಾಡಬಹುದು. 


ಕೋಣೆಯೊಳಗೆ ಚೆನ್ನಾಗಿ ಗಾಳಿಯಾಡಿದ ನಂತರ. ಒಳಕ್ಕೆ ಹೋಗಿ, ಪಾತ್ರೆಯ 
ಮೇಲೆ ತಲೆಯನ್ನು ಬಗ್ಗಿದೆ. ಹೆಚ್ಚಾಗಿ ಉಸಿರಾಡದೆ. ಪಾತ್ರೆಯಲ್ಲಿರುವ ಶೇಷ 


ವನ್ನು ಗುಂಡಿಯಲ್ಲಿ ಮುಚ್ಚಿ. ಪಾತ್ರೆ: ಯನ್ನು ತೊಳೆದಿಡಬೇಕು. ಎಚ್‌ ಸಿಎನ್‌ ಶೇಷವಿರು 
ವುದನ್ನು ವೂಥೈಲ್‌ ಅರೆಂಜ್‌ ಕಾಗದದ ಚೂರುಗಳಿಂದ ಪರೀಕ್ಷಿಸಬಹುದು. ಅನಿಲ 
ವಿದ್ದರೆ, ಆ ಕಾಗದ ಕಡುಗೆಂಪು ಅಥವಾ ಕೆಂಪಗಾಗುತ್ತವೆ. 2-3 ನಿಮಿಷ ಕಾಗದದ 


ಬಣ್ಣ ಬದಲಾಗದಿದ್ದರೆ ಸುರಕ್ಷಿತ. 
ಣ ದ OY Kt 
ತಯಾರಿಕೆ : 
ಅ) ಹೈಡ್ರೊಜನ್‌ ಸೈಯನ್ಸೆ ನಿಡನ್ನು 10-25 ಪೌಂಡುಗಳ ಶಕ್ತಿಯುಳ 
ಬ 
ಸ್ವಯಂಉತ್ಪತ್ತಿ ಮಾಡುವ ಯಂತ್ರ ಗಳಿಂದಲೂ ಉಂಟು ಮಾಡುತ್ತಾರೆ. 
ಉತ್ಪಾ ದಕಗಳೊಳಕ್ಕೆ ಸೋಡಿಯಂ ಸೈಯನೈಡ್‌ ಡ್‌ ಮತ್ತು ಶಕ್ತಿಗುಂದಿದ ಗಂಧಕಾಮ್ಲ 
ವನ್ನು ಹ ಹಾಕಿದ ಕೂಡಲೆ ಎಚ್‌ಸಿಎನ್‌ ಅನಿಲ ಉತ್ಪತ್ತಿ ಯಾಗಿ, ಹೊರಕ್ಕೆ ಬರುತ್ತದೆ. 
ಹಲವು ದೇಶಗಳಲ್ಲಿ ಅನಿಲ ಬಹಳ ಬೇಕಾದ ಅಪಾಯ ತಪ್ಪಿಸಲು, ಮಡಕಿ 


ಪದ್ಧತಿಗೆ ಬದಲು ಸ್ವಯಂಉತ್ಪಾದಕಗಳನ್ನು ಬಳಸು ತ್ತಾರೆ, 

ಲ ಎಚ್‌ಸಿಎನ್‌ ಅನಿಲವನ್ನು ಕ್ಯಾಲ್ಸಿಯಂ ಸೈಯನೈಡ್‌ನಿಂದಲೂ ಉತ್ಪತ್ತಿ 
ಮಾಡುತ್ತಾರೆ. ಇದು ಬಹಳ ಸರಳ, 1916 ರಿಂದಲೂ ಬಳಕೆಯಲ್ಲಿದೆ. ಕ್ಯಾಲ್ಸಿಯಂ 
ಸೈಯನ್ಯದದ್ದ ತೆರೆದಿಟ್ಟು ಗ... ಅದು ಗಾಳಿಯಲ್ಲಿನ ತನುವನ್ನು ಹೀರಿಕೊಂಡು 
ಒಂದು ರುಸಾಯನಿಕ ಹೈ ಯೆಯಿಂದ ಎಚ್‌ಸಿಎನ್‌ ಅನಿಲವನ್ನುಂಟುಮಾಡುತ್ತದೆ. 
ಕ್ಯಾಲ್ಸಿಯಂ ಸೈಯನೈಡ" ಹಲವು ಕೆಳಗಿನ ಬಗೆಗಳಲ್ಲಿ ದೊರಕುತ್ತದೆ : 





1. ಕ್ಯಾಲ್ಸಿಡ್‌, ಜರ್ಮನ್‌ ವಸ್ತು, ಮೊಹರು ಮಾಡಿದ ಟಿನ್‌ಗಳಲ್ಲಿ ಇಟ್ಟಿಗೆ 


ಗಳಂತೆ ದೊರಕುತ್ತದೆ. ಶೇಕಡಾ 50 (ಶೂಕ) ಹೈಡ್ರೊಜ ಜನ್‌ ಸೈಯಸ್ಯೆ ಡ್‌ ಇದೆ. 


11) ಸೈಸೊಗ್ಯಾಸ್‌: ಅಮೇರಿಕನ್‌ ವಸ್ತು, ಪುಡಿ (ಸೈನೊಗ್ಮಾಸ್‌ ಸಿ), 
ಅಥವಾ ಹರಳು (ಸೈನೆ ಗ್ಯಾಸ್‌ ೧ ಮೊಹರು ಮಾಡಿದ ಟಿನ್‌ಗಳಲ್ಲಿ ದೊರಕುತ್ತದೆ. 


ಶೇಕಡಾ 25 ಹೈಡ್ರೊಜನ್‌ ಸೈಯನೈಡ್‌ (ತೂಕ) ಇದೆ. 


98 ಆಹಾರ ಧಾನ್ಯ: ಗಳನ್ನು ದಾಸ್ತಾನು ಮಾಡುವೆ ವಿಧಗಳು 


111) ಸೈಮ್ಯಾಗ್‌ ಬ್ರಿಟಿಷ್‌ ವಸ್ತು; ಸೈನೊಗ್ಯಾಸ್‌ನಂತೆ ಶೇಕಡಾ 20 
ಸ್ರಿಡ್ರೊಜನ್‌ ಸೈಯನೈಡ್‌ ಇದೆ 
ಕಾಲ್ಸಿಯಂ ಸೈಯನೈಡ್‌ ಪ್ರಯೋಗವೂ ಸರಳ. ಧೂಪನ ಕೋಣೆಯ ನೆಲದ 


ಓೀಟೆ ಕಾಗದವನ್ನು ಹಾಸಿ, ಅದರ ಮೇಲೆ, ಬಾಗಿಲಿಗೆ ದೂರದಿಂದ, ಸಾಕಷ್ಟು ಟಿನ್‌ 
ಕಿಡಿಯನ್ನು . ನೆಲ ಒದ್ದೆ ಯಾಗಿರಬಾರದು, 


HR 
ಯ 
po 
ps 
3% 
ಡ್‌ 
ಸ 
ಲು 
[AT 
pe 
2 


ಸಾಮಾನ್ಯ ಪ್ರಮಾಣ, 1000 ಘನ ಅಡಿ ಜಾಗಕ್ಕೆ 13 ಔನ್ಸ್‌ ಸೈನೊಗ್ಯಾ ಸ್‌ 
8 ಆಧಾರದ ಮೇಲಿ ಇತರೆ ಬಗೆಗಳ ಪ್ರಮಾಣವನ್ನು ನಿರ್ಧರಿಸಬಹುದು. ಧಾನ್ಯದ 
ಪನಕ್ಕೆ ಶೇಕಡಾ 25ರ ಹೈಡ್ರೊಜನ್‌ ಸೈಯನೈಡ್‌ ಉಳ್ಳ ಬಗೆಯನ್ನು ಸ್ವಲ್ಪಮಟ್ಟಿಗೆ 
ಖಪಯೋಗಿಸುತ್ತಾರೆ. ಕಣಜದೊಳಕ್ಕೆ ಧ:ನ್ಯ ತು ತುಂಬುತ್ತಿದಂತೆ ಧೂಪಕವನ್ನು ಸೇರಿ 
ತ್ತಾರೆ, ಧಾನ್ಯ ತುಂಬಿದ ಚೀಲಗಳಿರುವ ಕೋಣೆಗೂ, ಕ್ಯಾಲ್ಸಿಯಂ ಸೈಯನೈಡನ್ನು 
ಶಿಷ್ಟ ಸಲಕರಣೆಗಳಿಂದ ಸೇರಿಸುತ್ತಾರೆ. 1000 ಮಣ ಧಾನ್ಯಕ್ಕೆ ಸುಮಾರು 10 
ಔಂಡು ರಸಾಯನಿಕ ತೃಪ್ತಿಕರ. 


% 4 


ಕ್ಯಾಲ್ಸಿಯಂ ಸೈಯನೈಡ್‌, ಧಾನ್ಯದ ಮೇಲೆ ಹಾನಿಕರಮಗುವುದಿಲ. ಮೊಳಕೆ 
ಕ್ರಿ ಕೆಡುವುದಿಲ್ಲ. ಮಿಲ್‌ ಮಾಡಬಹುದು. ಅಡಿಗೆ ಮಾಡಬಹುದು. ಅಂತೂ ಬಿಳಿ 
ಗೋಳ, ಬಿಳಿ ಮುಸುಕಿನಜೋಳ, ಪಾಲಿಷ” ಮಾಡಿದ ಅಕ್ಕಿಗಳಿಗೆ ಹಾಕಬಾರದು. 
ಸಳದ ಗುರುತುಗಳಾಗಿ ಕಿಡುತ್ತವೆ. ಹೊಸದಾಗಿ ಕೊಯ್ದು. ಬಡಿದ ಧಾನ್ಯ ಯಾವು 
ಕ್ಕೊ ಹಾಕಬಾರದು; ಏಕೆಂದರೆ, ಧಾನ್ಯದಲ್ಲಿ ತನುವಿರುತ್ತದೆ. 

(ಇ) ಹೈಡ್ರೊಜನ್‌ ಸೈಯನೈಡ್‌ ದ್ರಾವಕವನ್ನು ಆವಿಗೊಳಿಸಿ, ಎಚ್‌ಸಿಎನ್‌ 
'ನಿಲವನ್ನು ಉತ್ಪತ್ತಿ ಮಾಡಬಹುದು. ಅಮಿ ರರಿಕದಲ್ಲಿ ಮಿಲ್‌ಗಳನ್ನು ಶುಚಿಗೊಳಿಸುಲು 
ಛಕೆಯಲ್ಲಿದೆ. ಶೇ ಕಡಾ 96.18 ಶುದ್ಧ ಎಚ್‌ಸಿಎನ್‌ ಉಳ್ಳ, ಹೈಡ್ರೊ ಜನ" ಸೈಯ 
ಡ್‌ ದ್ರಾವಕ 30-75 ಪೌ ಸಾಂಡುಗಳ ಸಿಲಿಂಡರುಗಳಲ್ಲಿ 'ಡೊರಕುತ್ತ ದೆ. ಆನಿ 
'ಡರುಗಳಲ್ಲಿ ಒತ್ತಡದಿಂದಿದ್ದು. ಧೂಪನ ಕೋಣೆಗೆ ಆಟೊಮ್ಮೈಜರ್‌ ಸೇರಿದ 
ಪ್‌ ಮೂಲಕ ಸೇರುತ್ತದೆ ತಕ್ಷಣ ಅನಿಲ ಬರುತ್ತದೆ. ದ್ರಾವಕದ ಪ್ರ ಜೋಗ ಸಾಧ್ಯ 
ಬ್ಲದಿದ್ದಾಗ ಅನಿಲವನ್ನು ಹೀರಿರುವ ಕಾಗದದಂತಹ ಬಿಲ್ಲೆ ಗಳನ್ನು (ಜೈಕ್ಲೋನ್‌) 
ನಿಪಯೋಗಿಸುತ್ತಾರೆ. ಬಿಲ್ಲೆಯಲ್ಲಿ ಆದರ ತೂಕದಷ್ಟೇ HON, ಇರುತ್ತದೆ. 

HON, ದಿಂದ ಖಾಲಿ ಗಡಂಗು, ಧಾನ್ಯದ ರಾಶಿ ಇತ್ಯಾದಿಗಳಿಗೆ ಧೂಪನಕ್ಕೆ 

ಹ್ರಿಕರವಾಗಿ ಉಪಯೋಗಿಸಬಹುದು. ತೊಂದರೆಯೇನೆಂದರೆ ಶು ಬಹಳ ಹಗುರ 
ಇಗಿರುವುದರಿಂದ, ಧಾನ್ಯದ ರಾಶಿಯೊಳಕ್ಕೆ ಸಾಮಾನ್ಯ ವಾತಾವರಣದ ಒತ್ತಡದಲ್ಲಿ 
ಳಿಯುವುದಿಲ್ಲ. 


ದಾಸ್ತಾನು ಕೀಟಿಗಳ ಹತೋಟಿ 193 


1) ಕಾರ್ಬನ್‌ ಡೈಆಕ್ಸೈಡ್‌ : ಇದು ಧೂಪಕೆದಾದರೂ, ಒಂದನ್ನೇ 
ಉಪಯೋಗಿಸಿದಾಗ ತೃಪ್ತಿಕರವಲ್ಲ. ಶುದ್ಧ ಕಾರ್ಬನ್‌ ಡೈಲಿಕ್ಸೈಡ್‌ ಪ್ರಜ್ಞೆ ತಪ್ಪಿಸು 
ತ್ತದೆ. ಕೀಟಗಳು ಬಹಳ ಕಾಲ ಸುಪ್ತವಾಗಿದ್ದರೂ ಚೇತರಿಸಿಕೊಳ್ಳಬಹುದು, 
ಸಾಮಾನ್ಯ ಶಾಖದಲ್ಲಿ ಇದು ಅನಿಲ ಘನರೂಪದಲ್ಲಿ ಇದು ಒಣ ಮಂಜುಗಡ್ಡೆ 
ಯಂತೆಯೂ ದ್ರವ ರೂಪದಲ್ಲಿ ಸಿಲಿಂಡರುಗಳಲ್ಲೂ ಮಾರಲ್ಪಡುತ್ತದೆ. M.wh44. 
ವಿಶಿಷ್ಟ ಗುರುತ್ವ 1.529: ಕುದಿಬಿಂದು 78.5 ಸೆಗ್ರೆ; ಹೊತ್ತಿಕೊಳ್ಳುವ ಧೂಪಕ 
ಗಳೊಡನೆ ಮಿಶ್ರಮಾಡಿ, ಬೆಂಕಿ ಅಪಾಯವನ್ನು ತಪ್ಪಿಸಬಹುದು. ಇದಕ್ಕಾಗಿ ಘನ, 
ಪ್ರವ, ರೂಪಗಳೆರಡರಲ್ಲೂ ಮಿಶ್ರಮಾಡಿ, ಬೆಂಕಿ ಅಪಾಯವನ್ನು ತಪ್ಪಿಸಬಹುದು. 
ಇದಕ್ಕಾಗಿ ಘನ, ದೃವರೂಪಗಳೆರಡರಲ್ಲೂ ಉಪಯೋಗಿಸುತ್ತಾರೆ. ಮಿಶ್ರಿಸಿದಾಗ 
ಧೂಪಕದ ವಿಷಕಾರಿತ್ವವನ್ನೂ ಹೆಚ್ಚಿಸುತ್ತವೆ. 

11) ಕಾರ್ಬನ್‌ ಬೈಸಲ್‌ಫೈಡ್‌ : ದಾಸ್ತಾನು ಕೀಟಗಳ ಹತೋಟಿಗೆ, 
ಇದರ ಧೂಪನ ಬಹಳ ಸಾಮಾನ್ಯ. ಇದರ ಕೀಟ ನಾಶಕದ-ಶಕ್ತಿ 1858ರಲ್ಲಿ ತಿಳಿದು 
ಬಂತು. ಎರಡನೆಯ ಮಹಾಯುದ್ದದ ಕಾಲದಲ್ಲಿ, ಆಸ್ಟ್ರೇಲಿಯೆ ಹೊರತು, ಉಳಿದ 
ದೇಶಗಳಲ್ಲಿ ಇದು ದೊರಕದೆ ಇವರ ಉಪಯೋಗ ಕಡಮೆಯಾಯಿತು. 

ಶುದ್ಧವಾದ ಕಾರ್ಬನ್‌ ಬೈಸಲ್‌ಫೈಡ್‌ ಬಣ್ಣವಿಲ್ಲದ ದ್ರಾವಕ. ವ್ಯಾಪಾರೆದಲ್ಲಿ 
ಸಿಕ್ಕುವುದು ಸ್ವಲ್ಪ ಹಳದಿ ಶುದ್ಮ€, ಸುಗಂಧ ವ್ಯಾಪಾರದ ಬಗೆಯೆಲ್ಲಿ ಹೈಡ್ರೊಜನ್‌ 
ಸಲ್‌ಫೈಡ್‌ ಇರುವುದರಿಂದ ಕೆಟ್ಟವಾಸನೆ, ಗಾಳಿಗೆ ತೆರೆದಾಗ ದ್ರಾವಕ ಬೇಗ ಅನಿಲ 
ವಾಗುತ್ತದೆ. ಸಾಧಾರಣ ಉಷ್ಣಾಂಶದಲ್ಲೇ ಬೇಗ ಹೊತ್ತಿಕೊಳ್ಳುತ್ತದೆ. ಆದ್ದರಿಂದ 
ಇದನ್ನು ತಂಪಾದ ಕಡೆ ಇಡಬೇಕು. ಯಾವುದೇ ತರದ ಬೆಂಕಿ ಹತ್ತಿರ ತರಬಾರದು. 
ಒಂದು ವೇಳೆ ನೀಡಿದರೂ ಸಾಕು. ಅಥವಾ ಎಲೆಕ್ಟ್ರಿಕ್‌ ಸ್ವಿಚ್‌ ಸಹ ಅದಕ್ಕೆ ತಗುಲಿದರೆ 
ಸಿಡಿಯುತ್ತದೆ. 


ಇದರ ಕುದಿ ಬಿಂದು 46.3 ಸೆಗ್ರೆ ವಿಶಿಷ್ಟ ಗುರುತ್ವ 1.26, ಹೊತಿ 
ಆ ಡು 
ಕೊಳ್ಳುವ ಕೆಳಮಿಶಿ ಶೇಕಡಾ 1.06 ಮತ್ತು ಮೇಲ್ಮಿತಿ ಶೇಕಡಾ 50 ನೀರಿಗಿಂತ 


ತೂಕ ಹೆಚ್ಚು, 1 ಗ್ಯಾಲನ್‌ಗೆ 12.6 ಪೌಂಡು. ಸಾಧಾರಣ ಒತ್ತಡದಲ್ಲಿ |! ಪೌಂಡು 
ಅನಿಲ. 5 ಘನ ಅಡಿ ಖಾಲಿ ಜಾಗವನ್ನು ಆಕ್ರಮಿಸುತ್ತದೆ. ಅನಿಲ ಗಾಳಿಗಿಂತ 2.63 
ರಷ್ಟು ಭಾರ, ಆದ್ದರಿಂದ, ಚೆನ್ನಾಗಿ ಇಳಿಯುತ್ತದೆ. ನೀರಿನಲ್ಲಿ ಸ್ವಲ್ಪ ಕರಗುತ್ತದೆ. 
ರಬ್ಬರ , ಗೋಂದು, ಮಯಣ, ಮರ್ನಿಷ್‌ ಮತ್ತು ಎಣ್ಣೆಗಳಿಗೆ ಒಳ್ಳೆ ಲೀನಕಾರಿ. 
ಇದು ಚಟುವಟಿಕೆಯಿಂದಿರುವ ಎಲ್ಲ ತರಹ ಕೀಟಗಳಿಗೂ, ಸಾಕಷ್ಟು ಶಕ್ತಿ 
ಯಲ್ಲಿ, 7.9 ಓ ಅಥವಾ ಹೆಚ್ಚಿನ ಉಷ್ಣಾಂಶವಿದ್ದಾಗ, ಉಪಯೋಗಿಸಿದರೆ. ಅತ್ಯಂತ 
ವಿಷಕರ. ಅವಿ ಮನುಷ್ಯರಿಗೂ ಅಪಾಯಕರ. ಶಲೆಸುತಿ 


ತ 


ಸು ವಾಕರಿಕೆ, ಅತಿಸುಪ್ಪಿ; 


200 ಮನೆ ಕೀಟಗಳು, ಇತರ ಪೀಡೆಗಳು ಹಾಗೂ ಅವುಗಳ ಹತೋಟಿ 


ಹೆಚ್ಚು ಉಸಿರಾಡಿದಾಗ ಸಾವು ಸಹಿತ ಉಂಟಾಗುತ್ತದೆ. ಹೃದಯ ದುರ್ಬಲತೆ ಇರು 
ವವರು ಈ ಧೂಪನದ ಗೋಜಿಗೆ ಹೋಗಬಾರದು. 

ಧೂಪನಕ್ಕೆ ದಾಸ್ತಾನಿನ ಏರ್ಪಾಟು, ಕೆಲಸಗಾರರ ಮುನ್ನೆಚ್ಚರಿಕೆ, ಮೊದ 
ಲಾದ್ದನ್ನು ಈಗಾಗಲೇ ತಿಳಿಸಿದೆ. ಇದನ್ನು ರಾಶಿಯ ಮೇಲೆ ಸುರಿಯಬಹುದು. 
ಅಥವಾ ರಾಶಿಯ ಮೇಲೆ ಆಳವಿಲ್ಲದ ತಟ್ಟೆಯಲ್ಲಿಡಬಹುದು. ದ್ರಾವಕದಿಂದ ಉಂಟಾ 
ಗುತ್ತಿರುವ ಆವಿ ರಾಶಿಯೊಳಕ್ಕೆ ಇಳಿಯುತ್ತದೆ. ಬೇಗ ಆವಿಯಾಗಲು ದ್ರಾವಕದಿಂದ 
ಹತ್ತಿ ಚೂರುಗಳನ್ನು ನೆನಸಿ ರಾಶಿಯ ಮೇಲಿಡಬಹುದು. ರಾಶಿ 5 ಅಡಿಗಳಿಗಿಂತ 
ಹೆಚ್ಚಾಗಿದ್ದರೆ, ಬೇರೆ ಬೇರೆ ಹಂತಗಳಲ್ಲಿ ತೆರೆಯುವಂತೆ ಕೊಳವೆಗಳನ್ನಿಟ್ಟು, ಅವುಗಳ 
ಮೂಲಕ ದ್ರಾವಕವನ್ನು ಸುರಿಯಬಹುದು. ಧೂಪಕ ಹಾಕುವ ಧಾನ್ಯ ಚೆನ್ನಾಗಿ ಒಣ 
ಗಿರಬೇಕು. ಧಾನ್ಯ ತುಂಬಿದ ಚೀಲಗಳಾದರೆ, ಅವನ್ನು ಗಾಳಿಯಾಡದ ಕೋಣೆಯಲ್ಲಿ 
ಪೇರಸ್ಲಿ ದ್ರಾವಕವನ್ನು, ನಾಲ್ಕು ಮೂಲೆಗಳಲ್ಲಿ ಮತ್ತು ಮಧ್ಯೆ ನೀರುದಾನಿಯಿಂದ 
ಸುರಿಯಬೇಕು. ಇದರಿಂದ ಧೂಪಕ ಎಲ್ಲ ಕಡೆಗೂ ಸಮನಾಗಿ ಹರಡುತ್ತದೆ. ಮೂಟಿ 
ಗಳು ಕೋಣೆಯ ಒಂದು ಭಾಗದಲ್ಲಿ ಮಾತ್ರವಿದ್ದರೆ, ಅನಿಲ ಅಬೇಧ್ಯವಾದ ಟಾರ್ಪಲಿ 
ನಿಂದ ಮುಚ್ಚಿ ಟಾರ್ಪಾಲಿನ್‌ಗೆ ಅಲ್ಲಲ್ಲೆ ಸೇರಿರುವ ಚರ್ಮದ ಕೊಳಿವೆಗಳ ಮೂಲಕ 
ಧೂಪಕವನ್ನು ಸುರಿಯಬಹುದು. ಮೂಟಿಗಳ ಮೇಲೆ ಸ್ವಲ್ಪ ಜಾಗ ಬಿಟ್ಟಿ ರುವಂತೆ, 
2-3 ಚೀಲಗಳನ್ನು ಎತ್ತರವಾಗಿ ನಿಲ್ಲಿಸಿದರೆ, ದ್ರಾವಕ ಆವಿಯಾಗಲು ಅನುಕೂಲ. 

ಟಾರ್ಪಾಲಿನ್ನಿನ ಕೆಳಗೆ ಧೂಪಕವನ್ನು, ಮೈದಾನದಲ್ಲೂ ಹಾಕಬಹುದು. ಬೆಂಕಿ 
ಮಾತ್ರ ಯಾವ ತರಹದಲ್ಲೂ ಹತ್ತಿರ ತರಬಾರದು ಉಷ್ಣಾಂಶವನ್ನು ಅನುಸರಿಸಿ, 
24-36 ಗಂಟೆಗಳವರೆಗೂ ಧೂಪಕಕ್ಕೆ ಒಡ್ಡಿರಬೇಕು. ಕೋಣೆಯಾದರೆ, ತೆರೆದು, 
ಗಾಳಿಯಾಡಿದ ಮೇಲೆ ಧಾನ್ಯವನ್ನು ತೆಗೆದುಕೊಳ್ಳಬಹುದು. ಟಾರ್ಪಾಲಿನ್‌ ಆದರೆ. 
ಅದನ್ನು ಮೊದಲು ಪಕ್ಕಗಳಿಂದ ಎತ್ತಿ ಮೇಲಿನಿಂದ ತೆಗೆದು, ಗಾಳಿಯಾಡಿದ ಮೇಲೆ 
ಮುಂದುವರಿಯಬೇಕು. 

ಪ್ರಮಾಣ, 1000 ಮಣ ಧಾನ್ಯಕ್ಕೆ 30 ಪೌಂಡು ದ್ರಾವಕ ಸಾಮಾನ್ಯ. ಇದು 
ಗಾಳಿ, ಬಂಧನ ಅನಿಲ ಹೀರುವಿಕೆಯನ್ನು ಅನುಸರಿಸಿ ವ್ಯತ್ಕಾಸವಾಗುತ್ತದೆ. ಈ 
ಧೂಪಕದಿಂದ ಮೊಳಕೆ ಶಕ್ತಿ, ಧಾನ್ಯದ ರುಚಿ ಕೆಡುವುದಿಲ್ಲ. ಧೂಪಕದ ಶೇಷವಿದ್ದರೆ, 
ಸ್ವಲ್ಪ ಹೊತ್ತು ಗಾಳಿಗೆ ಬಿಟ್ಟರೆ, ಕಳೆದು ಹೋಗುತ್ತದೆ. 

1೪) ಕಾರ್ಬನ್‌ ಬೈಸಲ್‌ಫೈಡ್‌ ಮಿಶ್ರಣಗಳು : ಕಾರ್ಬನ್‌ ಬೈಸಲ್‌ 
ಫೈಡಿನ ಬೆಂಕಿ ಅಪಾಯವನ್ನು ಕೆಡಮೆ ಮಾಡಲು. ಅದಕ್ಕೆ 4ರಷ್ಟು ಕಾರ್ಬನ್‌ 
ಟೆಟ್ರಕ್ಲೋರೈಡನ್ನು ಬೆರಸುತ್ತಾರೆ. ಅಮೇರಿಕದಲ್ಲಿ ಈ ಮಿಶ್ರಣವನ್ನು "ಗ್ರೈನ್‌ 
ಓ-ಸೈಡ್‌' ಎಂಬ ಹೆಸರಿನಿಂದ ಉಪಯೋಗಿಸುತ್ತಾರೆ. ಇದರ ಪರಿಣಾಮ ಕಾರ್ಬನ್‌ 


ದಾಸ್ತಾನು ಕೀಟಿಗಳ ಹತೋಟ 201 


ಬೈಸಲ್‌ಫೈಚ” ಪ್ರಮಾಣಾನುಗುಣವಾಗಿದೆ. ಭಾರತದ ಸ್ಥಿತಿಗಳಲ್ಲೂ, ತೃಪ್ತಿಕರ 
ವಾಗಿವೆ. “ಈ ಮಿಶ್ರಣವನ್ನು ಯಾರೂ ತಯಾರಿಸಿಕೊಳ್ಳಬಾರದು; ಏಕೆಂದರೆ, ಧೂಪ 
ಕದ ರಕ್ಷಣೆ ಅದರ ತಯಾರಿಕೆಯ ಕ್ರಮದ ಮೇಲಿದೆ. ಪ್ರಮಾಣ 1000 ಮಣ 
ಧಾನ್ಯಕ್ಕೆ 30 ಪೌಂಡು ಸಾಧಾರಣ ಸಿ ತಿಯಲ್ಲಿ ಹತೋಟಿ ತೃಪ್ಪಿ ಬಕರ, 

೪) ಕಾರ್ಬನ್‌ ಜೆಟ್ಟ ಸ್ರಿ ಕ್ಲೋಕ್ಕೆ ಡ್‌: ಇದನ್ನು ಮೊದಲು 1910ರಲ್ಲಿ 
ದಾಸ್ತಾನು ಕೀಟಗಳ ಧೂಪಕವಾಗಿ ಉಪಯೋಗಿಸಲಾಯ್ತು. ಕಾರ್ಬನ್‌ ಬೈಸಲ್‌ 
ಫೈಡಿಗೆ ಬದಲಾಗಿ ಒಂದು ಧೂಪಕವನ್ನು ಕಂಡುಹಿಡಿಯಲು ಪ್ರಯೋಗಗಳನ್ನು 
ನಡೆಸುತ್ತಿದ್ದಾಗ ಇದು ಗೊತ್ತಾಯಿತು. ಇದು ತೆಳಪು. ಬಣ್ಣ ವಿಲ್ಲ; ಹೊತ್ತಿಕೊಳ್ಳುವು 
ದಿಲ್ಲ: ಘಾಟು ವಾಸನೆ ಕುದಿಬಿಂದು 76.8° ಸಿಗೆ 17 ರಷ ಬು), ವಿಶಿಷ್ಟ 
ಗುರುತ್ವ 1.595. ಗಾಳಿಗೆ ತೆರೆದಾಗ ನಿಧಾನವಾಗಿ ಆವಿಯಾಗುತ್ತವೆ. ಅದನ್ನು 
ಮಾತ ಶ್ರೇ ಉಪಯೋಗಿಸಿದಾಗ ಪರಿಣುಮಕರವಲ್ಲ. 77°F; ಡಿಗ್ರಿಗಳಲ್ಲಿ 1000 
ಘನ ಆಡ ಜಾಗ ತುಂಬಲು 60 ಪೌಂಡುಗಳವರೆಗೂ ಬೇಕು. ಇದರ ಮುಖ್ಯ ಉಪ 
ಯೋಗ- ಕಾರ್ಬನ್‌ ಬೈಸಲ್‌ಫೈಡ್‌ ಮತ್ತು ಎಥಿಲಿನ್‌ ಡೈಕ್ಲೋರೈಡ್‌ಗಳಂತಹ 
ಹೆಚ್ಚು ಏಿಷಕರ ಧೂಪಕಗಳೊಂದಿಗೆ ಬೆರೆಸಿದಾಗ, ಅವುಗಳ ಬೆಂಕಿ ಅಪಾಯ ಕಡಮೆ; 
ಕೊ €ರೊಪಿಕ್ರಿನ್‌ ನಂತಹ ಕಡಮೆ ಆವಿಯಾಗುವ ಧೂಪಕಗಳು ಬೇಗ ಆವಿಯಾಗಿ, 
ಪ್ರ ಮಾಣ ಹೆಚ್ಚಿ, ಹರಡಲು ಬೆರಸುತ್ತಾರೆ. ಇನು ಮನುಷ್ಯರಿಗೆ ಸ್ಪರ್ಶಜ್ಞಾನವಿಲ್ಲ 
ದಂತೆ ಮಾಡುತ್ತ ದೆ. ಕಡಮೆ ಶಕ್ತಿಯಲ್ಲಿ ಇದು ವಿಷಕರವಲ್ಲದಿದ್ದರೂ. ಅನಿಲ ಮುಖ 
ಮಡವನ್ನು ಧರಿಸದೆ. ಇದರ ಆವಿಗೆ ಅಥವಾ ಇದು ಇರುವ ಮಿಶ್ರಣದ ಆವಿಗೆ 
ಹೆಚ್ಚು ಕುಲ ಗುರಿಯಾಗಬಾರದು. 

ಳ1) ಈಷೈಲಿನ್‌ ಆಸಿಟೀಟ್‌ ; ಒಳ್ಳೆಯ ಧೂಪಕ. 4 ಭಾಗ ಈಥೈಲ್‌ 
ಆಸಿಟೇಟ್‌ ಮತ್ತು 6 ಭಾಗ ಕಾರ್ಬನ್‌ ಟೆಟ್ಟಕ್ಲೋರೈಡ್‌ ಮಿಶ್ರಣ ಕಾರ್ಬನ್‌ 
ಬೈಸಲ್‌ಫೈಡಿಗಿಂತ ಸುರಕ್ಷಿತವಾದ ಧೂಪಕವಾಗುತ್ತದೆ. ಕಾರ್ಬನ್‌ ಟೆಟ್ರಕ್ಲೋರೈಡ್‌ 
ಸೇರಿಸಿದರೆ, ಧಾನ್ಯದ ಮೇಲಿನ ಕೆಟ್ಟವಾಸನೆ ಹೋಗುತ್ತದೆ. ಕುದಿಬಿಂದು 77.1° 
ಸೆಗ್ರೆ. ಕಾಳಿನ ಮೊಳಕೆ ಶಕ್ತಿಯ ಮೇಲೆ ಕೆಟ್ಟ ಶೇಷ ಉಳಿಯುವುದರಿಂದ ಈ 
ಧೂಪಕವನ್ನು ಬಳಸುವುದಿಲ್ಲ. 

೪11) ಈಥೈಲಿನ್‌ ಡೈಕ್ಲೋರೈಡ್‌ : ಕಾರ್ಬನ್‌ ಬೈಸಲ್‌ಫೈಡಿಗೆ ಬದಲಿ 
ವಸ್ತುವನ್ನು ಹುಡುಕುತ್ತಿದ್ದಾಗ್ಯ ಈ ಧೂಪಕವನ್ನು ಕಂಡುಹಿಡಿದರು. ಇದು ಬಣ್ಣ 

ಇದ ದ್ರು ಕ ಕ್ಪೊ ಗ ೀರೊಫಾರಂ ವಾಸನೆ. ವಿಶಿಷ್ಟ ಗುರುತ್ವ 1.27; ಎಂದರೆ, 1 
ಗ್ಯಾ ಗ್ಯಾಲನ್ನಿಗೆ 10,4 ಪೌಂಡುಗಳು. ಕುದಿಬಿಂದು ೧3, 79 ಸ ಗ್ರೆ: ಆವಿ ಹವೆಗಿಂತ 
3. $ ರಷ್ಟು ಭಾರ. ಆದ್ದರಿಂದ ಧಾನ್ಯಕ್ಕೆಪ್ಪ ಪ್ರಯೋಗಿಸಿದಾಗ, ಕಾರ್ಬನ್‌ ಬೈಸ ಫೈಡಿ 


202 ಮನೆ ಕೀಟಗಳು ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 


ನಂತೆ, ಕೆಳಕ್ಕಿಳಿಯುತ್ತದೆ. ಆವಿ ಶೇಕಡು 6-16; ಹೊತ್ತಿಕೊಳ್ಳುತ್ತವೆ; ನೀರಿ 
ನಲ್ಲಿ ಸ್ವಲ್ಪವೇ ಲೀನವಾಗುತ್ತದೆ 


ಸಂ 


ಕ್ಲಿತವಾಗಿ ಉಪಯೋಗಿಸಬಹುದು. "ಭಾರತದ ಸಿ ತಿಗಳಿಗೆ ಇದು ಸೂಕ್ತ ಧೂಪಕ್ಕ 
ಸಾಮಾನ್ಯವಾಗುತ್ತಿದೆ. ಧಾನ್ಯದ ಮೇಲೆ, ಬಿತ್ತ ಜಗಾದರೂ. ತನುವಿದ್ದರೂ ಸಹ 
ಹಾನಿಕರವಾಗುವುದಿಲ್ಲ. ಆವಿ, ಸಾಧಾರಣ ಸಾಂದ್ರತೆಯಲ್ಲಿ ಮನುಷ್ಯರಿಗೆ ವಿಷಕರ 
ವನ ಆದರೆ ಸುದ್ದಿಗೊಳಿಸುತ್ತದೆ. ಅನಿಲ ಮುಖವಾಡಐಲ್ಲದಿದ್ದರೆ ಆವಿಗೆ ಬಹಳ 
ೂತ್ತು ಗುರಿಯಾಗಬಾರದು. ಈ ಆವಿಯು ಗಾಳಿಗಿಂತ ಭಾರವಾದ್ದ ರಿಂದ ಕಾರ್ಬನ್‌ 
ವಸಲ್‌ ಪೈಡಿನಂತೆ, ಧಾನ್ಯ ರಾಶಿಗೂ, ಮೂಟೆಗಳಿಗೂ. ಟಾರ್ಪಾಲಿನ್‌ ಕೆಳಗೂ, 
ಧೂಪನಕ್ಕೆ ಉಪಯೋಗಿಸಬಹುದು. 

vii ಕ್ಲೋರೊಸಾಲ್‌ ; ಇದು 3 ಭಾಗ ಈಥೈಲಿನ್‌ ಡೈಕ್ಲೋರೈಡ್‌ 
ಮತ್ತು | ಭಾಗ ಕಾರ್ಬನ್‌ ಟೆಟ್ಟ ಕ್ಲೋರೈಡ್‌ ಸೇರಿದ ಮಿಶ್ರಣ. ಇಡಿನಿಟಿ. 
ಕ್ಲೋರೊಸಾಲ್‌ ಕಿಲ್ಲಾಪ್ಟಿರ ಇತ್ಯಾದಿ ವ್ಯಾಪಾರದ ಹೆಸರುಗಳು ದಾಸ್ತಾನಿನ 
2 ಪ್ರಣ 1000 ಘನ ಅಡಿಗಳಿಗೆ 20-30 ಪೌಂಡು. 2-3 ದಿನಗಳು 


8೩ 


4॥ 
wu 
a 
ಈಡು 
0 


18) ಈಥೈಲಿನ್‌ ಆಕ್ಸೈಡ್‌ : ಇದು 1928 ರಿಂದ, ಧಾನ್ಯದ ಧೂಪಕ 
ವೆಂದು ತಿಳಿದುಬಂದಿದೆ, ಇದನ್ನು ' ಸುಲಭಮಾಗಿ ಕೈಯಾಡಿಸ ಬಹುದಾದ್ದರಿಂದ 
ವಾಸನೆಯೇ ಆಗಲಿ ಅಥವಾ ಪ್ರಯೋಗಿಸಿದ ಧಾನ್ಯದ ಮೇಲೆ ಅಹಿತವಾದ ಶೇಷ 
ವಾಗಲಿ ಇಲ್ಲವುದ್ದರಿಂದ ಬೇಗ ಉಪಯೋಗಕ್ಕೆ ತಂದರು, ಇದು ಕಡಮೆ 
ಉಷ್ಣಾಂಶದಲ್ಲಿ ಬಣ್ಣವಿಲ್ಲದ ದ್ರಾವಕ. ಕುದಿಬಿಂದು 10,7* ಸೆಗ್ರೆ (31.2°F) 
ವಿಶಿಷ್ಟ ಗುರುತ್ವ 0.887, 1000 : ಘನ ಆಡಿ ಜಾಗ ತುಂಬಲು, 77°F ಗಳಲ್ಲಿ 
113 ಪೌಂಡು ಧೂಪಕಬೇಕು. ಕುದಿಬಂದು ಬಹಳ ಕಡಮೆ ಇರುವುದರಿಂದ. 
ಗಾಳಿಗೆ ತೆರೆದ ಕೂಡಲೆ ಆವಿಯಾಗುತ್ತದೆ: ಆದ್ದರಿಂದ ಕಡಮೆ ಉಷ್ಣಾಂಶದಲ್ಲಿ 
ಪ್ರಯೋ ಗಿಸಬಹುದು. ಅನಿಲ ಗಾಳಿಗಿಂತ |] ಯಷ್ಟು ಭಾರ. ಉಕ್ಕಿನ ಸಿಲಿಂಡರು 
ಗಳಲ್ಲಿ ಸಂಗ್ರಹಿಸಿ ಸಾಗಿಸುತ್ತಾರೆ. ಎಲ್ಲ ಹಂತದ ಕೀಟಗಳಿಗೂ, ಆದರಲ್ಲೂ ಮೊಟ್ಟೆ 
ಗಳಿಗೆ ಅತ್ಯಂತ ವಿಷಕರ. 

ಇದು ಮನುಷ್ಯರಿಗೆ ವಿಷಕರವಲ್ಲದಿದ್ದರೂ. ಬಹಳ ಕಾಲ, ಉಸಿರಾಡಿದರೆ 
ನೀಲಿ ಕಾಮಾಲೆ ಸಯಾನೊಸಿಸ್‌ "ಉಂಟಾಗುತ್ತದೆ. 1 ಭಾಗ ಈಥೈಲಿನ್‌ 


ದಾಸ್ತಾನು ಕೀಟಗಳ ಹತೋಟ 203 


ಗೆ ಮಾಡಲು ಕೆಡಕಿಲ್ಲ. 
ಮೊಳಕೆ ಶಕ್ತಿ ಕಡಮೆಯಾಗುವುದರಿಂದ, ಬಿತ್ತನೆ ಧಾನ್ಯಕ್ಕೆ ಪ್ರಯೋಗಿಸಬಾರದು. 


ಪ್ರಮಾಣ, 1000 ಘನ ಅಡಿ ಜಾಗಕ್ಕೆ 3 ಪೌಂಡುಗಳು. 1000 ಮಣ 
ಕೈ 3 ಪೌಂಡು ಈಥೈಲಿನ್‌ ಡೈಯಾಕ್ಸೈಡ್‌ ಮತ್ತು 30 [ಪೌಂಡು 
೯ ಯಾಕ್ಸೈಡ್‌ಗಳು ಇವೆರಡನ್ನೂ, ಧಾನ್ಯ ಕಣಜಕ್ಕೆ ಸೇರುವ ಕಡೆಯೇ 
ಸೇರಿಸುತ್ತಾರೆ. ಧೂಪಕ 36-48 ಗಂಟೆಗಳ ಕಾಲ ಇರಬೇಕು. 

x) ಹೈಡ್ರೊಜನ್‌ ಫಾಸ್‌ಫೈಡ್‌ : ಕ್ಯಾಲ್ಸಿಯಂ ಫಾಸ್‌ಫೈಡ್‌ ಮತ್ತು 
ಕ್ಯಾಲ್ಸಿಯಂ ಕಾರ್ಚೈಡ್‌ಗಳ ಸಂಯೋಜಕ. ಜರ್ಮನಿಯಲ್ಲಿ ಕಣಜಗಳಲ್ಲಿ ಉಪ 
ಯೋಗಿಸುತ್ತಾರೆ. ನೀರು ಅಥವಾ ತನುವಿನ ಗಾಳಿ ಸಂಬಂಧಿಸಿದರೆ ಅಸಿಟಿಲಿನ್‌ ಅನಿಲ 
ಮತ್ತು ಅತ್ಯಂತ ವಿಷಕರ ಹೈಡ್ರೊಜನ್‌ ಫಾಸ್‌ಫೈಡ್‌ಗಳಾಗುತ್ತವೆ. 

೫1) ವಿೂಥೈಲ್‌ ಟ್ರೋಮೈಡ್‌ : ಇದು ಇತ್ತೀಚಿನ ಧೂಪಕ. ಬಹಳ 
ಬಳಕೆಯಲ್ಲಿವೆ ಧಾನ್ಯದ ಧೂಪನದಲ್ಲಿ ಇದಕ್ಕೊಂದು ಮಹತ್ವ, ಮೊದಲು ಅಮೆ 
ರಿಕದಲ್ಲಿ ಕಾರ್ಬನ್‌ ಡೈಆಕ್ಸೈಡ್‌ನೊಂದಿಗೆ ಉಪಯೋಗಿಸಲಾಯಿತು. ಕೀಟಗಳ 
ಮೇಲೆ ಅನಿಲದ ಪರಿಣುಮ ನಿಧಾನ. ಆದ್ದರಿಂದ ಮೊದಲನೆ ಸಲ ಉಪಯೋಗಿಸಿ 
ದವರೆಗೆ ಸ್ವಲ್ಪ ಅಸಮಾಧಾನ, ವಾಯು ಆವರಣದಲ್ಲೂ ಮತ್ತು ನ್ಯೂನತೆಯಲ್ಲೂ 
ಸ್ವಲ್ಪಕಾಲ ಮಾತ್ರ ಧೂಪಕ ಹಾಕಿದ ನಂತರ, ಕೀಟಗಳು ಚಟುವಟಿಕೆಯಾಗಿದ್ದು, 
ಗಾಳಿಯಲ್ಲಿಟ್ಟಾಗ. ಹುನಿಗೊಳ್ಳದಂತ ಕಾಣುತ್ತವೆ. ಅಂತೂ ಕೆಲವು ಗಂಟೆಗಳ ನಂತರ, 
ಅನಿಲದ ಪರಿಣಾಮವಾಗಿ, ಅವು ಸಾಯುತ್ತವೆ. ಇದು ಬಣ್ಣವಿಲ್ಲದ ದ್ರಾವಕ. 4.59 
ಸೆಗ್ರೆ (4!.17[5ಥ ಗಳಲ್ಲಿ ಕುದಿಯುತ್ತದೆ, ವಿಶಿಷ್ಟ ಗುರುತ್ವ 1.732, ಒಂದು 
ಗ್ಯಾಲನ್ನಿನ ತೂಕ 13.8 ಪೌಂಡುಗಳು. ಸಾಧಾರಣ ಉಷ್ಣಾಂಶದಲ್ಲಿ ಇದೊಂದು 
ಅನಿಲ. ಒಂದು ಪೌಂಡು 4 ಘನ ಅಡಿ ಜಾಗವನ್ನು ಆಕ್ರಮಿಸುತ್ತದೆ. ಗಾಳಿಗಿಂತ 3 
ರಷ್ಟು ಭಾರ ಬೇಗ ಆವಿಯಾಗುತ್ತದೆ. ಹೊತ್ತಿಕೊಳ್ಳುವುದಿಲ್ಲ. ಕುದಿಬಿಂದು ಕಡಮೆ 
ಯಾದ್ದರಿಂದ ಈ ಧೂಪನವನ್ನು ದ್ರಾವಕ ರೂಪದಲ್ಲಿ ಸಿಲಿಂಡರುಗಳಲ್ಲಿ (10-150 
ಪೌಂಡು) ಸಂಗ್ರಹಿಸಿ ಅಥವಾ ಸಣ್ಣ ಒಂದು ಪೌಂಡಿನ ಟಿನ್‌ಗಳಲ್ಲಿ ಸಂಗ್ರಹಿಸು 
ತ್ತಾರೆ. ಇದಕ್ಕೊಂದು ನಿರ್ದಿಷ್ಟ ವಾಸನೆ ಉಂಟು, ಅನಿಲವನ್ನು ಮೂಸಿನೋಡಿ 
ಸರೆ ವಾಕರಿಕೆಯಾಗುತ್ತದೆ. ದೃಷ್ಟಿತೊಂದರೆ ತಲೆನೋವು. ಹಸಿವಿಲ್ಲದಿರುವಿಕೆ ಮತ್ತು 


204 ಮನೆ ಕೀಟಿಗಳು ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 


ಅತಿಯಾದರೆ. ಕೈಕುಲುಗಳ ಪಾರ್ಶ್ವವಾಯು, ಸನ್ನಿಗಳುಂಟಾಗಿ, ಕೊನೆಯಲ್ಲಿ ಸಾವು 
ಉಂಟಾಗುತ್ತದೆ. ಇದರಿಂದ ಅಪಾಯದ ಮಟ್ಟ ಸುಲಭವಾಗಿ ತಿಳಿಯುವುದಿಲ್ಲ. 
ಹ್ಯಾಲೈಡ್‌ ಸೋರು ಪತ್ತೆ ದೀಪದಿಂದ ಸುಲಭವಾಗಿ ಕಂಡುಹಿಡಿಯಬಹುದು. ಈ 
ದೀಪದ ಉರಿ ತೆಳು ಹೆಸುರಿಗಿಂತ ಹೆಚ್ಚಾದರೆ, ಅನಿಲದ ಮಟ್ಟ ಅಪಾಯಕರ, 

ಧಾನ್ಯದ ಧೂಪನಕ್ಕೆ ಇದನ್ನು ಹಲವು ಬಗೆಯಲ್ಲಿ ಪ್ರಯೋಗಿಸುತ್ತಾರೆ. 
ಸಾಮಾನ್ಯವಾಗಿ ಕಣಜದಲ್ಲಿ ಅನಿಲ ಸಮಮಗಿ ಹರಡಲು ಹಲವು ಸಿಲಿಂಡರುಗಳನ್ನು 
ಅನ್ಲಲ್ಲೆ ಇಡುತ್ತಾರೆ. ಪ್ರತಿ ಸಿಲಿಂಡರಿಗೆ, ತೆರೆಯುವ ಕಡೆ ಸಂಬಂಧಿಸಿರುವ ತಾಮ್ರದ 
ಕೊಳವೆಯ ಮೂಲಕ ಮಾಳಿಗೆಯ ಹತ್ತಿರದಿಂದ. ಧೂಪಕವನ್ನು ಬಿಡುತ್ತಾರೆ. 
ಕೊಳವೆಯ ತುದಿ ಮುಚ್ಚಿದ್ದು, ಅದರ ಕೆಳಗಿರುವ 2 ಸಣ್ಣ ರಂಧ್ರಗಳಿಂದ, ದ್ರಾವಕ 
ರಾಶಿಯ ಮೇಲೆ ಅಡ್ಡಡ್ಡಲಾಗಿ ಹೊರಚಿಮ್ಮುತ್ತದೆ. ಕೆಲಸಗಾರನಿಗೆ ಕ್ಯಾನಿಸ್ಟರುಗಳಿ 
ರುವ ಮುಖವಾಡವಿರಬೇಕು. ದ್ರಾವಕ ಹೊರಕ್ಕೆ ಬಂದೊಡನೆ ಅವಿಯಾಗುತ್ತ ದೆ. 

ಇದನ್ನು ಹೊರಗಿನಿಂದಲೂ. ಅದೇ ರೀತಿ ಅಳವಡಿಸಿದ ಕೊಳವೆಗಳ ಮೂಲಕ 
ಹಾಕಬಹುದು. 1000 ಘನ ಅಡಿಗಳಿಗೆ 1-2 ಪೌಂಡು ಪ್ರಮಾಣ ಸಾಕು. ಕಣಜ 
ದೊಳಗಿನ ಸುತ್ತಲೂ ಗೋಡೆ ಅನಿಲವನ್ನು ಹೀರದಂತಿರಬೇರು- 16-24 ಗಂಟೆಗಳ 
ನಂತರ, ಬಾಗಿಲವನ್ನು ತೆರೆದು ಗಾಳಿಯಾಡಿಸಬೇಕು. ಬಾಗಿಲನ್ನು ತೆರೆಯುವಾಗಲೂ 
ಮುಖವಾಡವನ್ನು ಧರಿಸಿರಬೇಕು. 4-8 ಗಂಟೆಗಳ ಕಾಲ ಗಾಳಿಗೆ ಬಿಟ್ಟಿರಬೇಕು 

ಭಾರತದಲ್ಲಿ ದಾಸ್ತಾನಿನ ಕೀಟಗಳಮೇಲೆ ಇದನ್ನು ಪ್ರಯೋಗಿಸಿಲ್ಲ. ಬೆಲೂಚಿ 
ಸ್ತಾನದಲ್ಲಿ ಕಾಡ್ಜಿಂಗ್‌ ಪತಂಗದ ಹುಳುಬಿದ್ದ ಹಣ್ಣುಗಳ ಧೂಪನಕ್ಕೆ ಉಪಯೋಗಿ 
ಸುತ್ತಾರೆ. 

xii) ಕ್ಲೋರೆಣಪಿಕ್ರಿನ್‌ : ಇದು ಯುದ್ಧಾನಿಲ. ವಿಶೇಷ ಏರ್ಪಾಟುಳ್ಳ 
ಮೇಲೆತ್ತಿಗೆಗಳಲ್ಲಿ ಧಾನ್ಯದ ಧೂಪನಕ್ಕೆ ಬಳಸುತ್ತಾರೆ, ಅದೊಂದನ್ನೇ ಉಪಯೋಗಿಸಿ 
ದಾಗಲೂ ಅಥವಾ ಕಾರ್ಬನ್‌ ಟೆಟ್ರಕ್ಸೋರೈಡ್‌ ಅಥವಾ ಟ್ರೈಕ್ಲೋರೊ ಈಫೈಲಿನ್‌ 
ನೊಂದಿಗೆ ಮಿಶ್ರಿಸಿ ಉಸಯೋಗಿಸಿದಾಗಲೂ ಪ್ರಯೋಗಿಸಿದಾಗಲೂ ಪ್ರಯೋ 
ಜನಕರವಾಗಿದೆ. ಬಹುಮಟ್ಟಿಗೆ ಹಿಟ್ಟಿನ ಗಿರಣಿಗಳಲ್ಲಿ ಧೂಪನಕ್ಕೆ ಉಪಯೋಗ. 


ಇದು ಸ್ವಲ್ಪ ಹಳದಿ ದ್ರಾವಕ; ನೀರಿಗಿಂತ 13ಯಷ್ಟು ಭಾರ. ಒಂದು 


"ಪಿ 
ಗ್ಯಾಲನ್‌ 17 ಪೌಂಡು ತೂಗುತ್ತದೆ. ವಿಶಿಷ್ಠ ಗುರುತ್ವ 1.629; ಕುದಿಕಾವು 112, 
1 ಸೆಗ್ರೆ. ತೆರೆದಾಗ ಧೂಪಕ ನಿಧಾನವಾಗಿ “ಆವಿಯಾಗಿ. ಗಾಳಿಯೊಡನೆ ಮಿಶ್ರವಾಗು 


ತ್ತದೆ. ಈಮಿ ಮಶ್ರಣ 77° ಗ ಮತ್ತು 20. ಅಂಗುಲ ವಾಯು ಒತ್ತಡದಲ್ಲಿ ಗಾಳಿ 
ನರ ಸಭಾ ಇರೆ. ಸಾಮಾನ್ಯ ಸ್ಥಿ ತಿಯ ಲ್ಲಿ ಕ್ಲೊ ರೊಪಿಕ್ರಿ ನ್‌ ಸಿಡಿಯುವು ದಿಲ್ಲ. 
ಸ ಕೀಟಗಳಿಗೆ. ೨ ೦ತ ವಿಷಕರ, ಮನುಷ್ಯರಿಗೂ ವಿಷಕರ. 


ದಾಸ್ತಾನು ಕೀಟಗಳ ಹತೋಟ 205 


ಕಣ್ಣು, ಮೂಗು, ಗಂಟಲುಗಳ ಉರಿಯುಂಟಾಗುತ್ತದೆ. ಆದ್ದರಿಂದ ಕೆಲಸಗಾರರು 
ಮುಖವಾಡವನ್ನು ಧರಿಸಿರಬೇಕು. 

ಇದು 1-100 ಪೌಂಡು ಹಿಡಿಸುವ ಸಿಲಿಂಡರುಗಳಲ್ಲಿ ದೊರೆಯುತ್ತದೆ. 
1000 ಮಣ ಧಾನ್ಯಕ್ಕೆ 2 ಪೌಂಡು ಪ್ರಮಾಣ, 48 ಗಂಟೆಗಳ ಕಾಲ ಹಾಕಿರಬೇಕು. 
ಮೊಳಕೆ ಶಕ್ತಿ ಕಡಮೆಯಾಗುವುದರಿಂದ (ಅದರಲ್ಲೂ ಧೂಪಕ ಹಾಕಿದ ಧಾನ್ಯಕ್ಕೆ 
ಗಾಳಿ ಸಾಲದಿದ್ದ ರೆ) ಬಿತ್ತನೆ ಧಾನ್ಯಕ್ಕೆ ಉಪಯೋಗಿಸಬಾರದು. ಮಿಲ್‌ ಮಾಡಲು. 
ಅಡಿಗೆ ಮಾಡಲು ಸಹ ಧಾನ್ಯ ಕೆಡುತ್ತದೆ. ' 

xi) ಟ್ರೈಕ್ಲೋರೊ ಕಈಥೈಲಿನ್‌ : ದಾಸ್ತಾನಿನ ಕೀಟಗಳ ಧೂಪನಕ್ಕೆ 
ಇದರ ಉಪಯೋಗವನ್ನು 1928 ರಲ್ಲಿ ತಿಳಿದರು. ಹೆಚ್ಚು ವಿಷಕರ ಧೂಪಕಗಳ 
ಬೆಂಕಿ ಅಪಾಯವನ್ನು ಕಡಮೆ ಮಾಡಲು ಅವುಗಳ ಜತೆಗೆ ಇದನ್ನು ಮಿಶ್ರಿಸಲು ಸೂಚಿ 
ಸಿದರು. ಇದು. ಭಾರವಾದ. ಬಣ್ಣ ವಿಲ್ಲದ. ಹೊತ್ತಿಕೊಳ್ಳದ ದ್ರಾವಕ. 88° ಸೆಗ್ರೆ 
ಗಳಲ್ಲಿ ಕುದಿಯುತ್ತದೆ. ವಿಶಿಷ್ಟ ಗುರುತ್ವ 1.477. ವಿಷಕಾಂತ್ರ ದಲ್ಲಿ ಕಾರ್ಬನ್‌ ಟೆಟ್ಟ 
ಕ್ಲೋರೈಡ್‌ನ್ನು ಹೋಲುತ್ತದೆ. 


ಪರಿಣುಮಕರ ಪ್ರಮಾಣ 1000 ಘನ ಅಡಿ ಜಾಗಕ್ಕೆ 11 ಪೌಂಡು; 48 
ಗಂಟೆಗಳ ಕಾಲ ಒಡ್ಡಿರಬೇಕು. ಈ ಶಕ್ತಿಯಲ್ಲಿ ಹುರಳಿ ಬೀಜದ ಮೊಳಕೆ ಶಕ್ತಿ 
ಡಲಿಲ; ಆದರೆ ಇನ್ನೊ, ೦ದು ಪ್ರಯೋಗದಲ್ಲಿ 220 ಪೌಂಡು ಗೋಧಿಗೆ ಟಿಇ 


ಸಿ ಸ್‌ ಮಾರಿಟಾನಿಕಸ್‌ ದುಂಬಿಗಳು ಸೈಟೂನಿಲಸ್‌ ಒರೈಜಿ ಲಾರ್ವಗಳು ಬಿದ್ದಾಗ 


[eS 


(ಅ 


ಯ್ದ 

ಈ ಧೂಪಕವನ ನ್ನ್ನ 46 ಗಂಟೆಗಳ ಕುಲ 'ಧುಕಿದು ಕಿದಾಗ, ಗೋಧಿಯ ಮೊಳಕೆಶಕ್ತಿ ಸ್ವಲ್ಪ 
ಕೆಟ್ಟತ್ತು. 

xiv) ಮೊಥೈಲ್‌ ಫಾಮೋಟ್‌ : 1928ರಲ್ಲಿ ಕಾಟನ್‌ ಮತ್ತು 
ರೊ ಆರ್ಕ್‌ ಈ ಧೂಪಕದ ಉಪಯೋಗವನ್ನು ಪರಿಶೀಲಿಸಿದರು. ಕುದಿಬಿಂದು 
37.85 ಸೆಗ್ರೆ (87.22* )., ಗಾಳಿಯಲ್ಲಿ ಕೆಳಮಿತಿ ಸೇಕಡಾ 6 ಮೇಲ್ಮಿತಿ ಶೇಕಡಾ 
20; ಹೊತ್ತಿಕೊಳ್ಳುತ್ತ ದೆ. ಮೊಥೈಲ್‌ ಫಾರ್ಮೇಟ್‌ ಮತ್ತು ಕಾರ್ಬನ್‌ ಡೈಯಾ 
ಕ್ಲೈಡ್‌ ಮಿಶ್ರಣ ಮಾರುಕಟ್ಟೆಯಲ್ಲಿ ದೊರಕುತ್ತದೆ. ಶೂನ್ಯತೆಯಲ್ಲಿ ಕಾಳುಗಳ ವಸ್ತು 
ಗಳಿಗೆ ಧೂಪಕ ಹಾಕಲು ಸ ಮಟ್ಟಿಗೆ ಉಪಯೋಗಿಸುತ್ತಾರೆ. ಮಿಶ್ರಣದಲ್ಲಿ ಶೇಕಡಾ 
15ರಷ್ಟು ವಮೂಥೈ ಲ್‌ ಫಾರ್ಮೇಟ ಇದ್ದ ರೆ ಸೂಕ್ತ 

೫೪) ಟ್ರಿ ಕೊ ರೊ ಅಸಿಟೊನೈೈಟ್ರೈಲ್‌ ; ಇದು ಇತ್ತೀಚಿನ ಧೂಪಕ 
ಜೋವಿಂಗ್‌ಡನ್‌.. ನತು ಕಾಯ್ದ 1944 ರಲ್ಲಿ ಹಲವು ದಾಸ್ತಾನಿನ ಕೀಟಗಳ 
ಮೇಲೆ ಇದನ್ನು ಪರೀಕ್ಷಿಸಿದರು. ಜರ್ಮನಿಯಲ್ಲಿ ಗಡಂಗುಗಳ ಧೂಪನಕ್ಕೆ ವಿಶೇಷ 
ವಾಗಿ ಬಳಸುತ್ತಾರೆ. ಕುದಿಬಿಂದು 85° ಸೆ ಗ್ರೆ (185° ್ಳF). ಬಲು ಬೇಗ ಆವಿ 


ಇ 


206 ಮನೆ ಕೀಟಗಳು, ಇತರ ಪೀಡೆಗಳು ಹಾಗೂ ಅವುಗಳ ಹೆತೋಟ 


ಯಾಗುತ್ತದೆ. 355 ಸೆಗ್ರೆ ಗಳಲ್ಲಿ, ಆವಿ ಗಾಳಿಗಿಂತ 5ರಷ್ಟು ಭಾರ. ಹೊತ್ತಿ 
ಕೊಳ್ಳುವುದಿಲ್ಲ. ಲೋಹ, ಪಾಲಿಷ್‌, ಬಣ್ಣ. ರೇಷ್ಮೆ ಮೊದಲಾದ್ದನ್ನು ಕೆಡಿಸುವುದಿಲ್ಲ. 
ಭಾರತದಲ್ಲಿ ಇದರ ಉಪಯೋಗವನ್ನು ಪರ ಸಬೇಕಾಗಿದೆ. 

xvi) ಗಂಧಕದ ಡೈಆಕ್ಸೆ : ಇದು ಅತ್ಯಂತ ಹಳೆಯ ಧೂಪಕಗಳ 
ಲ್ರೊಂದು. ಮನೆಗಳ ಸೋಂಕಿನ ಶುಚ ಹ್‌ ಹಳೆಯ ಸೋಂಕು ನಿವಾರಕ ಎಚ್‌ಸಿಎನ್‌ 
ಅನಿಲ ಬರುವ ಮೊದಲು, ಹಿಟ್ಟಿನ ಗಿರಣಿ ಕೆಗಳಲ್ಲಿ ಉಪಯೋಗಿಸುತ್ತಿದ್ದರು. ಇದು 
ಲೋಹ, ಬಟ್ಟೆ » ಬಣ್ಣ ಗಳನ್ನು ಮಾಸಲುಗೊಳಿಸುತ್ತದೆ. ಧಾನ್ಯ, ಒಟ್ಟನ್ನು ಕೆಡಿಸು 
ತ್ತದೆ. ಗಂಧಕವನ್ನು. "ಸುಟ್ಟು ಉತ್ಪತ್ತಿ ಮಾಡಿದರೂ, ದ್ರಾವಕ ರೂಪದಲ್ಲಿ ಸಿಲಿಂಡರು 
ಗಳಲ್ಲಿ ಮಾರುತ್ತಾರೆ. ಕುಬಿಬಿಂದು' 10° ಸೆಗ್ರೆ. 77°F ಗಳಲ್ಲಿ ಹೊತ್ತಿ ಕೊಳ್ಳು 
ವುದಿಲ್ಲ. 1000 ಘನ ಅಡಿಗಳನ್ನು ತುಂಬಲು 16% ಪೌಂಡುಗಳು ಬೇಕು. ಕೀಟಗಳಿಗೆ 
ಸುಮಾರಾಗಿ ವಿಷಕರ, ತೀವ್ರ ಕ್ರಿಯಾಶಕ್ತ; ಆದರೆ, ಇಳಿಯುವ ಶಕ್ತಿ ಇಲ್ಲ. ಸ್ವಲ್ಪವೇ 
ಆದರೂ, ಕೆಲಸಗಾಕನಿಗೆ ಬಹಳ ವೇದನೆ. 


2) *ೀಟನಾಶಳಗಳು : 

1) ಡಿಡಿಟಿ: (ಡೈಕ್ಲೋರೊ ಡೈಫೆನಿಲ್‌ ಟ್ರಿ ಎಕ್ಲೋರೂ ಈಥೇನ್‌), ಎರ 
ಡನೆ ಮಹಾಯುದ್ಧದ ತರುವಾಯ ಬಳಕೆಗೆ ಬಂದ ನವೀನ ಕೀಟನಾಶಕಗಳಲ್ಲಿ ಡಿಡಿಟಿ 
ಜನಪ್ರಿಯವಾಗಿದೆ. ಸೊಳ್ಳೆ, ನೊಣ ಇತರ ರೋಗ ಹರಡುವ ಕೀಟಗಳ ಹತೋಟಿಗೆ 

ದನ್ನು ಯುದ್ಧ ರಂಗಗಳಲ್ಲಿ ಉಪಯೋಗಿಸಿದರು. 1874 ರಲ್ಲಿ ಜೀಡ್ಲರ್‌ ಇದನ್ನು 
ಶಕ್ತಿ ಯುತ ಗಂಧಕಾಮ್ಲದಿ ಇದಿದ್ದಾಗ. ಅನಾರ್ದ್ವ ಕ್ಲೋರಾಲ್‌ ಮತ. 
ಬೆನ್‌ಜಿನ್‌ಗಳನ್ನು ಪ್ರತಿಕ್ರಿಯೆಗೊಳಿಸಿ ಸಂಯೋಜಿಸಿದರು. ಬಣ್ಣವಿಲ್ಲದ, ವಾಸನಿ 
ಇಲ್ಲದ, ಇದ್ದಮಟ್ಟಿಗೆ ಸ್ಥಿರವಾದ ಸಂಯೋಜಕ ನೀರಿನಲ್ಲಿ ಕಂಗುವುಬ್ಲ. ಜೈಲ 
ಲೀನಕಾರಿಗಳಲ್ಲಿ ಕರಗುತ್ತವೆ, ಶಕ್ತಿಯುತ ಆಮ್ಲಗಳನ್ನು ನಿರೋಧಿಸುತ್ತವೆ; ಆದರೆ. 
ಶಕ್ತಿಯುತ ಕ್ಷೌರಗಳನ್ನು ನಿರೋಧಿಸಲಾರದು. ಡಿಡಿಟಿ ದ್ರಾವಣ, ಗಂಧಕಾಮ್ಲದ 
ೀಷವಿರುವುದರಿಂದ ತುಕ್ಕು ಹಿಡಿಸುತ್ತದೆ ಮಾರಾಟದ ವಸ್ತು ಬಿಳುಪು. ಮಯಣ 
ದಂತೆ ಪುಡಿ. ಸುಲಭವಾಗಿ ಪುಸಿಯಾಗುವುದಿಲ್ಲ. ಸರಿ ತೂಕ ಟಾಲ ನ ಅಥಮ 
ಜಿಪ್ಸಮ್‌ ಸೇರಿಸಿದರೆ ಬೇರೆ ಬೇರೆ ಪ್ರಮಾಣ ಡಿಡಿಟಿ ಇರುವ ಧೂಳಾಗುವಂತೆ 
ಅರಿಯಬಹುದು. 


ಇದು ಮುಖ್ಯಮಗಿ ನರಪಾಷುಣ. ಸ್ಪರ್ಶನಾಶಕ ಮತ್ತು ಹೊಟ್ಟೆ ಪಾಷಾಣ 
ಕೆಲಸಗಾರರಿಗೆ ಅಸಾಯವಿಲ್ಲ. ಖನಿಜ ತೈಲಗಳಿಗಿಂತ ಸಸ್ಮಜನಿಕ ಎಣ್ಣೆ ್ಲೈಗಳನ್ಲಿ ಕರಗಿಸಿ 
ದಾಗ, ವಿಷಕರ. ಚರ್ಮ ನೀಂಕೊಂಡಗೆ ದುಷ್ಟ ರಿಣಾಮವಾಗುತ್ತ ದೆ. 


ದಾಸ್ತಾನು ಕೀಟಿಗಳ ಹತೋಟ 207 


1935ರಲ್ಲಿ ಭಾರತದಲ್ಲಿ, ಡಿಡಿಟಿಯನ್ನು ದಾಸ್ತಾನು ಕೀಟಗಳ ಹತೋಟಿಗೆ 
ತೆಗೆದುಕೊಳ್ಳಲಾಯಿತು. ಶೇಕಡಾ 4ರ ಸೀಮೆಎಣ್ಣೆ ಸಿಂಪರಣೆ ಮತ್ತು ಶೇಕಡಾ 5 
ಧೂಳು ಡಿಡಿಟಿಯನ್ನು ಬಳಿಯುವ ಸುಣ್ಣದೊಡನೆ, ಬೇರೆ ಬೇರೆ ಪ್ರಮಾಣಗಳಲ್ಲಿ 
ಸೇರಿಸಿ. ಖಾಲಿ ಗಡಂಗುಗಳನ್ನು ಶುಚಿಗೊಳಿಸಲು ಪ್ರಯತ್ನಿಸಿದರು. ಫಶಿತಾಂಶ 
ಆಶಾದಾಯಕವಾಗಿತ್ತು. ಅಂತೂ, ಇದರ ಪ್ರಯೋಗದ ತೊಂದರೆ ಮತ್ತು ಮಿತಿ. 
ಗಡಂಗುಗಳಲ್ಲಿ ಧಾನ್ಯದ ಮೂಟೆಗಳಿದ್ದಾಗ, ಒಳಗಿನ ಹುಳುಗಳು ಸಾಯದಿರುವಿಕೆ 
ಮುಂತಾದ್ದರಿಂದ, ದೊಡ್ಡ ಪ್ರಮಾಣದ ಬಳಕೆಗೆ ಸಾಧ್ಯವಾಗುವುದಿಲ್ಲ. 

ಮೂಟಿಗಳ ಮೇಲೆ ಹೊರಗಡೆ ಮಾತ್ರ ಶೇಕಡಾ 3 ಡಿಡಿಟಿ ಧೂಳನ್ನು 100 
ಚದರಡಿಗೆ 8 ಔನ್ನಿನಂತೆ, ಧೂಳಿಸಿದಾಗ, ಮತ್ತು ಶೇಕಡಾ 5 ಸಿಂಪರಿಸಿದಾಗ, ಹೊರ 
ಗಿನ ಕೀಟಗಳ ಆಕ್ರಮಣವನ್ನು ತಡೆಯಬಹುದು. ಆಹಾರಕ್ಕಾಗಿ ಉಪಯೋಗಿಸುವ 
ಧಾನ್ಯ, ಕಾಳುಗಳ ಮೇಲೆ ನೇರವಾಗಿ, ಡಿಡಿಟಿಯನ್ನು ಹಾಕಲಾಗುವುದಿಲ್ಲ. ಕಾರಣ, 
ತಿನ್ನುವುದರ ಮೇಲೆ ದುಷ್ಪರಿಣಾಮ. 

ಬಿತ್ತನೆ ಬೀಜಗಳಿಗೆ ಮಾತ್ರ ಇದನ್ನು ಉಪಯೋಗಿಸಬಹುದು. ಒಂದು ಪಲ್ಲ 
(ಕ್ವಂಟಾಲ್‌) ಧಾನ್ಯಕ್ಕೆ 1 ಔನ್ಸ್‌ ಶೇಕಡಾ ನ ಪುಡಿಯನ್ನು ಎಲ್ಲ ಕಾಳುಗಳಿಗೂ 
ಬೆರೆಯುವಂತೆ ಸೇರಿಸಬಹುದು. (ಸೂಚನೆ - ಇದನ್ನು ಆಹಾರಕ್ಕೆ ಬಳಸಬಾರದು.) 

11) ಬಿನಚ್‌ಸಿ (ಬೆನ್‌ಜೀನ್‌ ಹೆಕ್ಸಕ್ಲೋರೈಡ?) : ಮೈಕೇಲ್‌ 
ಫ್ಯಾರಡೆ, ಇದನ್ನು ಮೊದಲು 1825 ರಲ್ಲಿ ತಯಾರಿಸಿದನು. ಯುರೋಪ್‌, 
ಇಂಗ್ಲೆಂಡಿನಲ್ಲಿ ನಡೆದ ಪರಿಶೀಲನೆಗಳಿಂದ 1942 ರಲ್ಲಿ ಇದರ ಕೀಟನುಶಕ ಶಕ್ತಿ ತಿಳಿ 
ಯಿತು. ಇದು ಗುಣಗಳಲ್ಲಿ ಡಿಡಿಟಿಯನ್ನು ಹೋಲುತ್ತದೆ. ಡಿಡಿಟಿಗಿಂತ ಬೇಗ 
ಕೊಲ್ಲುತ್ತದೆ. ಡಿಡಿಟಿಯ ಶೇಷ ಹೆಚ್ಚು ಕಾಲವಿರುತ್ತದೆ. ಇದರ ಶೇಷ ಅಷ್ಟಿರುವುದಿಲ್ಲ. 
ಇದರಲ್ಲಿ  ಡಿಸೋಮರ್‌ಗಳಿವೆ. ಅವುಗಳ ಕರಗುವ ಬಿಂದು ಬೇರೆ ಬೇರೆ; ಆಲ್ವ, 
ಬೀಟ, ಗ್ಯಾಮ ಮತ್ತು ದೆಲ್ಬ. ಇವುಗಳಲ್ಲಿ ಗ್ಯಾಮ ಮಾತ್ರ ಕ್ರಿಯಾತ್ಮಕ, ಉಳಿದವು 
ಜಡ, ಕೀಟನಾಶಕಗಳಲ್ಲ. ಬಿಎಚ್‌ಸಿಯಲ್ಲಿ ಗ್ಯಾಮ ಶೇಕಡಾ 10 ಇದು ಆಲ್ಬ ಮತ್ತು 
ಡೆಲ್ಬಗಳಂತಹ 8.10 ರಷ್ಟು ಹೆಚ್ಚು ವಿಷಕರ ಬಿಎಚ್‌ಸಿ ಸ್ಥಿರ ಸಂಯೋಜಕ. ಗುಣ 
ಗಳಲ್ಲಿ ಡಿಡಿಟಿಯಂತೆ, ಸಸ್ಯಜನಿತ ಎಣ್ಣೆಗಳಲ್ಲಿ ಕರಗಿಸಿದಾಗ. ಹಾನಿಕರ, ಕ್ಲೌರಗಳಲ್ಲಿ 


ಹೊಗೆಗಳಂತೆ ದೊರಕುತ್ತದೆ. ಗಡಂಗುಗಳನ್ನು 
ಶುಚಿಗೊಳಿಸಲು. ಗೋಡೆ, ನೆಲ ಮಾಳಿಗೆಗಳಿಗೆ ಇದನ್ನು ಧೂಳಿಸುತ್ತಾರೆ. ಖಾಲಿ 
ಗಡಂಗುಗಳನ್ನು ಸಾಧ್ಯವಾದಷ್ಟು ಗಾಳಿಯಾಡದಂತೆ ಮಾಡಿ, ಹೊಗೆಯನ್ನು ಹಾಕು 
ತ್ತಾರೆ. ಭಾರತದಲ್ಲಿ ಡಿಡಿಟಿಯೊಡನೆಯೇ ಬಿಎಚಿ”ಸಿಯನ್ನು ಪರೀಕ್ಷಿಸಿದರು. 100 


208 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಆವುಗಳ ಹತೋಹಿ 


ಚದರಡಿಗಳಿಗೆ 6.8 ಔನ್ಸ್‌ ಧೂಳು ಬೇಕಾಗುತ್ತದೆ. ಡಿಡಿಟಿಯ ಮಿತಿಯೇ ಇದಕ್ಕೂ 
ಮಿತಿ. 

ಬಿತ್ತನೆ ಬೀಜಗಳಿಗೆ ಮೊತ್ರ ನೇರವಾಗಿ ಬೆರಸಬಹುದು. 10,000 ಭಾಗ 
ಧಾನ್ಯಕ್ಕೆ ಶೇಕಡಾ 3 ಧೂಳು 1 ಭಾಗವಾಗುತ್ತದೆ, 
3. ಕೆಲವು ಇತರೆ ಧೂಪಕಗಳು : 

ಕ್ಲೋರೊಸಾಲ್‌ ಅಭಾವವಾದಾಗ, ಪೆಟ್ಟೋಲಿಯಂ, ಸೈನೋಗ್ಯಾನ್‌. ಪ್ಯಾರ 
ಡೈಕ್ಲೋರೊ ಬೆನ್‌ಜಿನ್‌ ಮತ್ತು ಕ್ಲೋರೊ 3. ಸಿಗಳನ್ನು ಬದಲಿಗೆ ಪರಿಶೀಲಿಸ 
ಲಾಯಿತ್ತು. ಇವುಗಳಲ್ಲಿ ಸೈನೊಗ್ಯಾಸ್‌ ಮತ್ತು ಪೆಟ್ರೋಲ್‌: ಕಾರ್ಬನ್‌ ಟೆಟ್ಟ 
ಕ್ಲೋರೈಡ್‌. ಒಳ್ಳೆಯ ಬದಲಿ ಧೂಪಕಗಳು. 


ಈಥೈಲಿನ್‌ ಡೈಜ್ರೋಮೈಣ್‌, 1000 ಘನ ಅಡಿಗಳಿಗೆ 2-3 ಪೌಂಡು. 
ಅಲ್ಯೂಮಿನಿಯೆಂ ಫಾಸ್‌ಫೈಣ್‌ ಬಿಲ್ಲೆಗಳು ಒಂದು ಟನ್‌ ಧಾನ್ಯಕ್ಕೆ 3 
-' ಬಿಲ್ಲೆಗಳು. 1000 ಘನ ಅಡಿ ಜಾಗಕ್ಕೆ 6-15 ಬಿಲ್ಲೆಗಳು ಬೇಕಾಗಬಹುದು. ಇದು 
ಅಲ್ಕೂಮಿನಿಯಂ ಫಾಸ್‌ಫೈಡ್‌ ಮತ್ತು ಅಮೋನಿಯಂ ಕಾರ್ಬಮೇಟ್‌ಗಳ ಮಿಶ್ರಣ 
ಪ್ರಯೋಗಿಸಿದಾಗ, ಸುತ್ತಲಿರುವ ತನುವಿನ ಸಂಯೋಗದಿಂದ ಫಸ" ಫಿನ್‌ (PH) 
ಕಾರ್ಬನ್‌ ಡೈಯಾಕ್ಸೈಡ್‌ ಮತ್ತು ಅಮೋನಿಯ (Nಟ್ಗ)ಗಳಾಗುತ್ತವೆ. ಕಾರ್ಬನ್‌ 
ಡೈಆಕ್ಸೈಡ್‌ ಮತ್ತು ಅಮೋನಿಯಗಳು ಫಾಸ್‌ಫಿನ್‌ದ ಹೊತ್ತಿಕೊಳ್ಳುವ ಗುಣವನ್ನು 
ನಿಲ್ಲಿಸುತ್ತದೆ. 
4) ನ್ಯಾಫ್‌ಲಿನ್‌ : 

ಇದನ್ನು ಬೀಜಗಳ ರಕ್ಷಣೆಗೆ ಆಗಾಗ್ಗೆ ಬಳಸುತ್ತಾರೆ. ಪ್ಯಾರಡೈಕ್ಲೋರೊ 
ಬೆನ್‌ಜಿನ್‌ ಅಷ್ಟು ಹಬೆಯಾಗದಿದ್ದರೂ, ಗಾಳಯಾಡದಂತೆ ಭದ್ರಪಡಿಸಿದ ಧಾರಕ 
ಗಳಲ್ಲಿ ಪರಿಣಾಮಕರ, 1000 ಘನ ಅಡಿಗಳಿಗೆ 259 ಸೆಜ್ರ (77° £) ಗಳಲ್ಲಿ 
0.04 ಪೌಂಡು ಸಾಕಾಗುವುದರಿಂದ, ಮಿತವ್ಯಯಕಾರಿ, ಬಿಳಿ ಹರಳಿನಂತಶಹ ವಸ್ತು, 
ಗಾಳಿಗೆ ತೆರೆದಾಗ, ನಿಧಾನಮಾಗಿ ಅನಿಲೀಕರಿಸುತ್ತದೆ. ಆ ಆವಿಯೊಡನೆ ಒಳಗಿರಿಸಿದ 
ಕೀಟಗಳಿಗೆ ವಿಷಕರವಾಗುತ್ತದೆ. ತೀವ್ರತರ ಧೂಪಕವಲ್ರ್ಲವಾದರೂ, ಬೀಜಗಳಿಗೆ 


ದೀರ್ಥಕಾಲ ರಕ್ಷಣೆ ಕೊಡುತ್ತದೆ. ಕರಗುವ ಕಾವು 80.15 ಗ್ರೆ (176.18° |); 
ಕುದಿಬಿಂದು 217,543 ಸೆಗ್ರೆ (424.2° F). 

ಜನ್ಮ ಜಾನುವಾರುಗಳಿಗೆ ಬೇಕಾಗುವ ಧಾನ್ಯ. ಧಾನ್ಯದ ವಸ್ತುಗಳನ್ನು ಇದ 
ರಿಂದ ಧೂಪನ ಮಾಡಕೂಡದು; ಏಕೆಂದರೆ, ಆ ವಸ್ತುಗಳಿಗೆ ವಾಸನೆ ಬಂದು, ರುಚಿ 


ದಾಸ್ತಾನು ಕೀಟಗಳ ಹತೋಟ 1.1. Ri 209 


ಕೆಡುತ್ತದೆ. ಮಾಂಸ, ಮೊಟ್ಟೆಗಳಿಗೂ ಸಹ ಕರೆಯಾಗುತ್ತದೆ. ಅಂತೂ, ಮೊಳಕೆ ಶಕ್ತಿ 
ಅಷ್ಟು ಕೆಡುವುದಿಲ್ಲ 
5. ನಿಕೋಟಿನ್‌ : 2 

ಶುದ್ಧ ನಿಕೋಟಿನ್‌ ಎಣ್ಣೆ ಯಂಥ, ಬಣ್ಣವಿಲ್ಲದ ದ್ರಾವಕ. ವಿಶಿಷ್ಟ ಗುರುತ್ವ 
1.009, ಕೆದಿಬಿಂದು 274, ತ್ರಾ ಸೆ ಗ್ರೆ 100೨ ಡಿಗ್ರಿ ಗಳಿಗಿಂತ ಕಡಮೆ ಶಾಖದಲ್ಲಿ 
ಬಿಳಿ ಮೋಡದಂತೆ ಅವಿಯಾಗುತ್ತದೆ. ತೀವ್ರ ಮಾರಕ ವಿಷ, ಶ್ವಾಸನಾಳವನ್ನು 
ನಿಶ್ಚತ್ವಗೊಳಿಸಿ ಸಾವನ್ನು ೦ಟುಮಾಡುತ್ತವೆ. ಧೂಪನದಲ್ಲೂ ಕೀಟಗಳನ್ನು ನಿಶ್ಯಕ್ತಿ 
ಗೊಳಿಸಿ ಕೊಲ್ಲುತ್ತದೆ. ಗಾಜಿನ ಮನೆಗಳಲ್ಲಿ ಧೂಪನಕ್ಕೆ ಉಪಯೋಗಿಸುತ್ತಾರೆ. 
6. ಪ್ಯಾರಡೈಳ್ಸೋರೊಬೆನ್‌ ಜಿನ್‌ (ಹಡಿಬಿ) 

ಇದು ಕೀಟನಾಶಕ. 1915 ರಲ್ಲಿ ಧೂಪಕಕ್ಕೂ ಬಳಸಿದರು. ಆದರೂ ಧಾನ್ಯ 
ಮತ್ತು ಅದರ ವಸ್ತುಗಳಿಗೆ ಕೆಟ್ಟವಾಸನೆ, ಅರುಚೆಗಳು ಬರುವುದರಿಂದ, ಧೂಪಕ 
ಹಾಕಿದ ಧಾನ್ಯವನ್ನು ಶಿಂದ ಸ್ಪ್ರಾಣಿಗಳ ಮಾಂಸ್ಕ ಕೋಳಿಗಳ ಮೊಟ್ಟೆಗಳಿಗೂ ಮಸನೆ 
ಹಿಡಿಯುವುದರಿಂದ, ಇದನ್ನು ಉಪೆಯೋಗಿಸಲಾಗುವುದಿಲ. ಇದು ಬಿಳಿ ಹರಳು, 
ಗುಳಿಗೆ ತೆರೆದಾಗ ಅನಿಲೀಕರಸುತ್ತದೆ. ಕುದಿಬಿಂದು 172 ಸೆಗ್ರೆ (84 ,6 F). 
ಸಾಮಾನ್ಯವಾಗಿ ಹೊತ್ತಿಕೊಳ್ಳುವುದಿಲ್ಲ. ಆದರೂ 70° ಸೆಗ್ರೆ (158° ೯) ಗಳಲ್ಲಿ 
ಧಗ್ಗನೆ ಕೆಡಿಬಖರುತ್ತದೆ. ಉರಿಯುವುದಿಲ್ಲ.. ಆವಿ ಅಪಾಯಕರವಲ್ಲದಿದ್ದರೂ, 
ಜನರು ಬಹಳ ಹೊತ್ತು ಮೂಸಿನೋಡಬಾರದು. 1000 ಘನ ಅಡಿಗಳಿಗೆ 0,5 
ಪೌಂಡ್‌ ಪಿಡಿಬಿಯ ಆವಿ ತುಂಬಲು ಸಾಕು. ಹೆಚ್ಚಾದ್ದು ಹೀರಲ್ಪಡುತ್ತದೆ. ಮತ್ತು 
ಸೋರಿ ಹೊರಬೀಳುತ್ತದೆ. ಗಾಳಿಯೊಡನೆ ಭದ್ರಪಡಿಸಿದ ಧಾ ರಕಗಳಲ್ಲಿ. ಪರಿಣಾಮ 
ಕರ ಮೊಳಕೆ ಶಕ್ತಿಗೆ ಹಾನಿಕರ; ಆದ್ದರಿಂದ ಬಿತ್ತನೆ ಬೀಜಗಳೊಂದಿಗೆ ಇಡಬಾರದು, 
ಪ್ರೊಸೈಲಿನ್‌ ಡೈಕ್ಲೋಕೈಡ್‌ ; » 
ಖಾಲಿ ಕಣಜಗಳಲ್ಲಿ ಇದು ಈಥೈಲಿನ್‌ ಡೈಕ್ಲೋರೈಡಿಗೆ ಸಮವಾಗುತ್ತದೆ. ' 
ಧೂಪನಕ್ಕೆ ಉಪಯೋಗವಿಲ್ಲ. ಕಾರ್ಬನ್‌ ಟೆಟ್ರಾಕ್ಲೋರೈಡ್‌ ಜತೆಯಲ್ಲಿ ಮಿಶ್ರಿಸಿ 
ಹಲವು ಹೆಸರುಗಳಿಂದ ಮಾರುತ್ತಾರೆ. 

(ಅಮೋನಿಯ, ಕ್ಲೊ ರಿನ್‌, ಫಾರ್ಮಾಲ್ಡಿಹೈಡ್‌, ಈಥೈಲ್‌ ಫಾರ್ಮೇಟ್‌ 
ಗಳನ್ನು ಧೂಪನಕ್ಕೆ ಪರಿಶೀಲಿಸಿ, ಸೂಚಿಸಿದ್ದರೂ, ಅಷ್ಟು ಪ್ರಯೋಜನವಿಲ್ಲವೆಂದಿ 
ದ್ದಾರೆ.) 


~ 


೪೫11 ಬೇರೆ ಕ್ರಮಗಳು 
(ಅ) ಅತಿಕಾವು: ದಾಸ್ತಾನಿನ ಕೀಟಗಳ ಎಲ್ಲ ಹಂತೆಗಳೂ, 125° ಓ 
135° ೯ ಡಿಗ್ರಿ ಶುಖಕ್ಕೆ ಹಲವು ಗಂಟೆಗಳು ಗುರಿಯಾದಾಗ ನಾಶವಾಗುತ್ತವೆ. 


210 ಮನೆ ಕೀಟಗಳು, ಇತರ ಸೀಡೆಗಳು ಮತ್ತು ಅವುಗಳ ಹತೋಟ 


ಅಷ್ಟು ಶಾಖಕ್ಕೆ 5-6 ಗಂಟೆಗಳು ಮಾತ್ರ ಒಡ್ಡಿದಾಗ, ಕಾಳುಗಳ ಮೊಳಕೆಶಕ್ತಿ ಕೆಡು 
ವುದಿಲ್ಲ. ಅಷ್ಟಕ್ಕಿಂತ ಶಾಖ ಹೆಚ್ಚಾದರೆ ಹಾನಿಕರ. ಅಂಥ ಯಂತ್ರಗಳ ಮೂಲಕ 
ಎಷ್ಟು ಧಾನ್ಯವನ್ನಾದರೂ ಸಂಸ್ಕರಿಸಬಹುದು. ಸರಿಯಾದ ಯಂತ್ರಗಳಾದರೆ, ಧಾನ್ಯ 
ಅವುಗಳ ಮುಖಾಂತರ ಹೋಗುವಾಗ ಶಾಖ ಹೆಚ್ಚಿ, ಕೀಟಗಳ ಹಂತಗಳನ್ನು ಕೊಲ್ಲು 
ತ್ತದೆ. ಆದರೆ ಶಾಖ ಎಲ್ಲ ಧಾನ್ಯಕ್ಕೂ ಸಮವಾಗಿ ಹರಡುವುದಿಲ್ಲ. ಧಾನ್ಯದ 
ರಾಶಿ ಮಧ್ಯೆ ಕೀಟಗಳನ್ನು ಕೊಲ್ಲುವಷ್ಟು ಶಾಖವಾಗುವ ಮೊದಲು, ಹೊರಪದರ 
ಗಳಲ್ಲಿ ಶಾಖ ವಿಪರೀತವಾಗುತ್ತದೆ. 

ಜರ್ಮನಿಯಲ್ಲಿ 115° ಔ ಗಳಿಗೆ ಗೋಧಿಯನ್ನು ಒಂದೇ ಗಂಟಿ ಒಡ್ಡಿ 
ದಾಗ, ಕೆಲಾಂಡ್ರ ಒರೈಜಿ ಯ ಎಲ್ಲ ಹಂತಗಳೂ ನಾಶವಾಗಿ. ಮೊಳಕೆ ಶಕ್ತಿಗೆ ಹಾನಿ 
ಯಾಗಲಿಲ್ಲ. 1319 (53° ಸೆಗ್ರೆ) ಗಳಿಗೆ ಒಡ್ಡಿದಾಗ. ಎಲ್ಲ ಕೀಟಗಳೂ 3೧ 
ನಿಮಿಷಗಳಲ್ಲೇ ಸತ್ತಿದ್ದವು. 

ರೈತರು ಸಾಮಾನ್ಯವಾಗಿ ವರ್ಷಕ್ಕೆ ಒಂದೆರಡುಸಲ, ಕೀಟಗಳನ್ನು ನಾಶ 
ಮಾಡಲು, ಧಾನ್ಯವನ್ನು ಬಿಸಿಲಿನಲ್ಲಿ ಒಣಗಿಸುತ್ತಾರೆ. 6 ಗಂಟೆಗಳ ಕಾಲ ಬಿಸಿಲಿನಲ್ಲಿ 
ತೆಳುವಾಗಿ ಹರಡಿ, ಶಾಖ ಎಲ್ಲ ಕಾಳುಗಳಿಗೂ ಶಗುಲುವಂತೆ ಆಗಾಗ ಕೆದಕುತ್ತಾರೆ. 
ಮಳೆಗಾಲ ಕಳೆದಮೇಲೆ ಸೆಪ್ಟಂಬರಿನಲ್ಲಿ ಕಣಜದ ಧಾನ್ಯವನ್ನು ಒಣಗಿಸುವುದು ರೂಢಿ. 

(ಆ) ಅತಿಶೈತ್ಯ : ಹುರುಳಿ, ಬಟಾಣಿ, ಹಲಸಂದಿಗಳನ್ನು ಮೂತಿಹುಳು 
ಗಳಿಂದ ರಕ್ಷಿಸಲು, ಅತಿಶೈತ್ಮಕ್ಕೆ ಒಡ್ಡುವುದು ಬೇರೆ ದೇಶಗಳಲ್ಲಿ ರೂಢಿಯಲ್ಲಿದೆ. ಈ 
ಕ್ರಮ ಉತ್ತಮಗೊಂಡಿಲ್ಲ. 

(ಇ) ಶೂನ್ಯತೆ : ದಾಸ್ತಾನಿನ ಕೀಟಗಳ ಹತೋಟಿಗೆ, ಶೂನ್ಯತೆಯ ಉಪ 
ಯೋಗಕ್ಕೆ ಅಷ್ಟಾಗಿ ಗಮನಕೊಟ್ಟೆಲ್ಲ. ಪರಿಶೀಲನೆಯಲ್ಲಿದೆ. ಅನುಕೂಲವಿರುವ ಪಡೆ 
ಗಳಲ್ಲಿ ಇದೊಂದು ಒಳ್ಳೆಯ ಕ್ರಮವಾಗುತ್ತದೆ. ಕಮಾನು ಚಾವಣಿಗಳಲ್ಲಿ ಗಾಳಿಯನ್ನು 
ತೆಗೆದು, ಧಾನ್ಯಗಳಿಗೆ ಅನಿಲವನ್ನು ಒಳಹೋಗಿಸುತ್ತಾರೆ. ಒಡ್ಡುವ ಕಾಲ ಬಹಳ 
ಕಡಮೆ. ಗಾಳಿಯಾಡಿಸಿ ಬೇಗ ಶುಚಿಗೊಳಿಸುತ್ತಾರೆ. 

(ಈ) ಬೋನು : ಜರ್ಮನಿಯಲ್ಲಿ ಸೈಟೂಟ್ರೋಗ ಸೀ 
ಗಳನ್ನು ಹಿಡಿಯಲು ಬೋನನ್ನು ಪರೀಕ್ಷಿಸಿ, ಶಿಫಾರಸ್ಸು ಮಾಡಿ ¢ 
ಕೊಬ್ಬರಿ ಎಣ್ಣೆ ಸಿಂಪರಿಸಿದ ನೀರನ್ನಿಟ್ಟು ಅವುಗಳೊಳಕ್ಕೆ ಪತಂಗಗಳು ವಿಶೇಷವಾಗಿ 
ಬೀಳುವಂತೆ ಮಾಡಿದ್ದಾರೆ. ಇದು, ಕಣಜ, ಕತ್ರಲಲ್ಲಿದ್ದರೆ ಸಾಧ್ಯ. ಭಾರತದಲ್ಲೂ. 
ಬೊಂಬಾಯಿಯಲ್ಲಿ ಇದನ್ನು ಜಯಪ್ರದವಾಗಿ ಪರಿಶೀಲಿಸಿದ್ದಾರೆ. ಪತಂಗ ಮತ್ತು 
ದ ಂಬಿಗಳು ವಿಶೇಷವಾಗಿ ಆ ನೀರಿಗೆ ಬೀಳುವಂತೆ ಮಾಡಿ. ಆಕ್ರಮಣವನ್ನು ಕಡದೆಂ 
ಮಾಡಿದ್ದಾರೆ. 


[93 

ಶ್ಚ 

3 4 
% 1 
[CR 

pal 

gt 

© 

ಇ 


ತ್ರ 


(ಗಾ 


ಜೆ 


ಕ್ಮ ದಾಸ್ತಾನು ಕೀಟಿಗಳ ಹತೋಟಿ 211 


(ಉ) ಅಂಟುಪಟ್ಟ ಮರಕ್ಕೆ ಕಟ್ಟುವಂತೆ, ಪಟ್ಟಿಗಳಿಗೆ ಅಂಟನ್ನು ಬಳಿದು, 
ಕಣಜದ ಗೋಡೆ, ನೆಲಗಳಿಗೆ ಉಪಯೋಗಿಸಬಹುದು. ಇದರಿಂದ, ಕೀಟಗಳು ಹರಿ 
ದಾಡುವುದು ತಪ್ಪಿ. ಸ್ವಲ್ಪ ಪ್ರಯೋಜನವಾಗಬಹುದು. ಹುಳುಬಿದ್ದ ರಾಶಿಯನ್ನು 
ಬೇರ್ಪಡಿಸಬಹುದು. ಅಂಟಿನ ಮೇಲೆ ಧೂಳು ಬೀಳದಂತೆ ಸ್ವಚ್ಛವಾಗಿರಬೇಕು. 

(ಊ) ನೊರೆಗಳು : ಕೆಲವು ದೇಶಗಳಲ್ಲಿ ಹುಳುಬಿದ್ದ ದಾಸ್ತಾನಿಗೆ ಎಣ್ಣೆ 
ನೊರೆಗಳನ್ನು ಸಿಂಪರಿಸುತ್ತಾರೆ. ಒಂದು ಭಾಗ ಸೂಕ್ತ ಕೊಬ್ಬನ್ನು 4 ಭಾಗ ಶೇಕಡಾ. 
1 ಸೋಪಿನ ದ್ರಾವಣಕ್ಕೆ ಬೆರೆಸಿದರೆ. ಸ್ಥಿರವಾದ ನೊರೆವಸ್ತುವಾಗುತ್ತದೆ. ಇದನ್ನು | 
ಸೈಬಾಫಿಲಸ್‌ ಗ್ರನೇರಿಯಕ್ಕೆ ಸಿಂಪರಿಸಿದಾಗ ಅವು ಶೇಕಡಾ 100ರಷ್ಟು ಸತ್ತವು. 


ದ 


ಹಣ್ಣಿನ ಮರಗಳಿಗೆ ಸಿಂಪರಿಸುವ ಕೆಲವು ಎಣ್ಣೆ ನೊರೆಗಳು ಮತ್ತು ಮಿಶ್ರ ' 


ತ 
ವಾಗುವ ಎಣ್ಣೆಗಳು ಸಂಗ್ರಹಿಸಿದ ಮೆಕ್ಕೆ ಜೋಳವನ್ನು ಕೀಟಗಳಿಂದ ರಕ್ಷಿಸುತ್ತವೆ. 
ಜೋಳದ ಮೊಳಕೆಶಕ್ತಿಯೂ ಕೆಡುವುದಿಲ್ಲ. 

ನುಣುಪು ಎಣ್ಣೆ ನೊರೆಯನ್ನು, 1 ಕ್ವಾರ್ಟ್‌ನೀರು, 1.2 ಪೌಂಡು ಪೊಟ್ಯಾ 
ಸಿಯಂ ಓಲಿಯೇಟ್‌ ಮತ್ತು! ಗ್ಯಾಲನ್‌ ಲಘುದರ್ಜೆ ಜಾರಿಸುವ ಎಣ್ಣೆಗಳನ್ನು 5 
ನಿಮಿಷ ಕುದಿಸಿ ತಯಾರಿಸುತ್ತಾರೆ. ಇದನ್ನು ಸೈಟೊಟ್ರೋಗೆ ಸೀರಿಯಲೆಲ್ಲ ಸೈಟೊ 
ಫಿಲಸ್‌ ಒರ್ಕೆಜಿ, ಟ್ರಿಬೋಲಿಯಂ ಕ್ಯಾಸ್ಟ್ರೇನಿಯೆಂ, ಒರೈಜಿಫೈಲಸ* ಸೂರಿನಾಮೆಸ್ಸಿರ್ಸ ಗಳ 
ಮೇಲೆ ಪ್ರಯೋಗಿಸಿದ್ದಾರೆ. ಧಾನ್ಯವನ್ನು ಒಂದು ಬುಟ್ಟಿ ಅಥವಾ ಸ್ಲೇಟಿನ ಹೆಡಿಗೆ 
ಯಲ್ಲಿಟ್ಟು. ನೊರೆ ತುಂಬಿದ ತೊಟ್ಟಿಯಲ್ಲಿ ಅದ್ದಿ, ತಕ್ಷಣ ತೆಗೆದು, ಹೆಚ್ಚಾದ ದ್ರಾವಣ 

ಹೆ ಸುಳವ = [5 ಚ 


ದ 


ವನ್ನು ತೊಟ್ಟಿಯೊಳಕ್ಕೆ ಸೋರಿಸಿ, ಆಮೇಲೆ ಚೆನ್ನಾಗಿ ಒಣಗಿಸಿ ಜಾಸ್ತಿ ಕೈಯಾಡಿಸದೆ 


pl 


ದಾಸ್ತಾನು ಮಾಡಬೇಕು, ಏಕೆಂದರೆ, ಪ್ರಶಿಕಾಳಿಗೆ ತೆಳುವಾಗಿ ಅಂಟೆರುವ ನೊರೆವಸ್ತು 


ಲು 


ಕೀಟಗಳನ್ನು ತಪ್ಪಿಸುತ್ತದೆ. ಈ ಕ್ರಮವನ್ನು ಪ್ರಯತ್ನಿಸಿದರೂ, ಭಾರತದಲ್ಲಿ ದೊಡ್ಡ 
ಪ್ರಮಾಣದ ಉಪಯೋಗಕ್ಕೆ ಅಭಿವೃದ್ಧಿ ಮಾಡಿಲ್ಲ 


ಸ ೫ 


ಅಧ್ಯಾಯ 7 
ಬಿತ್ತನೆ ಬೀಜಗಳ ದಾಸ್ತಾನು 


} ಬಿತ್ತನೆ ಬೀಜಗಳನ್ನು ಬಹಳ ಎಚ್ಚರಿಕೆಯಿಂದ ದಾಸ್ತಾನು ಮಾಡಬೇಕು. ಎರಡು 
ಮುಖ್ಯ ಸ ಕಾರಣಗಳು : 1] ಬಹಳ ಒಳ್ಳೆಯ ವಿಶೇಷತರ ಬಗೆ. ತಳಿಯಾಗಿದ್ದು ನಷ್ಟ 
ವಾದರೆ, ಪ್ರನಃ ದೊರೆಯಲಾರಪ್ಪು, 2) ಸ್ವಲ್ಪ ನಷ್ಟಹೊಂದಿದರೂ, ಮೊಳಕೆ ಶಕ್ತಿಗೆ 
ಹಾನಿಯಾದರೆ, ಬಿತ್ತನೆ ಹಾಳಾಗುತ್ತದೆ. ಆದ್ದರಿಂದ ತನುವು ಮತ್ತು ಕೀಟಗಳ ಹಾವಳಿ 


pa LY 


ಯಿಂದ ಎಚ್ಚರಿಕೆಯಿಂದ ರಕ್ಷಿಸಬೇಕು 


ಬಿತ್ತನೆ ಬೀಜಗಳನ್ನು ಸಾಮಾನ್ಯವಾಗಿ ವಾಡೆ, ಗುಡಾಣ, ಮೂಡೆ ಮತ್ತು 
ಪೆಂಟಿಗಳಲ್ಲಿ ಸಂಗ್ರಹಿಸಿಡುತ್ತಾರೆ. ಬೀಜ ಒಣಗಿದ್ದರೆ ಇದು ಸರಿ. ಬಿತ್ತನೆ ಸಂಗ್ರಹಕ್ಕೆ 
ಹೆಗೇವು ಒಳ್ಳೆಯದಲ್ಲ. ಕಾರಣ, ಭೂಮಿಯೊಳಗೆ ಬೀಜಗಳು ಉಸಿರಾಡಲು ಆಗುವು 
ದಿಲ್ಲ. ಸುಧಾರಿಸಿದ ಬಿದಿರು ಪೆಂಟೆಗಳಲ್ಲಿಟ್ಟು, ಮೇಲ್ಲುಡೆ ಮರಳಿನ ಪದರವನ್ನು ಹಾಕಿಡ 
ಬಹುದು. ಕಣಜಗಳಾದರೆ ಅವು ಖಾಲಿಯಾದಾಗ ಚೆನ್ನಾಗಿ ಶುಚಿಗೊಳಿಸಬೇಕು, ಚೀಲ 
ಗಳಾದರೆ, ಮೂಟೆಗಳ ಮೇಲೆ ಆಗಾಗ್ಗೆ ಡಿಡಿಟಿ, ಬಿಎಚ್‌ಸಿ, ಕೀಟನಾಶಕ ಪ್ರಡಿಯನ 
ಉದುರಿಸಬೇಕು. ಜಡವಸ್ತುಗಳನ್ನು ಮಿಶ್ರ ಮಾಡಿರುವ ಕ್ರಮಗಳಲ್ಲಿ ದ್ವಿದಳ ಧಾನ್ಯ 
ಗಳೊಡನೆ ರಾಗಿಯನ್ನು ಬೆರಸಿ, ಕಡಲೆಯೊಡನೆ, ಸುಟ್ಟ ಬತ್ತದ ಹೊಟ್ಟನ ನ್ನು ಕುಟ್ಟಿ, 
ಆ ಧೂಳನ್ನು ಬೆರಸಿಡುವ ಕ್ರಮಗಳು ಒಳ್ಳೆಯವೆ; ಹೊಟ್ಟಿನ ಧೂಳು, ಕಾಳುಗಳ 
ಸುತ್ತ ಅವರಿಸಿ ರಕ್ಷಿಸುತ್ತದೆ. ಧಾನ್ಯದೊಡನೆ, ಖಾಲಿ ಕೂಗಟೆ (ಅಂಟುವಾಳ 
ಸಂಪಿಂಡಸ್‌ ಎಿವರ್ಜನಾಟಿರ್ಸ ಕೂಯಿಯೊಳಗೋ ಅಥವಾ ಬೆರಣಿ ಕುಡಿಕೆಯೊಳಗೂ 
ರಸದ ಹನಿ ಇಡುತ್ತಿದ್ದ ಪದ್ಧತಿ ಒಳ್ಳೆಯದೆ. ರಸದ ಆವಿ. ಕೀಟಗಳ ಮೊಟ್ಟೆ ಗಳಿಗೆ 
ಮಾರಕ. 
ಮುಖ್ಯವಾಗಿ ಬಿತ್ತ ನೆ ಬೀಜಗಳಿಗೆ ಶೇಕಡಾ 5 ರ ಬಿಎರ್‌ಸಿ ಅಧವಾ ಡಿಡಿಟಿ 
ಪುಡಿಯನ್ನು 1 ಕ್ವಿಂಟಾಲಿಗೆ 1 ಔನ್ನಿನೆಂತೆ! ಕೆ.ಜೆ. Ni ಬಿತ್ತನೆಗೆ 33 ಗ್ರಾಂ Mic 
ಬೆರಸಿಡಬಹುದು. ಅಂಥ ಬೀಜಗಳನ್ನು ಆಹಾರಕ್ಕೆ ಮೇವಿಗೆ ಉಪಯೋಗಿಸಬಾರದು. 
ಸಾಗಾಣಿಕೆಯಲ್ಲಿ ಕೀಟಿಗಳ ಹಕೋಟ 
ಧಾನ್ಯ ಮತ್ತು ಮಿಲ್‌ ಮಾಡಿದ ವಸ್ತುಗಳನ್ನು ಸ್ವಳದಿಂದ ಸ್ಮ ಳಕ್ಕೆ ಸಾಗಿಸುವಾಗ 


ಸ್ತ 
ಇ ಸಿ 
ಆಗಾಗ, ಕೀಟಗಳು ಬೀಳುತ್ತವೆ. ಒಳ್ಳೆಯ ಧಾನವ ನ್ನು, ಹುಳುಗಳ ಸೋಂಕಿದ್ದ 


phate 


ಈಸ 


ಬಿತ್ತನೆ ಬೀಜಗಳ ದಾಸ್ತಾನು 213 


ದೆ ಪ್ರತಿಯಾಗಿ, ಹುಳುಬಿದ್ದ ಧಾನ್ಯವನ್ನು ಒಳ್ಳೆ ವಾಹನಗಳಲ್ಲಿ ಸಾಗಿಸಿ 
ದಾಗೆ, ಆ ವಾಹನಗಳಿಗೂ ಕೀಟಗಳು ಸೇರಿಕೊಳ್ಳುತ್ತವೆ. ಕೊನೆಗೆ ಧಾನ್ಯದ ಜತೆಯಲ್ಲಿ, 
ಕಣಜ, ಉಗ್ರಾಣಗಳಲ್ಲಿ ಸಂಗ್ರಹಿಸಿದಾಗ, ಅವುಗಳಿಗೂ ಹುಳುಗಳು ಸೇರುತ್ತವೆ. 
ಆದ್ದರಿಂದ ವಾಹನಗಳನ್ನು ಆಗಾಗ್ಗೆ ಪರೀಕ್ಷಿಸಿ, ಶುಚಿಗೊಳಿಸಬೇಕು. 
ಪಯೋಗಿಸಿದ ಚೀಲಗಳು: ಅವನ್ನು ಶುಚಿಗೊಳಿಸಲು, ಶಥೈಲಿನ್‌ ಡೈಕ್ಲೋ 

ರೈಡ್‌, ಕಾರ್ಬನ್‌ ಟೆಟ್ರಕ್ಲೋರೈಡಿ” (ಇಡಿ/ಸಿಟಿ) ಮಿಶ್ರಣದಿಂದ ಧೂಪಕವನ್ನು 
ಹಾಕಬಹುದು; 1500 ಚೀಲಗಳಿಗೆ ಅಥವಾ 1000 ಘನ ಅಡಿಗಳಿಗೆ 30 ಪೌಂಡು, 
ಇಡಿ; ಸಿಟಿ ಮಿಶ್ರಣ. " 

ಟ್ರಕ್‌ಗಳು : ಧಾನ್ಯ. ಧಾನ್ಯದ ವಸ್ತುಗಳನ್ನು ಸಾಗಿಸಿದ ಟ್ರಕ”ಗಳನ್ನು ಪ್ರತಿ 
ದಿನವೂ ತಪ್ಪದೆ ಶುಚಿಗೊಳಿಸಬೇಕು. ಪೊರಕೆ ಬ್ರಷ್ಷ್‌ಗಳಿಗಿಂತ, ವಿದ್ಯುಚ್ಛಕ್ತಿ ಇರುವ 
ಕಡೆ, ಎಲೆಕ್ಟ್ರಿಕ್‌ ವ್ಯಾಕ್ಕೂಮ್‌ ಕ್ಲೀನರುಗಳು ಉತ್ತಮ. 

ರೈಲ್ವೆ ವ್ಯಾಗನ್‌ : ಇವನ್ನು ಶುಚಿ ಮಾಡಲು ವ್ಯಾಕ್ಯೂಮ್‌ ಕ್ಲೀನರ್‌ ಅಥವಾ 
ಒತ್ತಡದ ಗಾಳಿ ಉತ್ತಮ. ಖರ್ಚೂ ಕಡಮೆ. 

ನೀರಿನಲ್ಲಿ ಕರಗುವ ಡಿಡಿಟಿ, ಬಿಎಚ್‌ಸಿ ಸಿಂಪರಣೆ ಒಳ್ಳೆಯದು. ಗಾಳಿಬಂಧನ 
ಸಾಧ್ಯವಾದರೆ, ವ್ಯಾಸ್‌ಗಳಿಗೆ ಧೂಪಕ ಮತ್ತು ಹೊಗೆಗಳನ್ನು ಹಾಕಬಹುದು. 

ಹಡಗು : ಹಡಗನ್ನು ಶುಚಿ ಮಾಡಲು. ಧೂಪನ ಮತ್ತು ಸ್ಪರ್ಶಸಿಂಪರಣೆ 
ಉತ್ತಮ. ಧೊಪನಕ್ಕೆ ಎಚ್‌ ಸಿಎನ್‌ ಒಳ್ಳೆಯದು: ಪ್ರಮಾಣ 1000 ಘನ ಅಡಿ ಜಾಗಕ್ಕೆ 
8 ಔನ್ಸ್‌ಗಳು. ಪೈರಿತ್ರವ್‌ ಸಾರ (ಶೇಕಡಾ 0.8ರ ಪೈರಿತ್ರಮ್‌) ಸ್ಪರ್ಶಸಿಂಪರ 
ಣೆಯೂ ತೃಪ್ತಿಕರ. 
ಸಂಗ್ರಹಿಸಿದ ಹಣ್ಣು,ತರಕಾರಿಗಳಿಗೆ ತಗುಲುವ ಶಿಲೀಂಧ ಕೋಗಗಳಿಗೆ ಧೂಪನ 

ಇದು ಇತ್ತೀಚೆಗೆ ಪ್ರಾರಂಭವಾಗಿದೆ. ಅಮೋನಿಯ, ಗಂಧಕದ ಡೈಯಾಕ್ಸೈಡ್‌, 
ನೈಟ್ರೋಜನ್‌ ಬ್ರೈಕ್ಲೋರೈಡ್‌, ಈಥೈಲಿನ್‌ ಆಕ್ಸೈಡ್‌, ಮಾಥೈಲ್‌ ಬ್ರೋಮೈಡ್‌ 
ಗಳಲ್ಲೊಂದನ್ನು ಪ್ರಯೋಗಿಸಬಹುದು. ಪರಿಣಾಮ, ಶಿಲೀಂಧ್ರದ ಹಂತ, ಶಿಲೀಂಧ್ರ 
ವಿರುವ ಜಾಗ ಮತ್ತು ವಸ್ತುಗಳ ಸನ್ನಿವೇಶಗಳನ್ನು ಸರಿಪಡಿಸುತ್ತದೆ. ಹೆಚ್ಚು ಪರಿ 
ಶೀಲನೆಯಾಗಿ ಈ ಕ್ರಮ ಬಳಕೆಗೆ ಬರಬೇಕಾಗಿದೆ. 

ಸಾಮಾನ್ಯ ಶಿಫಾಸುರಗಳು 

ದಾಸ್ತಾನು ಧಾರಕಗಳು 

1) ರಾಶಿ ಸಂಗ್ರಹಣೆಗೆ ಸಿಮೆಂಟ್‌ಕಾಂಕ್ರೀಟಿನ ಕಟ್ಟೆಗಳು (ಭೂಮಿಯ 
ಮೇಲಾಗಲೀ ಅಥವಾ ಕೆಳಗಾಗಲೀ) ಅಥವಾ ಬಿನ್‌ಗಳು ಸೂಕ್ತ. ಆ ಮೇಲೆ ಇಟ್ಟಿಗೆ 


214 ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟ 


ಗಳಿಂದ ಕಟ್ಟಿ, ಒಳಗಡೆ ಗೋಡೆ ನೆಲಗಳಿಗೆ ಸಿಮೆಂಟ್‌ಕಾಂಕ್ರೀಟಿನ ಗಿಲಾವು ಮಾಡಿ 
ರುವ ಕಟ್ಟಿಡಗಳು ಒಳ್ಳೆಯವು. 

11) ಮೂಟೆಗಳ ಸಂಗ್ರಹಣೆಗೆ, ಸಿಮೆಂಟ್‌ಕಾಂಕ್ರೀಟ್‌ ಅಥವಾ ಇಟ್ಟಿಗೆಗಳಿಂದ 
ಕಟ್ಟಿ ಧೂಪನಕ್ಕೆ ಎಲ್ಲ ಅನುಕೂಲಗಳಿರುವಂತೆ ಇಡಬೇಕು. 

ಧಾನ್ಯಗಳನ್ನು ಮೂಟೆಗಳಿಗಿಂತ, ರಾಶಿಯಾಗಿ ದಾಸ್ತಾನು ಮಾಡುವುದೊಳ್ಳೆ 
ಯದು. ಭೂಮಿಯ ಮೇಲಾಗಲೀ, ಕೆಳಗಾಗಲೀ, ಬಿನ್‌ಗಳು (ಗಳಿಗೆ, ಕಡಿಕೆ, ಓಡೆ) 
ಗುಂಡಾಗಿ ಅಥವಾ ಚಚ್ಚ್‌ ಕಾವಾಗಿದ್ದು. ಸಿಮೆಂಟ್‌ಕಾಂಕ್ರೀಟಿನಿಂದ ಮಾಡಿರಬೇಕು. 
ಅದಾಗದಿದ್ದರೆ, ಕಲ್ಲುಗಳಿಂದ ಕಟ್ಟಿ. ನೆಲ, ಗೋಡೆ, ಮಾಳಿಗೆ, ಗಳಿಗೆ. ಗಿಲಾವು ಮಾಡಿ. 
ನೀರಿಳಿಯದ ವಸ್ತುವನ್ನು ಬಳಿದಿರಬೇಕು. 

ಸ್ಥಳೀಯ ಪದ್ಧತಿಗಳಲ್ಲಿ ಧಾನ್ಯರಾಶಿ ಸಂಗ್ರಹಣೆಗೆ ಹುಲ್ಲಿನಿಂದ ಮಾಡಿದ 

ನರಕಗಳು ಉತ್ತಮ (ಮೂಡೆ ಇತ್ಯಾದಿ). 

ಧಾನ್ಯವನ್ನು ಚೇಲಗಳಲ್ಲಿಡಬೇಕಾದರೆ, ಪಕ್ಕ ಉಗ್ರಾಣಗಳು ಬೇಕು. ಆವುಗಳ 
ಗೋಡೆ, ನೆಲ ಮಾಳಿಗೆಗಳಿಗೆ ಗಿಲಾವು ಮಾಡಿ, ಮೃದುವಾಗಿರಬೇಕು. ಬಾಗಿಲು, ಕಿಟಕಿ 
ಮತ್ತು ವಾತಾಯನಗಳು, ಭದ್ರವಾಗಿದ್ದು, ಹೊರಗಡೆಗೆ ತೆಗೆಯುವಂತಿರಬೇಕು.ತನುವು 
ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಗೋಡೆಗಳಿಗೆ ನೀರಿಳಿಯದ ವಸ್ತುವನ್ನು ಬಳಿದಿರಬೇಕು. 

ಶುಚಿತ್ವ ಮತ್ತು ಉಗ್ರಾಣಗಳ ನಿರ್ವಹಣೆ 

i) ಧಾನ್ಯಗಳನ್ನಿಡುವ ಮುನ್ನ ಉಗ್ರಾಣದ ಕಸವನ್ನು ಗುಡಿಸಿ, ಬಹಳ ಶುಚಿ 
ಯಾಗಿಟ್ಟಿ ರಬೇಕು. ಕಸವನ್ನು ಹೊರಗಡೆ ಹತ್ತಿರ ಬಿಸಾಡದೆ, ಸುಡಬೇಕು. 

11) ಗೋಡೆ, ನೆಲ ಮಾಳಿಗೆಗಳಲ್ಲಿ ಎಲ್ಲ ಬಿರುಕು, ರಂಧ್ರಗಳನ್ನು ಸಿಮೆಂಟಿ 
ನಿಂದ ಮುಚ್ಚಿ ಸಮಮಾಡಿ, ಗಾರೆ ಸಡಿಲವಾಗಿದ್ದರೆ. ಕಿತ್ತು ಪುನಃ ಹೊಸದಾಗಿ ಗಾರೆ 
ಹಚ್ಚಬೇಕು. 

i) ಇಲಿಗಳ ಬಿಲಗಳನ್ನು. ಗಾಜಿನ ಚೂರು ಮರಳಿನಿಂದ ಕೂರಿ. ಸಮ 
ಮಾಡಬೇಕು. ಬಾಗಿಲುಗಳಲ್ಲಿ ಇಲಿಗಳು ನುಶಿಯದಂತಿಬೇಕು. 

ದಾಸ್ತಾನು ಮಾಡುವ ಧಾನ್ಯ ಒಣಗಿದ್ದು. ಹುಳುಗಳಿಲ್ಲದೆ, ಶುಚಿಯಾರಬೇಕು. 
ಹುಳುಗಳಿದ್ದರೆ, ಧೂಪಕ ಹಾಕಿ ಆ ಮೇಲೆ ದಾಸ್ತಾನು ಮಾಡಬೇಕು. ಚೀಲಗಳು 
ಒದ್ದೆಯಾಗಿದ್ದರೆ, ಧಾನ್ಯವನ್ನು ಸುರಿದು, ಧಾನ್ಯ, ಚೀಲಗಳಿರಡನ್ನೂ ಒಣಗಿಸಿ, ಪುನಃ 
ತುಂಬಿಡಬೇಕು. 

ಮೂಟೆಗಳನ್ನು ಮಾಳಿಗೆಯಿಂದ ಕೆಳಕ್ಕೆ ಶೇಕಡಾ 20 ರಷ್ಟು ಜಾಗಬಿಟ್ಟು, 
ಗೋಡೆಗಳ ಬಳಿ ಸುಮಾರು 13-2 ಆಡಿ ಜಾಗ ಬಿಟ್ಟು ಪೇರಿಸಬೇಕು. ಸುತ್ತ ಗಾಳಿ 
ಯಾಡುವಂತಿದ್ದು. ಒಬ್ಬ ತಿರುಗಾಡಿ, ಪರೀಕ್ಷಿಸಲು ಸುಲಭವಾಗಿರಬೇಕು. 

ಮೂಟೆಗಳು ನೆಲಕ್ಕೆ ತಾಕದಂತೆ, ಅಟ್ಟಣಿಯ ಮೇಲಿರಬೇಕು. 


ಬಿತ್ತನೆ ಬೀಜಗಳ ದಾಸ್ತಾನು 215 


ದಾಸ್ತಾನು ಮಾಡಿದ ಧಾನ್ಯದ ರಕ್ಷಣೆ 

ಧಾನ್ಯವನ್ನು ತಿಂಗಳಿಗೊಂದು ಸಲ, ಮಳೆಗಾಲದಲ್ಲಿ 15 ದಿನಗಳಗೊಂದು ಸಲ 
ಪರೀಕ್ಷಿಸುತ್ತಿರಬೇಕು. ಅಲ್ಲಲ್ಲೆ ಪುಡಿ ಬಿದ್ದಿದ್ದರೆ, ಹುಳುಗಳು ಹೆಚ್ಚಾಗಿರುತ್ತವೆ. ಕಾವು 
ಬಂದು ಚೀಲಗಳಲ್ಲಿ ಹುಳುಗಳಿದ್ದರೆ. ಕೂಡಲೆ ಧೂಪಕ ಹಾಕಬೇಕು. ಆದಷ್ಟು ಬೇಗ. 
ವಿಲೆ ಮಾಡಬೇಕು. ರಾಶಿ ಮಾಡಿದ ಧಾನ್ಯದಲ್ಲಿ ಕಾವಿದ್ದರೆ, ಆಗಲೂ ಎಚ್ಚರಿಕೆ 
ಅವಶ್ಶಕ. ಉಷ್ಣಾಂಶ 80°F ಗಳಿಗಿಂತ ಹೆಚ್ಚಾಗಿದ್ದರೆ, ತನುವು ಹೆಚ್ಚಾಗಿದ್ದರೆ, 
ಧಾನ್ಯದಲ್ಲಿ ಕಾವಿನ ಸೂಚನೆ ಕಾಣುತ್ತದೆ. 

ಉಗ್ರಾಣಗಳನ್ನು ಪ್ರತಿದಿನ ಗುಡಿಸಿ, ಕಸತೆಗೆದು. ಶುಚಿಯಾಗಿಡಬೇಕು. ಗಾಳಿ 
ಯಾಡುವಂತೆ ವಾತಾಯನಗಳನ್ನು ತೆಗೆದಿರಬೇಕು. ಮಳೆಗಾಲದಲ್ಲಿ ಮುಚ್ಚಿದ್ದು, ಬೇರೆ 
ಕಾಲದಲ್ಲಿ ತೆಗೆದಿರಬೇಕು. 

ಚೀಲಗಳು, ಟ್ರಕ್‌ಗಳು, ರೈಲ್ವೆ ವ್ಯಾಗನ್‌ಗಳು ಹಡಗಿನ ಸಾಮಾನು, ಕುಳಿ 
ದೋಣಿ ಮುಂತಾದ ಸಾಗಣೆ ವಾಹನಗಳು ಶುಚಿಯಾಗಿರಬೇಕು. ಅವುಗಳ ಸಂದು 
ಗಳಲ್ಲಿ ಕೀಟಿಗಳು ಸೇರಿದ್ದರೆ, ಧೂಪಕ ಹಾಕಬೇಕು. 


ಮುಖ್ಯ ದಾಸ್ತಾನು ಕಟ ಮತ್ತು ಇತರ ಪೀಡೆಗಳ ಪಟ್ಟಿ 


| ಕೀಟಗಳು 
Aಿ. ಕೋಲಿಯಾಫ್ಚಿರ 
ಕರ್ಕುಲಿಯೊನಿಡಿ ಟೈನಿಡಿ 
ಸೈಟೊಫಿಲಸ್‌ ಒರೈಜಿ ಗಿಬ್ಬಿಯಂ ಸಿಲಾ ಯ್ಲಿಸ್‌ 
ಎ ಇ 
ಸ್ಟೆ. ಗ್ರನೇರಿಯ ಡೆರ್ಮೆಸ್ಬಡಿ 
ಬಾಸ್ಟಿಕೈಡಿ ಟ್ರೊಗೊಡೆರ್ಮ ಗ್ರನೇರಿಯ್ಯ 
ಕ್ತಿ ಜೊಪರ್ಕ ಡಾಮಿನಿಕ ಅಟ್ಟಿ ಜೀನಸ್‌ ಪೈಸಿಯಸ್‌ 
ಟ್ರೋಗೊಸ್ಟಿಡಿ ಬ್ರೂಕಿಡಿ 
ಟಿನಿಬ್ರಾಯ್ಡಿ ಸ್‌ ಮ್ಯಾರಿಬಾನಿಕಸ್‌ ಸ್ಯಾಚಿಮಿರಸ್‌ (ಎಬ್ರೂಕಸ್‌) ಜೈನೆಸ್ಸಿಸ್‌ 
ಸ್ಯಾಚಿಮುರೆಸ್‌ (ಐಬ್ರೂಕರ್ಸ) 
ಕ್ಹಾಡ್ರಿಮ್ಯಾಕುಲೇಟಸ್‌ 
ಟೆನಿಬ್ರಿಯೊನಿಡಿ 
ಟ್ರಿ ಬೋಲಿಯಂ ಕ್ಯಾ ಸ್ಟೇನಿಯಂ ಬ್ರೂಕಸ್‌ ಏನಾಲಿಸ್‌ 
ಟ್ರೈ ಅನ್‌ಪೂಸಂ ಬ್ರೂ. ಆಲ್ಟೊ ಕಾಲೋಸಸ್‌ 
ಟಿನಿಬ್ರಿಯೋ ಮಾಲಿಟರ್‌ ಬ್ರೂ. ಫೆಸಿಯೋಲಿ 
ಲಾಥಟಕರ್ಸ ಒರೈಜಿ ಲಾರಿಯ (ಎ ಬ್ರೂಕಸ್‌) ಅಫಿನಿಸ್‌ 


ಆಲ್ಸಿಟೋಬಿಯಸ್‌ ಪೈಸಿಯಸ್‌ ಲಾರಿಯ (ಬ್ರೂಕಸ್‌)ಇಮಾರ್ಜಿನೇಟಿಸ್‌ 


216 


ಕುಕುಜಿಡಿ 
ಒರೈಜಿ ಫೈಲಸ್‌ ಸೂರಿನಾಮಿನ್ಸಿಸ್‌ 
ಲೀಮೊಪ್ಲಿಯಸ್‌ ಮೈನ್ಯೂ ಟಿಸ್‌ 


ಪೈರಾಲಿಡಿ 
ಕಾಸೆನ್ಯರೆ ಕೆಫರೋನಿಕ 
ಪೈರಾಲಿಸ್‌ ಫೆರೈ ಾಲಿಸ್‌ 


ಬ್ಲಾಟ್ಟಿಡಿ 
ಪೆರಿಪ್ಲನೇಟಿ ಅಮೇರಿಕ್ಯಾನ 
ಪೆ. ಆಸ್ಟ್ರಲೇಸಿಯಿ 
ಬ್ಲಾಟ್ಟ ಓರಿಯೆಂಟಾಲಿಸ್‌ 
ಬ್ಲಾ, ಜರ್ಮಾನಿಕ 


ಫಾರ್ಮಿಸಿಡಿ 
ಡೋರಿಲಸ್‌ ಲೇಬಿಯೇಟಸ್‌ 
ಮಾನೊನೋರಿಯಂ ಇಂಡಿಕಂ 


ಲೆಪಿಸ್ಮಿಡಿ 
ಲೆಪಿಸ್ಮ ಸ್ಯಾಕರೈನ 


ಸೋಸಿಡಿ 
ಲಿಪೊಸೆಲಿಸ್‌ ಟ್ರಾನ್ಸ್‌ ವಾಲೆನ್ಸಿಸ್‌ 
ಲಿ. ಡಿನಿನಟೋರಿಯಸ್‌ 


ಮನೆ ಕೀಟಗಳು, ಇತರ ಪೀಡೆಗಳು ಮತ್ತು ಅವುಗಳ ಹತೋಟಿ 


ಲಾರಿಯ(ಎ- ಬ್ರೂಕಸ್‌) ಪೈಸೋರಂ 


B. ಳೆಪಿಜಾನ್ಟಿರ 
ಪೈಸಿಟಿಡಿ 
ಎಫೆಸ್ಟಿಯ ಕಾಟಿಲ್ಲ 
ಪ್ಲೋಡಿಯ ಇಂಟಿರ್‌ಪಂಕೈೆಲ್ಲ 
ಗೆಲೆಕಿಡಿ 
ಸೈಟೊಟ್ರೋಗ ಸೀರಿಯಲೆಲ್ಲ 
€. ಅಥಾಳಪ್ಟಿರ 
ಸ್ಪೈ ರೊಪೈಗ ರ್ಹಾಂಜಿಫೋಲಿಯ 
ಗಿಲಿಡಿ 
ಲ್ಲುಲರ್ಸ ಡೊಮೆಸ್ಟಿ ಕರ್ಸ್‌ 
ಬ್ಲಸ್‌ ಸಿಜಿಲ್ಲೆಟಿರ್ಸ 


ಗಿ 


ರಿ 


೧. ಹೈಮೆನಾಪ್ಟಿರ 


ಕ್ನಾಂಪೊನೋಟಸ್‌ 


ಕಂಪ್ರಸಸ್‌ 
$ ಬ್ರಿ 


E. ಥೈಸನ್ಯೂರ 


F. ಸೋಕೊಪ್ಪಿರ 


G. ಐಸಾಪ್ಟಿರ 


ಟಮೆನ್ಯಟ್‌ ಗಳು 


ಗ. ಅರಾಸ್ನಿಡ 


ಟೈರೊಗ್ಲಿಫಿಡಿ 


11. 


ಇತರ ಹೀಡೆಗಳ. 
|. ಇಲಿಗಳು 
J. ಶಿಲೀಂಧ್ರಗಳು 


ಭಾಗ-3 


ಜಾನುವಾರು ಮತ್ತು ಮನುಸ್ಯರಿಗೆ ಬೀಳುವ 
ಕೀಟಿಗಳು ಹಾಗೂ ಅವುಗಳ ಹತೋ 


ಹೀಠಿಕೆ 


ರೈತ. ತನ್ನ ಬೆಳೆಗಳಿಗೆ ಬಿದ್ದು ನಷ್ಟಪಡಿಸುವ ಕೀಟಗಳೊಂದಿಗೇ ಅಲ್ಲದೆ ಜಾನು 
ವಾರು, py ರಿ, ಕುದುರೆ, ಕೋಳಿ ಮುಂತಾದ ಸಾಕು ಪ್ರಾಣಿಗಳ ಉಪದ್ರವ ಕೀಟ 
ಗಳೊಂ 0ದಿಗೂ ಹೋರಾಡಬೇಕಾಗಿದೆ. ಈ ಪ್ರಾಣಿಗಳಿಗೆ, ಅಂತಹ ಕೀಟಗಳಿಂದಾಗುವ 
ನಷ್ಟವನ್ನು ನಿಖರವಾಗಿ ಯಾರೂ ಅಂದಾಜು ಮೂಡಲ. ಆ ಕೀಟಗಳು, ಜಾನುವಾರು 
ಗಳನ್ನು ನೇರವಾಗಿ ಹಿಂಸಿಸಿ, ಅಸಹ್ಯಪಡಿಸುವುದೇ ಅಲ್ಲದೆ, ರೋಗಳನ್ನುಂಟು 
ಮಾಡಿ, ಶರೀರಕ್ರಿಯೆಗಳಲ್ಲೂ ವ್ಯತ್ಯಾಸಗೊಳಿಸುತ್ತವೆ. ಎಷ್ಟೋ ವೇಳೆ ಸಣ್ಣಕೋಳಿ 
ಯಿಂದ ಹಿಡಿದು ದೊಡ್ಡ ದನ. ಕುದುರೆಗಳೂ ಸಹ ಸತ್ತು ಹೋಗುತ್ತವೆ. ನೊಣಗಳ 
ಕಾಟದಿಂದ, ಹಸುಗಳಲ್ಲಿ ಹಾಲು ಕಡಮೆಯಾಗುತ್ತದೆ; ನೊಣ, ಉಣ್ಣೆಗಳಿಂದ 
ಮಾಂಸದ ಪ್ರಾಣಿಗಳು ಮೂಳೆ ಪಂಜರಗಳಾಗುತ್ತವೆ; ಕೆಲಸದ ಎತ್ತು, ಕೋಣ 
ಹಾಗೂ ಕುದುರೆಗಳು ದುರ್ಬಲವಾಗಿ, ಈ ಕೀಟಗಳ ಕಾಟದಿಂದ ಹತೋಟಿ ತಪ್ಪು 
ತ್ತವೆ. ಹೇನು ಬಿದ್ದ ಕೋಳಿ, ದನ, ಕುರಿ, ನಾಯಿ ಇವು ಆರೋಗ್ಯವಾಗಿರುವುದಿಲ್ಲ. 
ಪ್ರಾಣಿಯಿಂದ ಪ್ರಾಣಿಗೆ, ಈ ಕೀಟ ಹಾಗೂ ಉಣ್ಣೆ ಗಳು ಭಯಂಕರ ರೋಗಗಳನ್ನು 
ಹರಡುತ್ತವೆ. ಈರೀತಿ ಲಕ್ಷಾಂತರ ರೂಪಾಯಿಗಳ ನ ನಷ್ಟ ಂಟಾಗುತ್ತದೆ. 
ಆಂತೂ ಈ ಕೀಟಗಳು ತಮ್ಮ ಆಹಾರಕ್ಕಾಗಿ, ಜಾನುವಾರುಗಳನ್ನು ಆಕ್ರಮಿಸು 
ಪ್ರದು ಅಪಾಯೆಕರವೇ ಸರಿ; ಆದರೂ, ಆ ಪ್ರಾಣಿಗಳಿಂದ ಆಹಾರವನ್ನೊದಗಿಸಿ 
ಕೊಳ್ಳಲು ಸಾವಿರಾರು ಬಗೆಯ ಕೀಟಗಳು ತಮ್ಮ ರಚನೆ ಅಥವಾ ನಡತೆಯಲ್ಲಿ 
ವನ್ನು ತೋರ್ಪಡಿಸುತ್ತವೆ. ಹೊರ ಅಥವಾ ಒಳಪರೋಪಜೀವಿ 
ದ, ಕಾಡು ಪ್ರ್ರಿಣಿಯಾಗಲೀ, ಸಾಕು ಪ್ರಾಣಿಯಾಗಲೀ ಒಂದೂ ಇಲ್ಲ. 
ಬಿಸಿರಕ್ತದ ಪ್ರಾಣಿಗಳ ಪರೋಪಜೀವಿ ಕೀಟಗಳೇ ಮುಖ್ಯ. ಉದಾ: ಕುದುರೆ 
ನೊಣ, ಬಾಟ್‌ ನೊಣ, ಕಚ್ಚುವ ನೊಣ, "ನ್ಯಾಟ್‌' ಮಾಂಸದ ನೊಣ, ಚಿಕ್ಕಟ, 
ಹೇನು. ಪಕ್ಷಿ ಹೇನು, ಉಣ್ಣೆ, ನುಶಿ ಇತ್ಯಾದಿ. ಇವು ಡಿಪ್ಪೀರ, ಮಲ್ಲಾಫಗ, ಸೈಫ 
ನಾಪ್ಟಿರ, ಅನೊಪ್ಲೊ ರ ತರಗತಿ ಗಳಿಗೆ ಸೇರಿವೆ. ಇವಲ್ಲದೆ ಉಣ್ಣೆ ಹಾಗೂ ನುಶಿಗಳಿವೆ. 
ಆಗಾಗ್ಗೆ ಕಾಡಿನಲ್ಲಿ ಪ್ರಾಣಿಗಳು ಮೇಯುವುದಕ್ಕೆ ಹೋದಾಗ ಜೇನು, ಕಣಜ, ಬೊಬ್ಬೆ 
ದುಂಬಿ ತುರಚೆ, ಕಂಬಳಿ ಹುಳುಗಳು ಇತ್ಯಾದಿ ಅವುಗಳನ್ನು ಆಕ್ರಮಿಸುತ್ತವೆ. ಆದ್ದ 
ರಿಂದ ಈ ಬಗೆಯ ಕೀಟಗಳ ಬಗ್ಗೆ ಹೆಚ್ಚು ಪರಿರೀಲನೆ ಹಾಗೂ ಅಧ್ಯಯನ ಅಗತ್ಯ 
ವಾಗಿದೆ. 


ಅಧ್ಯಾಯ 1 
ದನಗಳಿಗೆ ಬೀಳುವ ಕೀಟಿಗಳು 


ಹಾರಾಡುವ ಕೀಟಿಗಳು 

ಪ್ರಾಣಿಗಳ ಮೇಲೆ ಪ್ರನೇ ಪುನಃ ಕುಳಿತು ರಕ್ತಹೀರುತ್ತವೆ. 

1) ಬೂದುಕಪ್ಸು ನೊಣ: 3-1 ಅಂಗುಲ ಉದ್ದ. ಎರಡು ಶುಭ್ರ 
ಸವಾ ಪಟ್ಟಿಗಳುಳ್ಳ ರೆಕ್ಕೆಗಳು. ದಪ್ಪ. ವೇಗವಾಗಿ ಹಾರುತ್ತವೆ. ಪ್ರಾಣಿಗಳ ಮೇಲೆ 
ತು ರಕ್ತ ಹೀರುತ್ತವೆ. ಸಾಮಾನ್ಯವಾಗಿ ಇವು ಕಚ್ಚಿದ ಗಾಯಗಳಿಂದ ಒಂದೆರಡು 
ಟ್ಟು ರಕ್ತ ಸುರಿಯುತ್ತದೆ. ಬಿಸಿಲಿದ್ದಾಗ ಜೌಗು ಪ್ರದೇಶ ಮತ್ತು ಹುಲ್ಲುಗಾವಲು 
'ಥರುತ್ತವೆ... ಕುದುರಿ ನೊಣಗಳು ಟಿಬಾನಸ್‌. 

11) ಮನೆ ನೊಣದ ಗಾತ್ರ ಹಾಗೂ ಅದೇ ಆಕಾರದ ನೊಣ : ಪ್ರಾಣಿ 
ಳ ಕಾಲುಗಳಿಂದ ರಕ್ತವನ್ನು ಹೀರುತ್ತವೆ. ಪ್ರಾಣಿಗಳು ಕಾಲುಗಳನ್ನು ಕುಟ್ಟುತ್ತವೆ. 
ತಿಯ ಕೆಳಗೆ ಮೂತಿ ಚೂಪಾಗಿ ಮುಂದಕ್ಕೆ ಚಾಚಿರುತ್ತದೆ. ಹೊಟ್ಟೆ ಅಗಲ, ಕಪ್ಪು 

ರುತುಗಳಿವೆ. ನರೆ ಬಣ್ಣ. ಕುಡಿ ಮಸಿ ಸಿಯ ಬಿರುಗೂದಲು. , ಕುಡಿಮೀಸೆಯ 
,ಲುಗೆಡೆ ಮಾತ್ರ ಕೂದಲು. ಪಾಲ್ಟ್‌ಗಳು ಮೂತಿಯ ಅರ್ಧ, ತಲೆ ಎತ್ತಿ ಕುಳಿ 
ಸಿತ್ತವೆ -.. ಸ್ಟೇಬಲ್‌ ನೊಣ- ಸ್ಫೋಮಾಕ್ಸಿಸ್‌. 

111) ಮನೆಯ ನೊಣದಂತಿರುವ ನೊಣ : ದನಗಳ ಮುಖದ ಮೇಲೆ 
್ಹಾಗಿದ್ದು ಲೋಳೆಪೊರೆಯ ಒಸರನ್ನು ತಿಂದು ಹಿಂಸಿಸುತ್ತವೆ. ಮನೆಯ ನೊಣ 
ದೆ ವ್ಯ ತ್ಯಾಸ. ಗಂಡಿನಲ್ಲಿ ಕಣ್ಣು ಗಳು "ಕೊಡುತ್ತ ವೈ; ಹೆಣ್ಣಿ ನಲ್ಲಿ ಚಿಕ್ಕ ಮುಖದ ಪಟ್ಟಿ 

ಮುಖದ ನೋಣ-ಮಸ್ತ ಆ ಟಿಂನಾಲಿಸ್ಸ, 

iv) ಸ್ಟೇಬಲ್‌ ನೊಣದಂತಹ ನೊಣ: ಗಾತ್ರ ಅರ್ಧ. ದನಗಳ ಬೆನ್ನು, 
ಕೈಗಳ ಕೂದಲುಗಳಲ್ಲಿ, ತಲೆಯ ಮೇಲೆ ನಿಂತಿದ್ದು ರಕ್ತವನ್ನು ಹೀರುತ್ತದೆ. ಪಾಲ್ಸ್‌ 
ಸ ಮೂತಿಯಷ್ಟು ಉದ್ದ. ಕೊಂಬುಗಳ ಮಧ್ಯೆ ಒಟ್ಟಾಗಿ ಕುಳಿತಿರುತ್ತವೆ.... 
ಸಂಚಿನ ನೊಣ- ಹಿಮೆಟೋಪಬಿಯೆ ಇರಿಬಾಸ್‌ } 

೪) ಬಹಳ ಸಣ್ಣ, ಬಲಿಷ್ಠವಾದ, ಕಪ್ಪು ನೊಣಗಳು; % ಅಂಗುಲಕ್ಕಿಂತ 

ಮೆ ಉದ್ದ. ಎರೆಗೂನು 11 ದಪ್ಪ ತುಂಡುಗಳ ಕುಡಿಮೀಸೆ, ತಲೆಯಷ್ಟು 
ದ್ದ; ಎರಡು ಅಗಲವಾದ, ಸೂಕ್ಷ್ಮ ನರದಿಂಡುಗಳ ರೆಕ್ಕೆಗಳು. ಗಟ್ಟಿ ಕಾಲುಗಳು, 


ದನಗಳಿಗೆ ಬೀಳುವ ಕೀಟಗಳು 227 


ಕಿವಿ ಕಣ್ಣು,ಮೂಗುಗಳ ಬಳಿ ಚರ್ಮವನ್ನು ಚುಚ್ಚಿ, ರಕ್ತ ವನ್ನುಹೀರಿ ನೋವನ್ನುಂಟು ' 
ಮಾಡುತ್ತವೆ..... ಕಪ್ಪು ನೊಣ. ಎನ್ಮೆನಾಟ್‌, ಬಿರ್ಕಿನ್ಶಾರ್ಥ- ಸೈಮ್ಯುಲಿಯಂ ಬಗೆ. 


1) ಬಹಳ ಕೃತ; ಶರೀರದ, ಪೊರೆರೆಕ್ಕೆಗಳ, ರಕ್ತಹೀರುವ ನೊಣಗಳು. 
ನೌಗು ಕಾಡು ಪ್ರದೇಶಗಳಲ್ಲಿ ಸಾಯಂಕಾಲ ಹಾಗೂ ರಾತ್ರಿ ವೇಳೆ ಪ್ರಾಣಿಗಳ ಮೇಲೆ 


2. ಪ್ರಾಣಿಗಳ ಮೈನೇಲಿ ಸದ್ದಾ ಇರುವ ಕೀಟಿಗಳು 


1) ಬಹಳ ಸಣ್ಣ ಹೇನುಗಳು : ಚ ಅಂಗುಲ ಉದ್ದ: ಕೆಂಪು. ಹೊಟ್ಟೆಯ 
ಮೇಲೆ ನಿರ್ದಿಷ್ಟ ಕಪ್ಪು ಅಡ್ಡಪಟ್ಟೆಗಳು. ತಲೆ ಅಗಲ, ಮುಂದುಗಡೆ ಗುಂಡು. 
ಕೂದಲು ಚರ್ಮದ ಹುರಪೆ ಮುಂತಾದ್ದನ್ನು ತಿನ್ನುತ್ತವೆ. ರಕ್ತವನ್ನು ಹೀರುವುದಿಲ್ಲ. 


ಕೂದಲು ಮಧ್ಯೆ ಹರಿದಾಡುತ್ತವೆ, ಬಿಳಿಮೊಟ್ಟೆಗಳು ಕೂದಲಿಗೆ ಅಂಟಿರುತ್ತವೆ ... 
ದನಗಳ ಕಚ್ಚುವ ಹೆ:ನು ಬೋನಿಕೋಲ ಬೋನಿಸ್‌ 


i) ಸ್ಲೇಟ್‌ ನರೆ. ರೆಕ್ಕೆಗಳಿಲ್ಲ ಅಗಲ: ಚಪ್ಪಟಿ; ರಕ್ತಹೀರುವ ಹೇನು; 
2. ಅಂಗುಲ ಉದ್ದ, ಅದರರ್ಥ ಅಗಲ. ತಲೆ ಮುಂದುಗಡೆ ಟೂಪು. ಬಿಳಿ ಮೊಟ್ಟೆಗಳು 
ಶರೀರದ ಮುಂಭಾಗದ ಕೂದಲುಗಳಿಗೆ ಅಂಟಿರುತ್ತವೆ.... ನೋಡು ಮೂಗಿನ ದನಗಳ 
ಹೇನು ಹಿಮಾಟೊಪೈಸಸ್‌ ಯುರಿಸ್ಟ್ರೇರ್ನರ್ಸ್‌ 


111) ನೊಂಡುಮೂಗಿನ ದನಗಳ ಹೇನನ್ನುಹೋಲುವ ದನಗಳ ಹೇನು: 
ಇವು ಮೊಂಡು ಮೂಗಿನ ಅರ್ಧದಷ್ಟು ಗಾತ್ರ. ಪ್ರಾಣಿಗಳ ತಲೆ, ಕತ್ತುಗಳ ಬಳಿ 
ತುಂಬಿರುತ್ತವೆ. ಹಳದಿ ಮೊಟ್ಟೆಗಳು.... ರಕ್ತ ಹೀರುವ ಹೇನು-ಸೊಲಿನೊಪೋಟಸ್‌ 
ಕಾಪಿಲ್ಲೇಟರ್ಸ 

iy; ನೀಲಿ, ಹೊಳಸಿನ, ಕಿಕ್ಕೆಗಳಿಲ್ಲದ ಹೇನು: ಇವು ಸೊಲಿಸೊಪೋಟಸ್‌ 
ಗಿಂತ ಸ್ವಲ್ಪ ಸಣ್ಣ: ಕಪ್ಪು; ಕೃಶ] ತಲೆ ಉದ್ದ. ಅಷ್ಟು ಚಲಿಸುವುದಿಲ್ಲ. ಕೂದಲುಗಳ 
ಮಧ್ಯೆ ತಲೆಯ ಮೇಲೆ ನಿಂತಿರುತ್ತವೆ. ಮೊಟ್ಟೆಗಳು ಕಪ್ಪು, ಕೂದಲುಗಳಿಗೆ ಅಂಟಿರು' 
ತ್ರವೆ....ಉನ್ನ ಸುೂಗಿನ ದನಗಳ ಹೇನು-ಹಿಮ್ಯಾಟೊಪೈನಸ್‌ ವೈಟುಲಿ, | 


೪) ಪ್ರಾಣಿಗಳ ಮೇಲೆ ಅಲ್ಲಲ್ಲೇ ಕೂದಲು ಕೀಳುತ್ತದೆ. ಚರ್ಮದ ಮೇಲೆ 
ದಪ್ಪ ಕಜ್ಜಿಗಳಾಗುತ್ತವೆ. ಅವುಗಳ ಕೆಳಗೆ, ಲಕ್ಷಾಂತರ 8 ಕಾಲುಗಳ, ಗುಂಡಾದ, 
ಮಬ್ಬು ಸೂಕ್ಷ ನುಶಿಗಳು. ಬರೀ ಕಣ್ಣಿಗೆ ಸ್ವಲ್ಪ ಕಾಣಿಸುತ್ತವೆ. ಚರ್ಮವನ್ನು 
ಚುಚ್ಚಿ ದರೆಸುರಂಗೆ ಕೊರೆಯುವುದಿಲ್ಲ....ಸ್ಕ್ಯಾಟ್‌ ನುಸಿ-ಸೊರಾಸ್ಟಿಸ್‌ ಇಕ್ತಿ, 


228 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹೆತೋಟ 


೪1) ಪ್ರಾಣಿಗಳ ಮುಸುಡಿ, ತಲೆ ಮತ್ತು ಭುಜಗಳ ಮೇಲೆ ಬಟಾಣಿ 
ಗಾತ್ರದ ಗಟ್ಟಿ ಗಡ್ಡೆಗಳಾಗುತ್ತವೆ. ಅವು ಒಡೆದು ಕೀವು ತುಂಬುತ್ತದೆ. ಆ ಹಳದಿ 
ಕೀವಿನಲ್ಲಿ ಹುಳದಂತಹ ಸೂಕ್ಷ್ಮವಾದ ನುಶಿಗಳು ತುಂಬಿರುತ್ತವೆ; ಅವುಗಳ ಒಂದು 


ಕಡೆ 8, ಮೋಟು ಮೊಂಡು ಕಾಲುಗಳು _೬ಪಾಲಿಕಲ್‌' ನುಶಿ-ಡಿನೊಡೆಕ್ಸ್‌ 
ಬೋಪಿಸ್‌., - 


೪11) ಉಣ್ಣೆಗಳು ಬೂದು ನೀಲಿನರೆ; ಗೋಳಾಕಾರ; ಬೀಜದಂತೆ. ಒರಟು 
ಚರ್ಮ; ನುಣುಪು; 8-ಕಾಲುಗಳು. ಪ್ರಾಣಿಗಳ ಚರ್ಮಕ್ಕೆ ಬಾಯಿಗಳಿಂದ ಕಚ್ಚಿ 
ಕೊಂಡಿರುತ್ತವೆ. ಚಲಿಸುವುದಿಲ್ಲ. 3 ಅಂಗುಲ _ ಉದ್ದ. ಕೆಳಕ್ಕೆ ಬಿದ್ದು ಭೂಮಿಯ 
ಮೇಲೆ ಮೊಟ್ಟೆಗಳನ್ನು ಗುಂಪಾಗಿಡುತ್ತವೆ. ಸೂಕ್ಷ್ಮ. ಮೊದಲನೇ ಹಂತ "ಸೀಡ್‌ 
ಟೆಕ್ಸ್‌”:  ನಿಂಘ್‌ಗಳಿಗೆ ಆರೇ ಕಾಲುಗಳು... ದನಗಳ ಉಣ್ಣೆ ಭೂಫೈಲಸ್‌ 
ಆನ್ಮು ಶೇಟಿಸ್‌, 

3. ಸ್ರಾಣಿಗಳ ಗಾಯಗಳಲ್ಲಿರುವ ಮುಳ್ಳು ಮ್ಯಾಗಟ್‌ಗಳು 

Dp ದನಗಳ ಬೆನ್ನಿನ ಮೇಲೆ ಗಡ್ಡೆಗಳಂತಹ ಗಂಟುಗಳಾಗುತ್ತವೆ. ಜಡ್ಡು 
ಅಥವಾ "ವಾರ್ಬಲ್‌'ಗಳು. ಅವುಗಳೊಳಗೆ ಬಿಳಿ ಅಥವಾ ಕಪ್ಪು ಮ್ಯಾಗಟ್‌ಗಳಿರು 
ತ್ತವೆ, ಅವು ದಪ್ಪ: ಮೈಸುಕ್ಕು, $-1 ಅಂಗುಲ ಉದ್ದ. ಜಡ್ಡು 
ಗಳಿಂದ ತೆಗೆಯಬಹುದು. ಪೂರ್ತಿ ಬೆಳೆದ ಮ್ಯಾಗಟ್ಟಿ ನ ಕೆಳಭಾಗದ ಕೊನೆಯದನ್ನು 
ಬಿಟ್ಟು ಉಳಿದ ಸಂಧಿಗಳ ಹಿನ್ನಂಚಿನಲ್ಲಿ (2-10) ಸೂಕ್ಷ್ಮವಾದ ಮುಳ್ಳುಗಳಿವೆ, 
ನೊಣ ಜೇನು ಹುಳದಂತೆ ] ಅಂಗುಲ ಉದ್ದ. ಕಾಲುಗಳ ಮೇಲೆ ಕೂದಲು. ನೊಣ 
ಗಳು ವೇಗವಾಗಿ ಹಾರಿ, ಕಾಲು ಹೊಟ್ಟೆ ಮೊದಲಾದ ಭಾಗಗಳ ಕೂದಲುಗಳಿಗೆ 
ಸಣ್ಣ ಹಳದಿ ಮೊಟ್ಟೆಗಳನ್ನು ಸಾಲಾಗಿ ಆಂಟಿಸುತ್ತವೆ....ದನಗಳ ಗ್ರರ್ಬ_ ಹೈಪೊ 
ಡೆರ್ಮ ಲಿನಿಯಾಟಿಂ. 

i) ಇವು ಹೈಪೊಡೆರ್ಮ ಲಿನಿಯಾಟಿಂ ಮ್ಯಾಗಟ್ಟಿನಂತೆಯೇ; ಆದರೆ ಕೆಳ 
ಭಾಗದಲ್ಲಿ ಕೊನೆಯ ಎರಡು ಸಂಧಿಗಳನ್ನು ಬಿಟ್ಟು ಉಳಿದ 2-9 ಸಂಧಿಗಳ ಹಿನ್ನ ಂಚೆ 
ನಲ್ಲಿ ಸಣ್ಣ ಮುಳ್ಳುಗಳಿವೆ. ನೊಣಗಳು ಸ್ವಲ್ಪ ದಪ್ಪ. ಕ್ಕ ಅಂಗುಲ ಉದ್ದ. ಕಾಲುಗಳು 
ಮೃದು. ದನಗಳನ್ನು ಕಚ್ಚುವುದಿಲ್ಲ. ಚುಚ್ಚುವುದಿಲ್ಲ: ಆದರೂ ಅವುಗಳ ಮೇಲೆ 
ಹಾರಾಡಿ, ಹಿಂಸಿಸುತ್ತವೆ. ಆಗ ದನಗಳು ಹುಚ್ಚು ಹುಚ್ಚಾಗಿ ಓಡಾಡುತ್ತವೆ... 
ಉತ್ತರದ ದನಗಳ ಗ್ರಬ್‌- ಹೈಸೊಡೆರ್ಮು ಬೋಪಿಸ್‌. K 

111) ಮ್ಯಾಗಟ್‌ಗಳು ಬಿಳುಪು, ಕೃಶ. $ ಅಂಗುಲ ಉದ್ದ, ಹಿಂಭಾಗ 
ಮೊಂಡು, ಮುಂಭಾಗ ಚೂಪು. ಪ್ರತಿ ಸಂಧಿಯ ಮೇಲೂ ಮೋಟು ಮುಳ್ಳುಗಳ 
ಉಬ್ಬು ಸುತ್ತು. ಪ್ರಾಣಿಗಳ ಗಾಯದೊಳಕ್ಕೆ ಸೇರಿ ಅಂಗಾಂಶವನ್ನು ತಿನ್ನುತ್ತವೆ. 
ನೊಣ ನೀಲಿಹಸುರು. ಮನೆ ನೊಣಕ್ಕಿಂತ ದಪ್ಪ. ಎದೆಯ ಮೇಲೆ 3 ಕಪ್ಪುಪಟ್ಟಿ 


ದನಗಳಿಗೆ ಬೀಳುವ ಹತೋಟಿ 220 


ಗಳು, ಮುಖ ಕೆಂಪು ಹಳದಿ, ಮೊಟ್ಟೆಗಳನ್ನು ಗಾಯದೊಳಗಿಡುತ್ತದೆ.... ತಿರುಪು 
ಹುಳು- ಕಾಕಿಯೊಮಿಯ (ಇ ಕ್ಯಾಲಿಟ್ರೋಗ) ಹೋಮಿಸಿ ವೋರಾಕ್ಸ್‌ 

1೪) ಕೃಶವಾದ ಬಿಳಿ ಮ್ಯಾಗಟ್‌ಗಳೆ : ಹಿಂಭಾಗ ಮೊಂಡು; ಮುಂಭಾಗ 
ಚೂಪು. 3 ಅಂಗುಲ ಅಥವಾ ಕಡಮೆ ಉದ್ದ. ಗಾಯಗಳಲ್ಲಿ, 'ಹುಣ್ಣುಗಳಲ್ಲಿರುತ್ತವೆ. 
ಕೊಂಬನ್ನು ತೆಗೆದಾಗ ಹೆಚ್ಚು. ಹಸಿರು ಬಾರ್ಟ ನೊಣ ಮತ್ತು ಕಪ್ಪು ಚ್ಲೊ 
ನೊಣ ....ಫೀನಿಸಿಯ (ಎ ಲುಸಿಲಿಯ) ಸೆರಿಕೇಟ ಮತ್ತು ಫಾರ್ಮಿಯ ರಿಜಿನ), 


1 


ಜೀವನ ಚರಿತ್ರೆ ಹಾಗೂ ಹತೋಟ 
1) ನೊಣಗಳು 
ಅ) ಕೊಂಬಿನ ನೊಣ ಹಿಮಟೋಬಿಯ (ಸೈಫೋನ) ಇರಿಟಾನ್‌ 
ಮಕ್ಕಿಡಿ : ಡಿಪ್ಬೀರ. 
ಇದು ಸ್ಟೇಬಲ್‌ ನೊಣದ ಹತ್ತಿರ ಸಂಬಂಧಿ; ಅದರಂತೆಯೇ ದನಗಳನ್ನು 
ಹಿಂಸಿಸುತ್ತದೆ. "ಮೂತಿಯನ್ನು ಚರ್ಮಕ್ಕೆ ಚುಚ್ಚಿ ರಕ್ತವನ್ನು ಹೀರಿ ನೋವು ಹಿಂಸೆ 
` ಯನ್ನು ಮಾಡುತ್ತದೆ. ಪ್ರಾಣಿಗಳು ಆಹಾರ, ಎಶ್ರಾಂತಿಗಳಿಲ್ಲದೆ ತೂಕವನ್ನು ಕಳೆದು 
ಕೊಳ್ಳುತ್ತವೆ. ಹಾಲು ಕಡಮೆಯಾಗುತ್ತದೆ. ಅಜೀರ್ಣ ಮೊದಲಾದ ರೋಗಗಳನ್ನು 
ಅನುಭವಿಸುತ್ತವೆ. ನೊಣ. ಮನೆ ನೊಣದ ಗಾತ್ರದಲ್ಲಿ ಅರ್ಧ. ಪ್ರಾಣಿಗಳ ಭುಜ, 
ಬೆನ್ನು; ಹೊಟ್ಟೆಗಳ`ಮೇಲೆ, ಅದಿರಲ್ಲೂ ಅಪು ಹೊರಗಡೆ ಇದ್ದಾಗ, ರೆಕ್ಕೆಗ ಗಳನ್ನು 
ಅರ್ಧ ಅಗಲಿಸಿ, ಸುಳಿದು, ಹರಿದಾಡಿ. ರಕ್ತವನ್ನು ಹೀರುತ್ತದೆ. ತಲೆಯನ್ನೋ. ಬಾಲ 
ವನ್ನೋ, ಅಲ್ಲಾಡಿಸಿ ಬೀಸಿದಾಗ ಹಾರಿಹೋಗುತ್ತದೆ. ಪುನಃ ಅದೇ ರೀತಿ ತೊಂದರೆ 
ಪಡಿಸುತ್ತದೆ. ಈ ನೊಣಗಳು ಆಂತ್ರಾಕ್ಸ್‌ ರೋಗವನ್ನು ಹರಡುತ್ತದೆಂದು ಅನು 
ಮಾನಿಸಲಾಗಿದೆ. 
ಆಸರೆ : ಮುಖ್ಯವಾಗಿ ದನಗಳು; ಮೇಕ್ಕೆ ಕುದುರೆ, ನಾಯಿ, ಕುರಿ, 
ಮನುಷ್ಯರೂ ಕೂಡ, 
ವ್ಯಾಪ್ತಿ : ಅಮೇರಿಕ, 
ಜೀವನಚರಿತ್ರೆ : ಈ ನೊಣ ಹೊಸ ಸಗಣಿಯಲ್ಲಿ ಅಭಿವೃದ್ಧಿಯಾಗುತ್ತದೆ. 
ನೊಣ ಪ್ರಾಣಿಗಳ ಮೈಮೇಲಿದ್ದು, ಸಗಣಿಯನ್ನು ಹಾಕಿದ ಕೂಡಲೇ, ಹಾರಿ ಅದರ 
ಮೇಲೆ ಮೊಟ್ಟೆಗಳನ್ನು ಗುಂಪಾಗಿಡುತ್ತವೆ. ಸಗಣಿಯು ಎರಡು ನಿಮಿಷ ಹಳೆಯ 
ದಾದರೂ, ನೊಣಗಳನ್ನು ಆಕರ್ಷಿಸುವುದಿಲ್ಲ. ಹಗಲು ಹೊಸಸಗಣಿಯ ಮೇಲಿ 
150ರವರೆಗೂ ಮ್ಯಾಗಟ್‌ಗಳಿದ್ದು. ರಾತ್ರಿ ಹಾಕಿದ ಸಗಣಿಯ ಮೇಲೆ ಒಂದೂ ಇಲ್ಲ 
ದಿದ್ದದ್ದು ತಿಳಿದುಬಂದಿದೆ. 


230 ಜಾನುವಾರಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟ 


ಸ 


ಮೊಟ್ಟೆಗಳು ಬೂದು: ಸುಲಭವಾಗಿ ಕಾಣಿಸುವುದಿಲ್ಲ. ಸುಮಾರು ಒಂದು ದಿನದಲ್ಲಿ 
ಒಡೆಯುತ್ತವೆ; ಮ್ಯಾಗಟ್‌ಗಳು ಸಗಣಿಯನ್ನು ತಿಂದು, 3-5 ದಿನಗಳಲ್ಲಿ ಪೂರ್ತಿ 
ಬೆಳೆದು, ಫ್ಲಿ ಅಂಗುಲ ಉದ್ದವಾಗುತ್ತವೆ. ಆಮೇಲೆ ಸಗಣಿ ಅಥವಾ ಮಣ್ಣಿನೊಳಗೆ 
ಬೀಜದಂತಹ ಬೂದು, ಪ್ಯೂಪೇರೆಯಗಳಲ್ಲಿ ಕೋಶಗಳಾಗುತ್ತವೆ. ಒಂದು ವಾರದ 


ನಂತರ ನೊಣಗಳಾಗುತ್ತವೆ. 

ಜೀವನ ಚರಿತ್ರೆಯ ಒಟ್ಟು ಕಾಲ 10-15 ದಿನಗಳು. 

ನೊಣ, ಮನೆನೊಣದ ಅರ್ಧವಾದರೂ, ಹೊಟ್ಟೆಯ ಮೇಲೆ ಗುರುತುಗಳಿಲ್ಲ. 
ಪಾಲ್ಫ್‌ಗಳು ಮೂತಿಯ ಮೂರನೇ ಎರಡರಷ್ಟು. ದಿನಕ್ಕೆ ಒಂದೇ ಸಲ ರಕ್ತ ಹೀರಿ 
ದರೂ ನೊಣಗಳು ಹಗಲೂ ರಾತ್ರಿ ಪ್ರಾಣಿಗಳ ಮೈಮೇಲೆ ಕುಳಿತಿರುತ್ತವೆ. ರಕ್ತ 
ಹೀರದಿದ್ದಾಗ, ಕೊಂಬುಗಳಿದ್ದರೆ, ಅವುಗಳ ಬುಡದಲ್ಲಿ ತುಂಬಿದ್ದು, ಕಪ್ಪು ಉಂಗುರ 
ದಂತೆ ಕಾಣುತ್ತವೆ. ಕೊಂಬಿಗೆ ತೊಂದರೆ ಏನೂ ಇಲ್ಲ. 

ಹಕೋಟ : ದನಗಳ ಮೈಮೇಲೆ ಅದರಲ್ಲೂ ಕೊಂಬುಗಳ ಬುಡ, ಕತ್ತು, 
ಹೊಟ್ಟೆ, ಬಾಲದ ಕೆಳಗೆ ಶೇಕಡಾ 5ರ ಮ್ಯಾಲಥೈಯಾನ್‌ ಪುಡಿ ಅಥವಾ ಡಾಲ್ಫಪುಡಿ 
ಯನ್ನು ಧೂಳಿಸಿ ಉಜ್ಜ: ಬೇಕು ಅಥವಾ ಶೇಕಡಾ | ಪೈ ರಿತ್ರಂ ಸಿಂಪರಣೆ ಮಾಡಬೇಕು. 

ದನಗಳ ಜೊತೆಗೆ ಹಂದಿ, ಕೋಳಿಗಳಿದ್ದ ರೆ, ಸಗಣಿಯನ: ನ್ನು ಹಾಕಿದ ಕೂಡಲೇ, 
ಅದನ್ನು ಕೆದರಿ, ನೊಣಗಳು ಮೊಟ್ಟೆ ಗಳನ್ನು 'ಹಾಕಳು ಅನುಕೂಲವಾಗದಂತೆ ಮಾಡು 
ವೆ. ಹೊಸ ಸಗಣಿಯನ್ನು ಸೊಡಾಗಳಿಗೆ ಸಿಕ್ಕದಂತೆ ತೆಗೆಯಬೇಕು. 

ಮೇಕೆಗಳನ್ನು ದನಗಳಿಂದ ಪ್ರ ತ್ರೇಕವಾಗಿ ಮೇಯಿಸಬೇಕು. 

ಆ) ದನಗಳ ಮುಖದ ನೊಣ: ಮುಸ್ಕ ಆಟಂನಾಲಿಸ್‌ ಮಸ್ಕಿಡಿ : ಡಿಪ್ಟೀರ 


ಇದು ಮನೆನೊಣವನ್ನು ಹೋಲುತ್ತದೆ. ದನಗಳ ಮುಖದ ಮೇಲೆ 20 ರಿಂದ 
100ರ ವರೆಗೂ ಮುತ್ತಿದ್ದು, ಚರ್ಮವನ್ನು ಚುಚ್ಚದೆ, ಕಣ್ಣು, ಮೂಗು, ತುಟಿಗಳ 

ಳೆ ಪೊರೆಯನ್ನು. ಹೊಸ ಗಾಯಗಳ ಮೇಲೂ ಆಥವಾ ಭುಜ, ಕತ್ತು, ಎದೆ 
ಹಾಗೂ ಕಾಲುಗಳ ಮೇಲೆ ದನಗಳು ಜೊಲ್ಲನ್ನು ಸುರಿಸಿದ್ದರೆ ಅದನ್ನು ತಿನ್ನುತ್ತವೆ. 
ದನಗಳನ್ನು ಬಹಳವಾಗಿ ಕಾಡಿಸಿ, ಹಾಲು, ಬಜ್ಜಿ ಇಳುವರಿಗಳನ್ನು ಕಡಮೆ ಮಾಡು 
ತ್ತವೆ. 

ಆಸರೆ : ಮುಖ್ಯವಾಗಿ ದನಗಳು, ಇತರ ಸಾಕು ಪ್ರಾಣಿಗಳು ಮತ್ತು ಅವುಗಳ 
ಹತ್ತಿರ ಇರುವ ಜನರು. 

ವ್ಯಾಪ್ತಿ: ಯುರೋಪಿನ ನಿವಾಸಿ 1952 ರಲ್ಲಿ ನೋವಸ್ಕೋಷಿಯದಲ್ಲಿ 
ಕಂಡು. ಈಗ ಅಮೇರಿಕಾದಲ್ಲೆಲ್ಲ ಇದೆ. 


" [RCS 


ದನಗಳಿಗೆ ಬೀಳುವ ಕೀಟಗಳು 231 


ಜೀವನ ಚರಿತ್ರೆ : ರೂಪು, ಜೀವನ ಚರಿತ್ರೆಗಳವ್ಲಿ ಮನೆ ನೊಣವನ್ನು ಹೋಲು 
ತ್ತದೆ. ಲಾರ್ವಿ ಸಗಣಿಯಲ್ಲಿ ಬೆಳೆದು, ಪಕ್ಕದ ಮಣ್ಣಿನೊಳಗೆ ]ಕೋಶಗಳಾಗುತ್ತವೆ. 
ನೊಣಗಳು ಬಿಸಿಲಿರುವಕಡೆ ಕಟ್ಟಡ, ಬೇಲಿ. ಮರ ಇತ್ಯಾದಿಗಳ ಮೇಲಿರುತ್ತವೆ. 
ನೆರಳು, ಕೊಟ್ಟಿಗೆಗಳಿಗೆ ಸೇರುವುದಿಲ್ಲ. 
ಹತೋಟಿ : ದನಗಳ ಮುಖಕ್ಕೆ ಡಾಲ್ಫ್‌ ಪುಡಿ ಅಥವಾ 
ಪ್ರತಿದಿನ ಉಜ್ಜ ಬೇಕು. 
ಮೊಟ್ಟೆ, ಮರಿಗಳು ಬೆಳೆಯಲು ಅವಕಾಶವಾಗದಂತೆ ಸಗಣಿಯನ್ನು ತೆಗೆದು 
ಶುಚಿಯಾಗಿಡಬೇಕು. | 
ಇ) ದನಗಳ ರಕ್ತಹೀರುವ ಬೇರೆ ಕೆಲವು ನೊಣಗಳು ಕ 
`` ಹುಲ್ಲುಗಾವಲು ಕಾಡು ಜೌಗು ಪ್ರದೇಶಗಳ ಹತ್ತಿರವಿದ್ದಾಗ ಕೆಲವು ದೊಡ್ಡ 
ಕುದುರೆನೊಣಗಳು "ಗ್ರೀನ್‌ ಹೆಡ್‌ಗಳು'. ದನಗಳ ರಕ್ತಹೀರಿ ಕಾಡಿಸುತ್ತವೆ. 
ಸೊಳ್ಳೆಗಳು ಚುಚ್ಚಿ ರಕ್ತವನ್ನು ಹೀರಿ, ಡೈರಿ ದನಗಳ ಹಾಲನ್ನು ಇಂಗಿಸುತ್ತವೆ. ಇತರ 
ಪ್ರಾಣಿಗಳಲ್ಲಿ ಮಾಂಸವೂ ಕಡಮೆಯಾಗುತ್ತದೆ. 
ಹತೋಟಿ : ಜೌಗು ಪ್ರದೇಶಗಳಲ್ಲಿ ನೀರು ನಿಲ್ಲದಂತೆ ಮಾಡಿ ಒಣಗಿಸಬೇಕು. 
ಕೊಟ್ಟಿಗೆಗಳ ಬಾಗಿಲು, ಕಿಟಕಿಗಳಿಗೆ ಪರದೆಗಳನ್ನು ಹಾಕ್ಕಿ ನೊಣಗಳು ಒಳಕ್ಕೆ ಸೇರ 
ದಂತೆ ಮಾಡಬೇಕು. 
ಹೊಗೆಯನ್ನು ಹಾಕಿ, ಕುದುರೆನೊಣ, ಸೊಳ್ಳೆಗಳನ್ನು ತಪ್ಪಿಸಬೇಕು. 
ಈ) ಕಪ್ಪು ನೊಣಗಳು 
1) ಎಮ್ಮೆ ನ್ಯಾಟ್‌ಗಳು ಪ್ರೊ ಸೈನ ಲಿಯಂ ಪೆಕ್ಟೇರಂ 
ಪ್ರಾಣಿಗಳ ಕಣ್ಣು, ಕಿವಿ ಮೂಗು, ಹಾಗೂ ಹೊಟ್ಟೆ ಕೆಳಗೆ ಸೇರಿ ಹಿಂಸಿಸುತ್ತವೆ. 
ಆಗಾಗ ಮೂಗು, ಬಾಯಿಗಳೊಳಕ್ಕೂ ಸೇರುತ್ತವೆ. ಆಗ ನೊಣಗಳು ಹೆಚ್ಚಾಗಿದ್ದರೆ, 
ದನಗಳು ಉಸಿರಾಡಲು ಕಷ್ಟವಾಗಿ ಸತ್ತುಹೋಗುತ್ತವೆ. 
ಆ ಅವುಗಳನ್ನು ಓಡಿಸಲು ಹೊಗೆ ಅಥವಾ ಸಿಂಪರಣೆಯಿಂದ ಸಾಧ್ಯ. 
2) ಲಾಯದನೊಣ ಸ್ಟೊಮಾಕ್ಸಿಸ್‌ ಕ್ಯಾಲ್‌ಸಿಟ್ರಾನ್ಸ್‌ 
ಕುದುರೆಗಳಿಗೆ ಹೆಚ್ಚಾದರೂ, ಆಗಾಗ ದನಗಳಿಗೂ ವಿಶೇಷವಾಗಿ ಬಿದ್ದು 
ಪೀಡಿಸುತ್ತವೆ; ಕಾಲುಗಳನ್ನು ಚುಚ್ಚಿ ರಕ್ತವನ್ನು ಹೀರುತ್ತವೆ. 
ಉ) ಇತರ ನೊಣಗಳು 
ಮನೆ ನೊಣಗಳಂತಹ ಕೆಲವು ನೊಣಗಳು ದನಗಳ ಮೇಲಿದ್ದು, ಹಾರ್ನ್‌ 
ನೊಣ, ಲಾಯದನೊಣ ಕುದುರೆನೊಣ ಮೊದಲಾದವುಗಳು ಮಾಡಿದ ಗಾಯಗಳಿಂದ 
ಸೋರುವ ರಕ್ತವನ್ನು ಹೀರುತ್ತವೆ, ದನಗಳನ್ನು ಕಾಡಿಸುವುದಲ್ಲದೆ, ಒಂದು ಪ್ರಾಣಿ 


ರಿತ್ರಂ ಪುಡಿಯನ್ನು 


Ro 


733 ಜಾನುವಾರುಗಳಿಗೆ ಮನ ಹೃರಿಗೆ ಬೀಳೆವೆ ಕೀಟಗಳು ಹಾಗೂ ಅವುಗಳ ಹತೋಟಿ 


ಯಿಂದ ಇನ್ನೊಂದ" ಪ್ರಾಣಿಗೆ ರಕ್ತದ ಪರೋಪಜೀವಿಗಳನ್ನು ಹರಡಬಹುದು. 
ನೊಣಗಳು, ದನಗಳ ಗಾಯಗಳಲ್ಲಿ ಮೊಟ್ಟೆ 


FAN 


ಹಾಗೂ ೧ ಮ್ಯಾ ಗೆಟ್‌ಗ ಳನ್ನು 


ಊ) ಮಾರ್ಬಲ್‌ ನೊಣಗಳು 
1) ಹೈ. ಪೊಡೆರ್ಮ ಲಿನಿಯಾಟಂ 
2) ಜೈ. ಬೋಪಿಸ್‌ ಈಸ್ಟಿಡಿ ಡಿಪ್ಪೀರ 


ಹೈ. ಲಿಸಿಯಾಟಂ ಹಿಮ್ಮಡಿನೊಣ ಅಥವಾ ದನಗಳ ಸಾಮಾನ್ಯ ಗ್ರೈಬ್‌. 

ಹೈ. ಬೋಪಿಸ್‌ ಬಾಂಬ್‌ಜೊಣ ಅಥವಾ ಉತ್ತರದ ದನಗಳ ಗ್ರಬ್‌. ಇವೆರಡರ 
ನಡತೆಯಲ್ಲಿ ವ್ಯತ್ಯಾಸಗಳಿದ್ದರೂ ಜೀವನ ಚರಿತ್ರೆಯಲ್ಲಿ ಒಂದೇ ರೀತಿಯಾದ್ದರಿಂದ, 
ಇವೆರಡರ ವಿಷಯವನ್ನು ಒಟ್ಟಿಗೆ ತಿಳಿಸಿದೆ 

ನಷ್ಟ : ಪ್ರಾಣಿಗಳ ಬೆನ್ನಿನ ಮೇಲೆ ಹೆಬ್ಬೆಟ್ಟಿನ ಗಾತ್ರದ ಗಂಟುಗಳಾಗುತ್ತವೆ. 
ಒಂದೊಂದರಲ್ಲೂ, ಒಂದೊಂದು ದಪ್ಪ ಮ್ಯಾ ಗಟ ಇರುತ್ತದೆ. ಅದನ್ನು ಹೊರಕ್ಕೆ 
ತೆಗೆಯಬಹುದು ಅಥವಾ ಅದೇ ಬೆಳೆದಾಗ ಕೆಳಕ್ಕೆ ಬೀಳುತ್ತದೆ. ಜೇನುಹುಳದ 
ಗಾತ್ರ ದ ಕೂದಲುಳ್ಳ ನೊಣಗಳು, ದನಗಳನ್ನು ವೆ ದಾನದಲ್ಲಿ ಹಿಂಬಾಲಿಸಿ, ಅವುಗಳ 

ಲೆ ಮೊಟ್ಟೆ ಗಳನ್ನಿ ಡುತ್ತವೆ. ದನಗಳು ಬಾಲಗಳನ್ನೆ ಶ್ವಿಕೊಂಡು, ಹುಚ್ಚುಹುಚ್ಚಾಗಿ 
ಡಡ ಡುತ್ತ ವೆ. ಸಣ್ಣ ಮ್ಯಾ ಗರ್ಟ್‌ಗಳು ಚರ್ಮವನ್ನು ಕೊರೆದು, ಮೈ ೨ ಯಲ್ಲಿಲ್ಲ 
ಹರಿದು. 6 ತಿಂಗಳ ನಂತರ ಚೆನ್ನಿ ನ ಗಡ್ಡೆ ಗಳೊಳಕ್ಕೆ ಸೇರಿ, ಉರಿಯೂತವನ್ನುಂಟು 
ಮಾಡುತ್ತ ಜ್‌ ದನಗಳು ಕಷ್ಟ ವನ್ನು ಅನುಭವಿಸುತ್ತ "ಈ. ಹಾಲು ಕಡಮೆಯಾಗುತ್ತದೆ. 
ಮಾಂಸ ಕಡಮೆಯಾಗಿ ಕೀಳುದರ್ಜಿ ಯಾಗುತ್ತದೆ. ಚರ್ಮಕ್ಕೆ ಬೆಲೆ ಕಡಮೆ. 
ಆಸರೆ : ದನ, ಕಾಡೆಮ್ಮೆ, ಅಪೂರ್ವವಾಗಿ ಕುದುರೆ, ಮೇಕೆ ಹಾಗೂ ಮನುಷ್ಯ. 

ಜೀವನ ಚರಿತ್ರೆ : ಈ ನೊಣಗಳ ಜೀವನ ಚರಿತ್ರೆಯ ವಿಷಯದಲ್ಲಿ ಹಲವು 
ತಪ್ಪು ಅಭಿಪ್ರಾ ಯಗಳಿದ್ದು » 200 ವರ್ಷಗಳ ಪರಿಶೀಲನೆಯಿಂದ, ಈಗ ಸರಿಯಾದ 
ಸಂಗತಿಗಳು ಗೊತ್ತಾಗಿದೆ. 

ಹಿಮ್ಮಡಿ ನೊಣಗಳು ಏಪ್ರಿಲ್‌ನಿಂದ ಜೂನ್‌ವರೆಗೂ, ಬಾಂಬ್‌ನೊಣ ಜೂನ್‌ 
ನಿಂದ ಅಗಷ್ಟ್‌ ಮಧ್ಯದವರೆಗೂ ಕಾಣಿಸುತ್ತವೆ. ಅಂತೂ ಎಪ್ರಿಲ್‌ನಿಂದ ಸೆಪ್ಟೆಂಬರ್‌ 
ವರೆಗೂ ಒಂದಲ್ಲ ಒಂದು ನೊಣವಿದ್ದೇ ಇರುತ್ತದೆ. 

ಮೊಟ್ಟೆಗಳು, ಕಾಲು ಮತ್ತು ಹೊಟ್ಟೆಯ ಕೆಳೆಗೆ. ಬಾಂಬ್‌ನೊಣ, ಬಿಸಿಲಿದ್ದಾಗ 
ಹಾರಾಡಿ, ವ್ಯವಸ್ಥೆ ಇಲ್ಲದೇ ಮೊಟ್ಟೆಗಳನ್ನಿ ಡುತ್ತಿದೆ. ಹೆಣ್ಣು ನೊಣ ಥಟ್ಟನೆ ಹಾರಿ, 
ಚರ್ಮಕ್ಕೆ ಕಚ್ಚಿ ಕೊಂಡು, ಕೂದಲಿನ ಬುಡಕ್ಕೆ ಒಂದು ಮೊಟ್ಟೆಯನ್ನು ಅಂಟಿಸುತ್ತದೆ. 


ದನಗಳಿಗೆ ಬೀಳುವ ಕೀಟಿಗಳು ` K 233 


ಹಿಂತಿರುಗಿ, ಪುನಃ ಜಿಗಿದು, ಅದೇ ರೀತಿ ಇನ್ನೊಂದು ಮೊಟ್ಟೆಯನ್ನಂಟಿಸುತ್ತದೆ. 
ಇದರಿಂದ ದನಗಳು ಗಾಬರಿಯಾಗಿ, ಬಾಲವನ್ನೆತ್ಚಿಕೊಂಡು ಓಡುತ್ತವೆ. ನೊಣ 
ಹಿಂಬಾಲಿಸಿ ಕಾಲುಗಳ ಮೇಲೆ, ಹೊಟ್ಟೆಯ ಕೆಳಗೆ, ಒಂದು ಕೂದಲಿಗೆ ಓಂದು ಮೊಟ್ಟೆ 
ಯಂತೆ. ಅಲ್ಲೊಂದು. ಇಲ್ಲೊಂದು 800ರ ವರೆಗೂ ಇಡುತ್ತದೆ. ದನಗಳ ಕುಟ್ಟು 
ವಿಕೆಯಿಂದ "ಬಾಂಬ್‌ನೊಣ'ವೆಂದು ಹೆಸರ. 

ಹಿಮ್ಮಡಿನೊಣ ಮುಚ್ಚುಮರೆಯಾಗಿ ಮೊಟ್ಟೆ ಇಡುತ್ತದೆ. ಹೆಣ್ಣು ನೊಣ, 
ದನದ ಪಕ್ಕದ ನೆರಳಿನಲ್ಲಿ ಕುಳಿತು. ದನ ನಿಂತಿದ್ದರೆ ಹಿಂಭಾಗಕ್ಕೆ ಮೆಲ್ಲಗೆ ಸರಿದು 
ಹಿಮ್ಮ€ ಡಿಯ ಕೂದಲುಗಳಿಗೆ ಮೊಟ್ಟೆಗಳನ್ನಂಟಿಸುತ್ತದೆ, ದನ ಮಲಗಿದ್ದ ರೆ, ಪಕ್ಕೆ 
ಕೂದಲ ಗಳಿಗೆ ಅಂಟಿಸುತ್ತದೆ. ನೊಣ ಗೊತ್ತಾಗದಂತೆ ಮೊಟ್ಟೆಗಳನ್ನಿಡುವುದರಿಂದ, 
ದನ ಕುಣಿದಾಡುವುದಿಲ್ಲ. ಆದ್ದರಿಂದ ಒಂದು ಡಜನ್‌ ಅಥವಾ ಇನ್ನೂ ಹೆಚ್ಚುಮೊಟ್ಟೆ 
ಗಳನ್ನು ನೊಣ ಒಂದೇ ಕೂದಲಿಗೆ ಸಾಲಾಗಿ ಬಾಚಣಿಗೆ ಹಲ್ಲುಗಳಂತೆ ಅಂಟಿಸುತ್ತದೆ. 


ಮೂರು ದಿನಗಳಿಂದ ಒಂದು ವಾರದೊಳಗೆ, ಯಾವ ನೊಣದ ಮೊಟ್ಟೆಯಾ 
ದರೂ ಒಡೆಯುತ್ತದೆ. ಲಾರ್ವ ಕೂದಲಿನ ಬುಡಕ್ಕೆ ಹರಿದು ಚರ್ಮವನ್ನು ಕೊರೆಯು 
ತ್ತದೆ. ಆಗ ದನಕ್ಕೆ ಬಹಳ ನೋವು. ಮ್ಯಾಗಟ್‌ ಚರ್ಮದ ಕೆಳಕ್ಕೆ ಹೋಗಿ, ಶರೀರ 
ದಲ್ಲೆಲ್ಲ ಚಲಿಸಿ, ಗಂಟಲಕುಹರ, "ಗಲೆಟ್‌` ಹಾಗೂ "ಇಸೊಫೆಗಸ್‌'ಗಳಲೂ ಕಾಣು 
ತ್ತದೆ. ಆಗ್ಗೆ ಅವು 2-3 ನೇ ಹಂತಗಳು; 3] ರಿಂದ ] ರಷ್ಟು ಬೆಳೆದಿರುತ್ತವೆ. 
ಮ್ಯಾಗಟ್‌ಗಳ ಅಂಗಾಂಶ ಚಲಿಸುತ್ತಲೇ ಇದ್ದು, ಬಿಳರಕ್ತ "ಕಣಗಳಿಗೆ ಸಿಕ್ಕುವುದಿಲ್ಲ. 
ಬಾಂಬ್‌ನೊಣದ ಲಾರ್ವ ಗಂಟಲಿನಲ್ಲಿ ಕಾಣುವುದಿಲ್ಲ. ಬಹುಶಃ ನೇರವಾಗಿ ಬೆನ್ನಿಗೆ 
ಸೇರುತ್ತವೆ. "ಹೀಲ್‌ ನೊಣ'ದ ಲಾರ್ವಿ, ಚಳಿಗಾಲದಲ್ಲಿ ಗಂಟಲಿನಿಂದ ಅದೃಶ್ಯವಾಗಿ 
ಡಿಸೆಂಬರ್‌ ಕೊನೆಗೆ ಬೆನ್ನಿನ ಗಂಟುಗಳಲ್ಲಿರುತ್ತವೆ. ಆಗ ಅವು ಸ ಅಂಗುಲ ಉದ್ದ; 
3ನೇ ಹಂತ. ಈ ಹಂತದಲ್ಲಿ ಲಾರ್ವ ಚರ್ಮವನ್ನು ಕತ್ತರಿಸಿ ರಂಧ್ರ ಮಾಡುತ್ತ ಡೆ. 
ರಂಧ್ರದ ಮೂಲಕ ಉಸಿರಾಡುತ್ತದೆ, 4ನೇ ಹಂತಕ್ಕೆ ಸೊರೆಬಿಟ್ಟು, 28 ವಾರಗಳ 
ನಂತರ, ಕೊನೆಯ ಸಲ ಪೊರೆಬಿಟ್ಟು 5ನೇ ಹಂತವಾಗುತ್ತ ದೆ. 


ಹಿಮ್ಮಡಿನೊಣದ ಲಾರ್ವ 58 ದಿನಗಳು; ಬಾಂಬ್‌ನೊಣದ ಲಾರ್ವ 73 ದಿನ 
ಗಳು ಬೆನ್ನಿನ ಗಂಟಿನಲ್ಲಿರುತ್ತವೆ. ದರದ ಮೇಲೆ ಕೈಯಾಡಿಸಿದರೆ, ಗಂಟುಗಳು 
ಗೊತ್ತಾಗುತ್ತವೆ. ಮ್ಯಾಗಟ್‌ಗಳು ಚುಚ್ಚುವುದರಿಂದ ದನಗಳಿಗೆ ಉರಿಯೂತ: ಕೀವು 
ಉಂಟಾಗುತ್ತದೆ. ಇದರಿಂದ 'ಸ್ಟೀಕ್‌” ಮಾಂಸ, ಮತ್ತು ಚರ್ಮ ಹಾಳು. ಬೆಳೆದ 
ಮ್ಯಾಗಟ್‌ಗಳು, ಚರ್ಮದಲ್ಲಿ ಕತ್ತರಿಸಿದ ರಂಧ್ರದ ಮೂಲಕ ಕೆಳಕ್ಕೆ ಬಿದ್ದು ಕೋಶ 
ಗಳಾಗುತ್ತವೆ. 5 ವಾರಗಳ ನಂತರ ನೊಣಗಳು ಉತ್ಪತ್ತಿಯಾಗುತ್ತ. ದೆ. 


234 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುನ ಕೀಟಗಳು ಹಾಗೂ ಅವುಗಳ ಹತೋಟ 


ಹತೋಟಿ : ನೊಣಗಳು ಹಗಲು ಮಾತ್ರ ಮೊಟ್ಟೆ ಇಡುವುದರಿಂದ, ಕೊಟ್ಟಿಗೆ 
ಗಳಿಗೆ ಸೇರುವುದಿಲ್ಲವಾದ್ದ ರಿಂದ, ದನಗಳನ್ನು ಹಗಲು ಕೊಟಿ ಗೆಯಲ್ಲಿ ಕಟ್ಟಿ ದ್ದು. ರಾತಿ 
ಮೇಯಲು ಬಿಡಬಹುದು. ಕೊಟ್ಟಿಗೆಗೆ ಪರದೆಯನ್ನು ಹಾಕಿ ಕತ್ತಲು ಮಾಡಬೇಕು. 
ದನಗಳಿಗೆ. ರೊಟೆನಾನ್‌ ಅಥವಾ ಡಾಲ್‌ ಪುಡಿಯನ್ನು ಮೈಗೆಲ್ಲ ಧೂಳಸಿ, 
ಗಂಟುಗಳ ಮೇಲೆ ಉಜ್ಜಬೇಕು, ಈ ಚಿಕಿತ್ಸೆಯನ್ನು. ಗಂಟುಗಳ ಕಾಣದಿರುವವರೆಗೂ 
ಮಾಡುತ್ತಿರಬೇಕು. 
ಗಂಟುಗಳಿಂದ ಮ್ಯಾಗಟ"ಗಳನ್ನು ಹೊರಕ್ಕೆ ತೆಗೆಯುವುದೂ ಉಂಟು 
ಚರ್ಮಕ್ಕೆ ಶರೀರಾಂತರ್ಗತ ಕೀಟನಾಶಕವನ್ನು ಇಂಜೆಕ್ಟ್‌ ಮಾಡುತ್ತಾರೆ. ಪಶುವೈದ್ಯರ 
ಸಲಹೆಯನ್ನು ಪಡೆಯಿರಿ, 
ಯ) 1) ಸ್ಫೂವರ್ಮ್‌ ಕ್ಯಾಲಿಟ್ರೋಗ(- ಕಾಶ್ಲಿಯೊಮಿಯ) ಹೆೊಖುನಿವೋರಾಕಲ್ಸಿ 
(ಕ್ಯಾ, ಆಮೇರಿಕಾನ) ಕ್ಯಾಲಿಪೋರಿಡಿ : ಡಿಪ್ಪೀರ 


pS 


ನ್‌ ರ ನಷ್ಟ : ಮನುಷ್ಯ ಅಥವಾ 

Ky ಪ್ರಾಣಿಗಳ ಶರೀರದಲ್ಲಿ ನೊಣಗಳ 
ಮ್ಯಾಗಟ್‌ಗಳಿದ್ದರೆ, "ಮೈಯಾಸಿಸ್‌' 
ಎನ್ನುತ್ತಾರೆ. ಕುದುರೆ ಬಾಟ್‌, 
1... ದನಗಳ ವಾರ್ಬಲ್‌ ನೊಣಗಳು 
, ಆರೋಗ್ಯವಾಗಿರುವ ಪ್ರಾಣಿಗಳಿಗೆ 
ಬಿದ್ದರೆ, ಇನ್ನು ಕೆಲವು ಗಾಯಗಳಿಗೆ 
.' ಬಿದ್ದು ಮೊಟ್ಟೆ ಗಳನ್ನಿಡುತ್ತವೆ. 
ಅಂತಹವುಗಳಲ್ಲಿ ಸ್ಕೂವರ್ಮ್‌ 
ನೊಣ ಒಂದು ತೀವ್ರ ಪೀಡೆ. 
ಇದು ಹೊಳೆಯುವ, ನೀಲಿ ಹಸುರು 
ಬ್ಲೊನೊಣ; ಮನೆನೊಣದ ಎರಡ 
ರಷ್ಟು ಗಾತ್ರ. ಬೆನ್ನಿನ ಮೇಲೆ ರೆಕ್ಕೆ 
ಚಿತ್ರ 3-1 : ಸ್ಫೊನರ್ಮ್‌ ನೊಗ ಗಳ ಮಧ್ಯೆ 3 ಕಪ್ಪು ಪಟ್ಟಿಗಳು: 
ಕ್ಯಾಲಿಟ್ರೋಗ ಹೊಮಿನಿಪೋರಾಕ್‌ 





ಬು ಬ 

ಮುಖ ಕೆಂಪು ಹಳದಿ. ಪ್ರಾಣಿಗಳ 
ಮೈ! ಮೇಲೆ ಮುಳ್ಳು ತಂತಿಯಿಂದ-ದ, ಜಗಳವಾಡುವಾಗ ಕೆರೆದ, ಇತರ ಪ್ರಾಣಿಗಳು 
ಕಚ್ಚದ, ॥ ಬರೆಗುರುತಿನ ರೃ ಕಣ್ಣುನೋವಿನ, ಕೊಂಬುಗಳನ್ನು ಕತ್ತರಿಸಿದಾಗ, ಕಸಿ 
ಮಾಡಿದಾಗ, ಆದ ಗಾಯಗಳ ಅಂಚಿನಲ್ಲಿ ಮೊಟ್ಟೆಗಳನ್ನಿಡುತ್ತದೆ. ಮ್ಯಾಗಟ್‌ಗಳು 


ದನಗಳಿಗೆ ಬೀಳುವ ಕೀಟಿಗಳು 235 


ಗಾಯಗಳಲ್ಲಿ ತಿನ್ನಲು ಪ್ರಾರಂಭಿಸಿ. ಬೇಗ ಒಳ್ಳೆಯ ಅಂಗಾಂಶಕ್ಕೂ ಬಾಯಿಕೊಂಡಿ 
ಗಳಿಂದ ಕಿತ್ತುಸೇರುತ್ತವೆ. ಗಾಯಗಳು ವಾಸಿಯಾಗುವುದಿಲ್ಲ. ಕಾಯಿಲೆ ದನ, 
ಮೇವು ತಿನ್ನದೆ ಕಾಡುಸೇರಿ ಸತ್ತುಹೋಗುತ್ತದೆ. ನೊಣಜಿದ್ದ ಗಾಯದ ವಾಸನೆಗೆ 
ಇನ್ನೂ ಬೇರೆ ನೊಣಗಳು € ಆಕರ್ಷಿಸಲ್ಪಟ್ಟು, ನೂರಾರು ಮ್ಯಾಗಟ ಗಳಾಗಿ ಭಯಂಕರ 
ಗಾಯವಾಗುತ್ತದೆ. 


2) ಎರಡನೇ ಸ ಸ್ಕೂ ವರ್ಮ್‌ ಸ್ಕಾ ಲಿಟ್ರೊಃ ಗ ಮಾಸಿಲ್ಲೆ £ರಿಯ, ನೊಣ ಮ ತ್ತು 
ಬ್ಲೊನೊಣಗಳು, ಮಾನವಾ ಗಿ ಸತ್ತ ಪ್ರಾಣಿಗಳ ಮೇಲೆ ಮೊಟ್ಟೆಗಳನ್ನಿಡುತ್ತವೆ: 
ಅವೂ ಸಹ ಗಾಯಕ್ಕೆ ಬೀಳುತ್ತವೆ. ದನದ ಜೀವಮಾನ 'ಹಾಗೂ ಗಾಯದ ಜಾಗ 
ಮ್ಯಾ ಗಟ್‌ಗಳ ಸ ಸಂಖ್ಯೆ ಯನ್ನ ನುಸರಿಸುತ್ತದೆ. ಕಣ್ಣು, ಮೂಗು ಅಥವಾ ಕೊಂಬನ್ನು 
ತೆಗೆದ ಮೇಲೆ ನೊಣಬಿದ್ದು ಗಾಯವಾದರೆ, "ಮೆನಿಂಚೆ ಕೈಟಿಸ್‌' ಬಂದು ದನ ಸತ್ತು 
ಹೋಗುತ್ತದೆ. ಕರುವಿನ ಹೊಕ್ಕುಳಿನಲ್ಲಿ ಗಾಯವಾದರೆ *ಪೆರಿಟಿ. ಟೊನ್ಯಟಿಸ ಸ್‌" ಬಂದು 

ತ್ತದೆ. 


6: ದನ, ಹಂದಿ, ಕುದುರೆ, ಹೇಸರಗತ್ತೆ, ಕುರಿ. ಮೇಕೆ. ನಾಯಿ. ಇತರ 
ಸಾಕು ಪ್ರಾಣಿಗಳು, ಕಾಡುಮೃಗಗಳು ಹಾಗೂ ಮನುಷ್ಯರು. 
ವನ ಚರಿತ್ರೆ: ನೊಣಗಳ ಚಟುವಟಿಕೆ, ಏಪ್ರಿಲ್‌ನಿಂದ ಜೂನ್‌ ಮಧ್ಯದ 
ವರೆಗೂ. ಹೆಣ್ಣುನೊಣ, ದನದ ಮೈಮೇಲೆ ಗಾಯ ಅಥವಾ ಚರ್ಮದ ಬಿರುಕುಗಳ 
ಬಳಿ ಒಣಚರ್ಮದ ಮೇಲೆ 3000 ಮೊಟ್ಟೆ ಗಳವರೆಗೂ ಇಡುತ್ತದೆ. ಮೊಟ್ಟೆ ಗಳು 
ಬಾಚಣೆಗೆ ಹಲ್ಲಿನಂತೆ, 200-400ರ ಗುಂಪುಗಳಾಗಿ ಚರ್ಮಕ್ಕೆ ಅಂಟಿರುತ್ತವೆ. ಅವು 
10-20 ಗಂಟೆಗಳೊಳಗೆ ಒಡೆದು ಮರಿಗಳಾಗುತ್ತವೆ. ಮ್ಯಾ ಗಟ್‌ಗಳು ತಮ್ಮ ಹರಿತ 
ವಾದ ಬಾಯಿಕೊಂಡಿಗಳಿಂದ ಚರ್ಮವನ್ನು ಹರಿದು ರಕ್ತನಾಳ ಳಗಳನ್ನು ಕತ್ತರಿಸಿ, ವಿಷ 
ವಸ್ತುವನ್ನು ಸ್ತವಿಸುತ್ತಿರುತ್ತವೆ. ಗಾಯ ವಾಸಿಯಾಗದೆ,ಕೊಳಿತು. ಕೆಟ್ಟ ವಾಸನೆಯಾಗಿ 





ಶ್ರಿ 

ಇನಿ “ಇ ಲ 
ಕೀವು ಸುರಿಯುತ್ತದೆ. ಬೆಳೆದ ಮ್ಯಾಗಟ 3 ಅಂಗುಲ ಉದ್ದ. ಪ್ರತಿಸಂಧಿಯ 
ಮೇಲೂ ಮುಳ್ಳು ಸುತ್ತುಗಳಿದ್ದು, ಸ್ಫೂಮೊಳೆಯ ಏಣುಗಳಂತೆ ಕಾಣುತ್ತವೆ. ಹಿಂಭಾ 


ಗದ ಶ್ವಾಸರಂಧ್ರದಿಂದ ಉಸಿರಾಡಬೇಕಾದ್ದರಿಂದ, ಗಾಯದೊಳಗೆ ಆಳವಾಗಿರುವ 
ಮ್ಯಾಗಟ್‌ಗಳು ಆಗಾಗ್ಗೆ ಮೇಲಕ್ಕೆ ಬರುತ್ತೆ. 4-10 ದಿನಗಳಲ್ಲಿ ಪೂರ್ತಿಬೆಳೆದು. 
- ಮಣ್ಣಿ ನೊಳಗೆ ಬೀಜಗಳಂತಹ ಹ ಪ್ಯೊಪೇರಿಯಗಳಲ್ಲಿ ಕೋಶಗಳಾಗು 
3-14 ದಿನಗಳೆ ನಂತರ ನೊಣಗಳಾಗುತ್ತವೆ. 

ಜೀವನ ಚರಿತ್ರೆಯಕಾಲ 3 ವಾರಗಳು. ಬೇಸಿಗೆಯಲ್ಲಿ 8-10 ವಂಶಗಳು. 
ಹತೋಟಿ : ಬೇಸಿಗೆಯಲ್ಲಿ ನೊಣಗಳು ಮೊಟ್ಟೆಗಳನ್ನಿಡುವುದರಿಂದ. ಆಗ 
ದನಗಳ ಮೈಮೇಲೆ ಗಾಯಗಳಾಗದಂತೆ ನೋಡಿಕೊಳ್ಳ ಬೇಕು. ಆಗ ಕೊಂಬುಗಳನ್ನು 


236 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟಿ 


ತೆಗೆಯಬಾರದು; ಹಿಡಮಾಡಬಾರದು; ಬರೆಹಾಕಬಾರದು: ಕುರಿಗಳ ಬಾಲವನ್ನು 
ಮೊಟಕು ಮಾಡಬಾರದು; ಕಿವಿಗಳ ಮೇಲೆ ಗುರುತು ಹಾಕಬಾರದು ಹಾಗೂ ಗಾಯ 
ವಾಗುವ ಯಾವ ಕಾರ್ಯವನ್ನೂ ಮಾಡಬಾರದು. ಚುಚ್ಚಬಹುದಾದ ಮುಳ್ಳುತಂತಿ. 
ಮೊಳೆ ಮುಂತಾದುದನ್ನು ತಪ್ಪಿಸಿ. ಕೀಟ ಹಾಗೂ ಉಣ್ಣೆ ಕಚ್ಚದಂತೆ ನೋಡಿಕೊಳ್ಳ 
ಬೇಕು. 

ದನಗಳ ಮೈಗೆ ಡಾಲ್ಫ್‌ ಪುಡಿಯನ್ನು ಆಗಾಗ್ಗೆ ಧೊಳಿಸಬೇಕು. 

ಮಾಂಸದ ದನಗಳಿಗೆ ಶೇಕಡಾ 0,5 ಕೊರಾಲ್‌ ಅಥವಾ ರೊನೆಲ್‌ ಅನ್ನು 
ಸಿಂಪರಿಸಬೇಕು. 

ಫ್ಲಾರಿಡಾದಲ್ಲಿ, ನಿರ್ವೀರ್ಯಗೊಳಿಸಿದ ಗಂಡುನೊಣಗಳನ್ನು ಬಿಟ್ಟು, ಈ 
ಪೀಡೆಯನ್ನು ನಿರ್ನಾಮ ಮಾಡಿದ್ದಾರೆ. 
ii) ಹೇನುಗಳು 

ಕುದುರೆಗಳಿಗೆ ಬೀಳುವಂತೆ, ದನಗಳಿಗೂ ಎರಡು ಬಗೆ ಹೇನುಗಳು ಬೀಳು 
ತ್ತವೆ. ಕೆಲವು ರಕ್ತವನ್ನು ಹೀರುತ್ತವೆ. ಇನ್ನೂ ಕೆಲವು ಹುರುಪೆ, ಕೂದಲು, ಕಜ್ಜಿ 
ಗಳನ್ನು ತಿನ್ನುತ್ತವೆ. ಕರುಗಳು, ಮೇವು ಸಾಲದಿರುವ, ಆಚೆಗೆ ಓಡಿಸಿದ ಮುದಿಪ್ರಾಣಿ 
ಗಳಿಗೆ, ಅವುಗಳಿಂದ ಬಹಳ ಹಿಂಸೆ. ಅವುಗಳ ಚರ್ಮದ ಮೇಲೆ ಜಿಡ್ಡು ಇಲ್ಲದಿರುವುದ 
ರಿಂದ ಹೇನುಗಳಿಗೆ ಅನುಕೂಲ, ಹಾಲ್‌ಸ್ಟೈನ್‌ಗಳಿಗೆ ಹೆಚ್ಚು : ಜರ್ಸಿಗಳಿಗೆ ಕಡಮೆ. 


ಕೆ 


ಅ) ಕಚ್ಚುವ ಹೆ:ನು ಅಥವಾ ಸಣ್ಣ ಕೆಂಪುಹೇನು 

ಬೋಪಿಕೋಲ ಬೋಪಿಸ್‌ (ಎ ಟ್ರೈಕೊಡೆಕ್ಟಿ ಸ್‌ ಸೈಲಾರಿಸ್‌) 
ಟ್ರೈಕೊಡೆಕ್ಟಿಡಿ  ಮಲ್ಲಾಫಗ 

ಹೇನು ಅಥವಾ ಕಜ್ಜಿ ನುಶಿಗಳು ಆಕ್ರಮಿಸಿದಾಗ ದನ 
ಕಟಿಕಟಿ ಮುಂತಾದವುಗಳಿಗೆ ಮೈಯನ್ನು ಉಜ್ಜಿ ಕೆರೆಯುತ್ತವೆ 
ಮೇಲೆ ಅಲ್ಲಲ್ಲೆ ಹ:ರುಪೆ ತುಂಬಿದ್ದು, ಕೂದಲು ಉದುರಿರುತ್ತವೆ 
ರಿಂದ ಗಾಯಗಳಾಗುತ್ತವೆ. ಹೇನುಗಳಾಗಿದ್ದರೆ ಕೂದಲುಗಳನ್ನು 
ತಲೆಯ ಮೇಲಿನ ಚರ್ಮದ ಸುಕ್ಕನ್ನು ಅಗಲಿಸಿ ನೋಡಿದರೆ ಕಾಣುತ್ತವೆ; ನುಶಿಗಳಾ 
ದರೆ ಕೀಟಗಳು ಬರೀಕಣ್ಣಿಗೆ ಕಾಣಿಸುವುದಿಲ್ಲ. ರಕ್ತಹೀರುವ ಹೇನುಗಳು ನೀಲಿಸ್ತೇಟ್‌ 
ಬಣ್ಣ; ಕಚ್ಚುವ ಹೇನುಗಳು ಹಳದಿಬಿಳುಪು ತಲೆ ಕೆಂಪು. ಹೊಟ್ಟೆಯ ಮೇಲೆ 8 
ಕಪ್ಪು ಅಡ್ಡ ಪಟ್ಟಿಗಳಿದ್ದು, ಆ ಭಾಗ ಏಣಿಯಂತೆ ಕಾಣುತ್ತದೆ. ಕಚ್ಚುವ ಹೇನುಗಳು 
ಚರ್ಮದ ಮೇಲೆ, ಕೂದಲುಗಳ ಮಧ್ಯೆ ಹರಿದಾಡಿ ಚೂಪಾದ ಕೊಂಡಿ ಮತ್ತು 
ಕಚ್ಚುವ ದವಡೆಗಳಿಂದ ಚರ್ಮವನ್ನು ಕೆರೆದು ನವೆಯನ್ನುಂಟು ಮಾಡುತ್ತವೆ. ಹೆಚ್ಚಾಗಿ 


ಗಳು ಗೋತುಕಂಬಿ, 


ಪೆನಗಳಿಗೆ ಬೀಳುವ ಕೀಟಿಗಳು 237 


ದ್ವಾಗ. ಅವು ಬಾಲದ ಬುಡದಲ್ಲಿ ಅಥವಾ ಭುಜದ ಮೇಲಿನ ಹುರುಖೆಗಳಲ್ಲಿ ಗುಂಪಾ 
ಗಿರುತ್ತವೆ. ಹುರುಪಿ ಕೆಳಗೆ ಅವು ಚರ್ಮವನ್ನು ತಿನ್ನುತ್ತವೆ. ಆದ್ದರಿಂದ ಜನಗಳು 
ದುರ್ಬಲವಾಗಿ, ಬೆಳವಣಿಗೆ ಇಲ್ಲದೆ. ಬೇರೆ ರೋಗಗಳಿಗೆ ಈಡಾಗುತ್ತವೆ. 


ಆಸರೆ : ಒಂದೊಂದು ಪ್ರಾಣಿಗೂ ನಿರ್ದಿಷ್ಟವಾದ ಹೇನುಗಳಿವೆ. ದನಗಳ 
ಹೇನುಗಳು ಜಿಂಕೆಗಳ ಮೇಲೆ ಕಂಡಿದ್ದರೂ ಬೇರೆ ಸಾಕು ಪ್ರಾಣಿಗಳಿಗೆ ಬೀಳುವುದಿಲ್ಲ. 

ಜೀವನ ಚರಿತ್ರೆ: ಚರ್ಮದ ಹೊದಿಕೆ ಮಂದವಾಗಿ ಉದ್ದ ವಾದಾಗ, ಚರ್ಮದ 
ಮೇಲೆ ಜಿಡ್ಡಿಲ್ಲದಿದ್ದರೆ ಹೇನುಗಳು ಬೀಳುವುದು ಹೆಚ್ಚು. ಆಗ ಪ್ರಾಣಿಗಳ ಮೇಲೆ 
ಎಲ್ಲ ಹಂತದ ಹೇನು ಮತ್ತು ಮೊಟ್ಟೆಗಳಿರುತ್ತವೆ. 


ಬಾ ಪಾರ ಮೊಟ್ಟೆಗಳು ಸೂಕ್ಷ್ಮ: ಬಿಳುಪು: 
_ ಪೀಪಾಯಿಯಾಕಾರ; ಕೂದಲಿಗೆ ಒಂದು 
ಕಡೆ ಅಂಟಿರುತ್ತವೆ; ಇನ್ನೊಂದು ಕಡೆ 
ನ ಕುತ್ತುಕಟ್ಟಿನೊಳಗೆ ಒಂದು ಸಣ್ಣ 
ಫೆ ಎಟ 2, ಮುಚ್ಚಳವಿದ್ದು, ಮೊಟ್ಟೆಯೊಡೆದಾಗ ತಳ್ಳಿ 
(ಮ | ಹೋಗುತ್ತದೆ. ಮರಿ ಮಬ್ಬು; ಆಕಾರ. 
( 






ರಚನೆಗಳಲ್ಲಿ ತಾಯಿಯನ್ನು ಹೋಲುತ್ತದೆ 
ಮೊಟ್ಟೆಯಿಟ್ಟಒಂದು ವಾರದೊಳಗೆ, ಅದು 
ಒಡೆದು ಮರಿಯಾಗುತ್ತದೆ, 3 ವಾರ 
ದೊಳಗೆ ಮರಿ ಪೂರ್ತಿ ಬೆಳೆದು ಜ್ವಿ 
ಚಿತ್ರ 3-2 : ವನಗಳ ಹೇನು ಅಂಗುಲ ಉದ್ದವಾಗುತ್ತದೆ. ಕೂಡಲೆ 
ಬೋಪಿಕೋಲ ಬೋವಿಸ್‌ ಮುಂದಿನ ಸಂತತಿಗೆ ಮೊಟ್ಟೆಗಳನ್ನಿಡಲು 
ಪ್ರಾರಂಭಿಸುತ್ತದೆ. - ಪ್ರತಿ ಹೆಣ್ಣು ಸುಮಾರು 20 ಮೊಟ್ಟಿಗಳನ್ನಿಡುತ್ತದೆ. ಆದ್ದರಿಂದ 
ಅವುಗಳು ಆಸಂಖ್ಯಾತವಾಗುತ್ತವೆ. ಪೊರೆಬಿಟ್ಟಾಗ್ಯ ಬೇಸಿಗೆ ಬಿಸಿಲಿದ್ದರೆ ಹೇನುಗಳು 
ಕಡಮೆ; ಆದರೂ ಸಾಕಷ್ಟು ಉಳಿದಿದ್ದು, ಅನುಕೂಲವಾದರೆ ಹೆಚ್ಚುತ್ತವೆ. ಹೆಣ್ಣುಗಳ 
ಸಂಖ್ಯೆಯೇ ಹೆಚ್ಚು. ಸಂತಾನ ಅನಿಶೇಚಿಕ, 
ಹತೋಟಿ : ರಕ್ತಹೀರುವ ಹೇನುಗಳಿಗೆ ಮಾಡಿದಂತೆ. ಡಾಲ್ಫ್‌ ಪುಡಿ 
ಯನ್ನು ದನಗಳ ಮೈಮೇಲೆ ಉದುರಿಸಿ ಉಜ್ಜಬೇಕು. 


ಎಎ 
ಇಸಾ 
ತಾಜಾ 
“ದು. 





ಆ) ರಕ್ತಹೀರುವ ಹೇನುಗಳು 
ನಾಲ್ಕು ಬಗೆಗಳಿವೆ : 


238 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟ 


1) ಲೈನೊಗ್ಗೇಥೆಸ್‌ (ಇ ಹಿಮೊಟೊಪೈನಸ್‌) ವಿಟುಲಿ 

2) ಹಿ, ಯೂರಿಸ್ವೆರ್ನಸ್‌ 

3) ಸೊಳೆನೊಪೋಟಸ್‌ ಕ್ಯಾಸಿಲ್ಲೇರ್ಟಾ | ಹಿಮಾಟೊಪೈನಿಡಿ : ಅನೊಪ್ಲೂರ 

4) &. ಕ್ವಾಡ್ರಿಸೆರ್ಟೊಸಸ್‌ 

ಈ ಹೇನುಗಳಿಂದಾಗುವಚಿಸ್ನೆ ಗಳು, ಕಚ್ಚುವ ಹೇನಿನಿಂದಾಗುವ (ಬೊನಿಕೋಲ 
ಬೋನಿರಸ್ಸ್‌) ಚನ್ನೆಗಳಂತೆಯೇ; ಆವರೆ. ಪ್ರಾಣಿಗಳ ಉಪ್ರೇಕ ಹೆಚ್ಚು; ಏಕೆಂದರೆ. 
ಹೇನುಗಳು ರಕ್ತಹೀರಲು ಚರ್ಮವನ್ನು ೭ ಚುಚ್ಚು ವುದರಿಂದ ಅಥವಾ ಕಚ್ಚು ವುದರಿಂದ 
ರಕ್ತದ ನಷ್ಟದಿಂದ ಎಳೆ ದನಗಳು ಸಣಕಲ ಬಾಗಿರುತ್ತವೆ. ಬೆಳೆದ ದನಗಳಲ್ಲಿ ಹಾಲು 
ಮಾಂಸ ಕಡಮೆ. ದನಗಳು ಪಟ್ಟುಹಿಡಿದು, ಮೈಯನ್ನು ಕೆರೆದು ಉಜ್ಜುತ್ತವೆ. 
ಚರ್ಮದ ಮೇಲೆ ಅಲ್ಲಶ್ಲೆ ಕೂದಲು ಉಮುರಿ, ಗಾಯಗಳಾಗುತ್ತವೆ. 


ಜೀವನ ಚರಿತ್ರೆ : ಹೇನುಗಳಿದ್ದ ದನವನ್ನು ಪರೀಕ್ಷಿಸಿದರೆ ತಲೆ, ಕತ್ತು. 
ಸ್ನಂಧ ಅಥವಾ ಕಾಲುಗಳ ಒಂದೆ, ಚರ್ಮದ ಮಡಿಕೆಯೊಳಗೆ ಅರ್ಧ ರೂಪಾಯಿ 
ಅಗಲದ ಕೊಳಕಿನಂತೆ ಕಾಣುವ ಕಪ್ಪುನೀಲಿ ಮಚ್ಚೆಗಳು ಕಾಣುತ್ತವೆ. ಇನ್ನೂ 
ಚೆನ್ನಾಗಿ ಪರೀಕ್ಷಿಸಿದರೆ, ಆ ಮಚ್ಚೆ ಗಳಲ್ಲಿ ಎಲ್ಲ ಗಾತ್ರದ ಹೇನುಗಳು ಗುಂಪಾಗಿರು 
ತ್ತವೆ. ಅವು ತಮ್ಮ ಕೊಂಡಿಯಿಂದ ಕೂದಲುಗಳಿಗೆ ಅಂಟಿಕೊಂಡು, ಮೂತಿಯನ್ನು 
ಚುಚ್ಚಿ. ರಕ್ತವನ್ನು ಹೀರುತ್ತ ತಲೆಯ ಮೇಲೆ ನಿಂತಿರುತ್ತವೆ. ಮೊಟ್ಟೆಗಳನ್ನಿಡುವಾಗ 
ಮಾತ್ರ ಚಲಿಸುತ್ತವೆ; ಉಳಿದಂತೆ ಅಷ್ಟು ಚಲಿಸುವುದಿಲ್ಲ. ದೊಡ್ಡ ಹೇನು ಕ ಅಂಗುಲ 
ಉದ್ದ. ಅದಲ್ಲದೆ ಮೊಟ್ಟೆ ಗಾತ್ರದವರೆಗೂ ಎಲ್ಲ ಗಾತ್ರದ ಹೇನುಗಳಿರುತ್ತವೆ. ಎಲ್ಲ 


ಸ್‌ 


ಹಂತಗಳು ಚರ್ಮದ ಮೇಲೆಯೇ; ಮೊಟ್ಟೆಗಳು 10-15 ದಿನಗಳಲ್ಲಿ ಒಡೆಯುತ್ತವೆ 


ಶ್ತೃ 
ಫ್‌ಗಳು ಆಗಾಗ್ಗೆ ರಕ್ತ ಹೀರಿ ಬೆಳೆಯುತ್ತವೆ. 2 ವಾರಗಳಲ್ಲಿ ಹೆಣ್ಣು ಮೊಟ್ಟೆ 
ಇಡಲು ಪ್ರಾ ರಂಭಿಸುತ್ತ , ಮೊಟ್ಟೆಗಳು ಸಣ್ಣ ಪೀಪಾಯಿಗಳಂತೆ ಒಂದು ತುದಿ 
ಯಿಂದ ಕೂದಲು ಬುಡಕ್ಕೆ ಅಂಟಿರುತ್ತವೆ. 
1) ಹಿ. ನಿಟುಲಿ: ಹೇನಿನ ಮೂತಿ ಉದ್ದ. ಚಿಕ್ಕದನಗಳ ಮೇಲೆ ಹೆಚ್ಚು. 
ಸಣ್ಣ. 1; ಅಂಗುಲ ಉದ್ದ; ಉದ್ದದ ಮೂರನೇ ! ಓಂದರಷ್ಟು ಅಗಲ. ತಲೆ ಆಗಲ 
ಕ್ಕಿ ತ ಎರಡರಷ್ಟು ಉದ್ದ: ಮುಂದೆ ೭ ಚೂಪು. ಮೊಟ್ಟೆಗಳು ಕಪ ಪ್ಹುನೀಲಿ. 


- 


2) ಹಿ, ಯೂರಿಸ್ಟೆರ್ಸಸ್‌ : ಹೇನಿನ ಮೂತಿ ಮೋಟು. ಇದೇ ದನಗಳ 
ಹೇನುಗಳಲ್ಲಿ ಅತ್ಯಂತ ದೊಡ್ಡದು, § ಅಂಗುಲ ಉದ್ದ. ಅಗಲ ಹೆಚ್ಚು. ತಲೆ ಅಗಲ 
ಕ್ಕಿಂತ ಅರ್ಧ ಹೆಚ್ಚು ಉದ್ದ; ಮುಂದುಗಡೆ ಮೊಂಡು. ಬೆಳೆದ ದನಗಳ ಮೇಲಿ 


ಸಾಮಾನ್ಯ. ಮೊಟ್ಟೆಗಳು ಬಿಳುಪು. 


ದನಗಳಿಗೆ ಬೀಳುವ ಕೀಟಗಳು 239 


3) ಸೊರೆನೊಪೋಟಸ್‌ ಕ್ಯಾಸಿಲ್ಲೇಟಸ್‌ ; ಸಣ್ಣ; ನೀಲ್ಕಿ, ಮೋಟು ಮೂ 
ಯಂತೆ. ತಲೆ ಇನ್ನೂ ಮೋಟು: ಮುಂದೆ ಗುಂಡು. ಮೋಟುಮೂತಿ ಹೇನಿನ ಆರ್ಧ 
ದಷ್ಟು ದಪ್ಪ. ಮೊಟ್ಟೆಗಳು ಹಳದಿ: ಆಸರೆ ದನಗಳಿಂದ ತೆಗೆದರೆ ಒಡೆಯುವುದಿಲ್ಲ. 

4) ದನಗಳ ಬಾಲದ ಹೇನು ಹಿ.ಕ್ವಾಡ್ರಿಪೆರ್ಟೊಸಸ್‌ ; ಬಾಖದಲ್ಲಿನ ಉದ್ದ 
ವಾದ ಕೂದಲು ಕಣ್ಣಿನ ಸುತ್ತ ಇರುವ ಕೂದಲು ಹಾಗೂ ಕತ್ತಿನ ಮೇಲಿರುವ 
ಕೂದಲುಗಳ ಮೇಲಿರುತ್ತ ವೆ. ಮೋಟುಮೂತಿ ಹೇನುಗಳನ್ನು ಹೋಲುತ್ತವೆ; ಆದರೆ, 
ಸ್ವಲ್ಪ ಹೆಚ್ಚು ದಪ್ಪ. 

ಹತೋಟಿ : ದನಗಳಿಗೆ ಒಳ್ಳೆಯ ಮೇವನ್ನು ಕೊಟ್ಟು. ಗಾಳಿ, ಬೆಳಕಿರುವ 
ಶುಚಿಯಾದ ಕೊಟ್ಟಿಗೆಗಳಲ್ಲಿ ಕಟ್ಟಬೇ ಕು. ಬಡಕಲು ದನಗಳಿಗೆ ಹೇನು ಬೀಳುವುದು 
ಹೆಚ್ಚು. ದನಗಳನ್ನು ಗುಂಪು ಮಾಡಬೇಡಿರಿ. 

ಕತ್ತು, ಸ್ಕಂಧ, ಕಣ್ಣು, ಬಾಲಗಳನ್ನು ಚೆನ್ನಾಗಿ ಪರೀಕ್ಷಿಸಿ ಕೆಲವೇ ಹೇನು 
ಗಳಿದ್ದ ರೂ, (ನಾಶಕವನ್ನು ಸಿಂಪರಿಸಬೇಕು. 

ಶೇಕಡಾ 9.5 ಮಿಥಾಕ್ಸಿಕ್ಲೋರ್‌, ಟಾಕ್ಸ್‌ಫೇನ್‌, ಮ್ಯಾಲಥೈಯಾನ್‌ ಇವು 
ಗಳಲ್ಲೊಂದನ್ನು 15 ದಿನಗಳಿಗೊಮ್ಮೆ ಎರಡು ಸಲ ಸಿಂಪರಿಸಬೇಕು ಅಥವಾ ಡಾಲ್ಸ್‌ 
ಪುಡಿಯನ್ನು ಧೂಳಿಸಿ ಉಜ್ಜಬೇಕು. ಡೈರಿ ದನೆಗಳಿಗೆ ಶೇಕಡಾ 0.025 ಪೈರಿತ್ರಂ 
ಸಿಂಪರಣೆ ಉತ್ತಮ. 

ii) ಕಜ್ಜಿ ನುಶಿ 

ಅ) ಸೊರಾಪ್ಟಿಸ್‌ ಇಕ್ತಿ ಸಾರ್ಕೋಪ್ಟಿಡಿ, ಅಕರೈನ : ಅರಾಕ್ಟಿಡ 

ಮೈಯನ್ನು ಉಜ್ಜಿ, ಕೆರೆದು, ಚರ್ಮವನ್ನು ಸ್ಪಂದಿಸಿ, ತಲೆಯನ್ನು ಅಲ್ಲಾಡಿಸು 
ತ್ತಿರುವ ದನಗಳನ್ನು ಪರೀಕ್ಷಿಸಿದಾಗ, ಹೇನುಗಳಿಲ್ಲ ದಿದ್ದ ರೆ ಕಜ್ಜಿ ನುಶಿಯೆಂದು ಅನು 
ಮಾನಿಸಬಹುದು; ಚರ್ಮವನ್ನು ಕೆರೆದು, ಹುರುಪೆಯನ್ನು ಸೂಕ್ಷ ದರ್ಶಕದ ಕೆಳಗೆ 


ಪರೀಕ್ಷಿಸಿದರೆ, 8 ಕಾಲುಗಳ ಸಸಿಗಳು ಕಾಣಿಸುತ್ತವೆ. ಇವು ತಮ ಮ್ಮ ಹರಿತವಾದ 
ಬಾಯಿ ಕೊರೆ ಕಂಖಿಗಳನ. oR ಚುಚ್ಚಿ ಕ್ವಿ, ಚರ್ಮವನ್ನು ತಿಂದು, ಓಂಸಿಸುತ್ತವೆ. ಅವು 


ತ್ತವೆ. 
ಮ್ಯಾಂಜ ಜ್‌ವ:ಶಿ ಸಾರ್ಕೋ್ಸಸ್‌ ಸ ಬಿಯಿಯನ್ನು ಹೋಲುತ್ತವೆ, ಆದರೆ ಅವುಗಳ 
ಕಾಲುಗಳು ಉದ್ದ; ಅನುಬಂಧಗಳಲ್ಲೂ ಸ್ವಲ್ಪ ವ್ಯತ್ಯಾಸಗಳ. ಅವು ಚರ್ಮದೊಳಕ್ಕೆ 
ಕೊರೆಯುವುದಿಲ್ಲ. ಹುರುಪೆ ತುಂಬಿದ ಜರ್ಮ ಚ 
ಗಳಿರುವ ಭಾಗಗಳಲ್ಲಿ ಮೊದಲು ಸೇರುತ್ತವೆ, ೂದಲು, ಆ ಜಾಗದಲ್ಲಿ 
ಕೆಂಪು ಗುಳ್ಳಿಗಳಾಗಿ ಕೀವು ಒಸರುತ್ತದೆ. ನುಶಿಗಳು ಹೆಚ್ಚಿದಂತೆಲ್ಲ ಚರ್ಮದ ಮೇಲೆ 


ಹೆಚ್ಚುಹೆಚ್ಚಾಗಿ, ವ ಪಸೆ ತುಂಬಿದ ಹಳದಿ ಹೆಕ್ಕ *ಕೆಗಳಿಂದ. ಕೂಡಿದ ಮಚ್ಚೆಗಳಾಗಿ 





ಹ 
ಆ 
pS 
ದ 


240 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಓಟ 


ನುಶಿಗಳನ್ನಾವರಿಸಿ ದಪ್ಪ ಕಜ್ಜಿಗಳಾಗುತ್ತವೆ. ಅಲ್ಲೆಲ್ಲ ಕೂದಲುಗಳು ಉದುರುತ್ತವೆ. 
ಕುರಿಗಳಿಗೂ ಬೀಳುತ್ತವೆ. 


ಆ) ಚರ್ಮರಂಥ್ರದ ನುಶಿ 
ಡಿಮೊಡಜೆಕ್ಸ್‌ ಬೋನಿಸ್‌ (ಎಡಿ. ಪಾಲಿಕ್ಯುಲೋರಂ) ಡಿಮೊಡಿಸಿಡಿ, ಅಕರೈನ : ಅರಾಕ್ಷಿಡ 
ಇದೊಂದು ಸಣ್ಣಹುಳುವಿನಂತಹ ನುಶಿ. ಆಗ ದನಗಳ ಚರ್ಮರಂಧ 
ಗಳನ್ನು ಕೊರೆದು, ಬಟಾಣಿ ಗಾತ್ರದಷ್ಟು ಗಂಟುಗಳನ್ನು ಮಾಡುತ್ತದೆ. ದನಗಳ ತಲೆ, 
ಭುಜಗಳ ಮೇಲಿ ಹೆಚ್ಚು. ಚರ್ಮಕ್ಕೆ ನಷ್ಟ 
ನುಶಿಗಳ ಹತೋಟಿ ಕಷ್ಟ, ಹಲವು ಸಲ, ನುಶಿನಾಶಕವನ್ನು ಹಾಕಿದರೆ ಹತೋ 
ಮಾಡಬಹುದು. 
ಡಾಲ್‌ ಪುಡಿಯನ್ನು ಉದುರಿಸಿ ಚೆನ್ನಾಗಿ ಉಜ್ಜಬೇಕು. 
iv) ಉಣ್ಣೆ ಗಳು 
ಆರಾಕ್ಷಿಡ ವರ್ಗಕ್ಕೆ ಸೇರಿವೆ. ತರಗತಿ ಅರಾಕ್ಲಿಡ. ಈ ತರಗತಿಯಲ್ಲಿ ಉಣ್ಣೆ 
ಗಳು ಅತ್ಯಂತ ಹೆಚ್ಚು. ಪ್ರಾಣಿಗಳ ಬಾಹ್ಯಪರೋಪಜೀವಿಗಳು. ಸಸ್ತನಿಗಳು, ಪಿ 
ಗಳು ಹಾಗೂ ಉರಗಗಳ ಮೇಲಿರುತ್ತವೆ. ಉಷ್ಣಪ್ರದೇಶಗಳಲ್ಲಿ ಹೆಚ್ಚು. ಇವುಗಳಿಂದ 
ನೋವು, ಹಿಂಸೆಯೇ ಅಲ್ಲದೆ ಮನುಷ್ಯ ಮತ್ತು ಸಾಕುಪ್ರಾಣಿಗಳಿಗೆ ಕೆಟ್ಟರೋಗಗಳೂ 
ಹರಡುತ್ತವೆ. 
ಎರಡು ಕುಲಗಳು : (ಅ) ಇಕ್ಸೋಡಿಡಿ. ಸ್ಕೂಟಿಮ್‌ ಇದೆ. ಗಟ್ಟಿ ಉಣ್ಣೆಗಳು. 
ಪ್ರಾಣಿಗಳ ಮೇಲೆ ಬಹಳ ಕಾಲ ಇರು 
ತ್ತವೆ. 

(ಆ) ಆರ್ಗಾಸಿಡಿ- ಸ್ಕೂಟಿಮ್‌ ಇಲ್ಲ. ಮೃದು ಉಣ್ಣೆಗಳು. 
ಪ್ರಾಣಿಗಳ ಮೇಲೆ, ಸ್ವಲ್ಪಕಾಲವಿದ್ದು 
ರಕ್ತಹೀರಿ ಬಿದ್ದುಹೋಗುತ್ತವೆ. 

ಗಟ್ಟ ಉಣ್ಣೆಗಳು ; 1) ಬೂಫೈಲಸ್‌ (ಎ ಮಾರ್ಗರೋಪಸ್‌) ಅನ್ಕುಲೇಟರ್ಸ 

ಇದಕ್ಕೆ ದನಗಳೊಂದೇ ಆಸರೆ. ಬೇರೆ ಪ್ರಾಣಿಗಳಿಗೆ ಬೀಳದಿದ್ದರೂ ಜಿಂಕೆ, 
ಕುರಿ, ಹೇಸರಗತ್ತೆ, ಕುದುರೆಗಳ ಮೇಲೆ ಇರುವುದನ್ನು ಅಮೇರಿಕದಲ್ಲಿ ಗುರುತಿಸ 
ಲಾಗಿದೆ. ` 

ನಷ್ಟ : ಇದು ಸಾಕು ಪ್ರಾಣಿಗಳ ಅತ್ಯಂತ ಕೆಟ್ಟ ಪೀಡೆ. ಅಮೇರಿಕಾದ ದಕ್ಷಿಣ 
ಸಂಸ್ಥಾ ನಗಳಲ್ಲಿ ಈ ಉಣ್ಣೆ ನೇರವಾಗಿ ಹೈ ನು ಮತ್ತು ಡೈರಿ ಹಾಗೂ ಅಪರೋಕ್ಷವಾಗಿ, 
ವ್ಯವಸಾ ois ಪ್ರಗತಿಯನ್ನು ಒಂದು ಶತಮಾನಕ್ಕೆ ಮೇಲ್ಪಟ್ಟು ಕುಂಠಿತಗೊಳಿಸಿತ್ತು. 


ದನಗಳಿಗೆ ಬೀಳುವ ಕೀಟಗಳು 24 


ಹೇನು, ನೊಣಗಳಂತೆ ದನಗಳ ರಕ್ತ ಹೀರಿ ಹಿಂಸಿಸುತ್ತದೆ; ಅಲ್ಲದೆ, ದನ 
ಗಳ ಜರ, ಉಣ್ಣೆ ಜ್ವರ, ಗುಲ್ಮಜ್ವರ ಅಥವಾ ಟೆಕ್ಸಾಸ್‌ಜ್ವರವನ್ನು ಕಾಯಿಲೆದನ 
ಗಳಿಂದ ಆರೋಗ್ಯವಾಗಿರುವ ದನಗಳಿಗೆ ಹರಡುತ್ತದೆ. 


ಜ್ವರದ ಜಿಹ್ನೆಗೆಳು : ವಿಪರೀತ ಜ್ವರ. ಕೆಂಪು ಗಂಜಲ, ಉಬ್ಬಿದ ಗುಲ್ಮ. 
ರಕ್ತ ಕಟ್ಟಿದ ಯಕೃತ್ತು. ಬಡಕಲು, ಸ್ಥಿತಿಗೇಡು, ಬಾಯಿ ಒಣಗು, ಗೂನುಬೆನ್ನು 
ಮತ್ತು ಜೋಲು ಕಿವಿಗಳು. ದನಗಳು ವಿಶೇಷವಾಗಿ ಸಾಯುತ್ತವೆ, ರೋಗಕ್ಕೆ 
ಕಾರಣ, ಒಂದು ಸಣ್ಣ ಪ್ರೊಟೊಜೊಕಿವ ಫೈಲಮ್‌ಗೆ ಸೇರಿದ ಜೆಜೆಸಿಯ ಬೈಜಿಮೈನ 
ಎಂಬ ಪರೋಪಜೀವಿ. ಇದು ದನಗಳ ಕೆಂಪು ರಕ್ತಕಣಗಳಲ್ಲಿದ್ದು, ಅವನ್ನು ನಾಶ 
ಮಾಡಿ ರೋಗವನ್ನು ಂಟುಮಾಡುತ್ತದೆ. ರೋಗಕ್ಕೆ ನೇರವಾದ ಕಾರಣ ಈ ಪರೋಪ 
ಜೀವಿ. ಹರಡುವಿಕೆ ಉಣ್ಣೆಗಳಿಂದ. ಉಣ್ಣೆಗಳಿಲ್ಲದಿದ್ದ ಪ್ರದೇಶಗಳಲ್ಲಿ ಟೆಕ್ಸಾಸ್‌ 
ಜ್ವರವಿರುವುದಿಲ್ಲ. ಉಣ್ಣೆ ದನದಿಂದ ದನಕ್ಕೆ ಹೋಗುವುದಿಲ್ಲ; ಒಂದೇ ದನದ 
ಮೇಲಿದ್ದು ರಕ್ಷವನ್ನು ಹೀರುತ್ತದೆ. ಪರೋಪಜೀವಿಗಳು ಕಾಯಿಲೆ ದನದ ರಕ್ತ 
ಹೀರಿದ ಉಣ್ಣೆಗೆ ಸೇರಿ, ಅವುಗಳ ಮೊಟ್ಟೆಗಳ ಮೂಲಕ ಮರಿಉಣ್ಣೆ ಗಳಿಗೆ ಸೇರು 
ತ್ತವೆ. ಆಮೇಲೆ ಮರಿಉಣ್ಣೆಗಳು ಹೊಸ ದನಗಳ ಮೇಲೆ ಸೇರಿ, ಕಚ್ಚಿ, ಪರೋಪ 
ಜೀವಿಗಳನ್ನು ಸೇರುತ್ತವೆ. ದನಗಳು ಸಾಯುವುದಲ್ಲದೆ, ಹಾಲು. ಮಾಂಸ ಹಾಗೂ 
ಚರ್ಮ ನಷ್ಟ. ದನಗಳ ಬೆಲೆಯೂ ಕಡಮೆ. ಉಣ್ಣೆಗಳು ಕಚ್ಚಿದ ರಂಧ್ರಗಳಲ್ಲಿ 
ಸ್ಫ್ಯೂವರ್ಮ್‌ ನೊಣಗಳು ಮೊಟ್ಟೆಗಳನ್ನಿಡಲು ಆಕರ್ಷಣೆ ಹೆಚ್ಚು. ಹೀಗೆ, ಇವು 
ಗಳಿಂದ ಅತ್ಯಂತ ಹೆಚ್ಚು ನಷ್ಟ. 

ಆಸರೆ : ಮುಖ್ಯವಾಗಿ ದನಗಳು; ಆದರೂ ಕುದುರೆ, ಹೇಸರಗತ್ತೆ, ಕುರಿ 
ಮತ್ತು ಜಿಂಕೆಗಳ ಮೇಲೂ ಇರುತ್ತವೆ. 


ವ್ಯಾಪ್ತಿ : ಅಮೇರಿಕ, ಆಫ್ರಿಕ, ಯೂರೋಪ್‌, ಫಿಲಿಫೈನ 


ಜೀವನ ಚರಿತ್ರೆ : ಹೆಣ್ಣುಉಣ್ಣೆ ಗೋಳಾಕಾರ, ಮಧ್ಯೆ ಸ್ವಲ್ಪ ಒತ್ತು. 
ಚೆಸ್ಟ್‌ನಟ್‌ಬೂದು. ರಕ್ತ ಕುಡಿದಾಗ 10-12 ಮಿಮಿ ಉದ್ದ. 


ಚಳಿಗಾಲವನ್ನು ಎರಡು ವಿಧೆಗಳಲ್ಲಿ ಕಳೆಯುತ್ತವೆ : 1) ಮೊಟ್ಟೆಗಳು ಅಥವಾ 
ಸಣ್ಣ 6 ಕಾಲುಗಳ "ಸೀಡ್‌ ಟಿಕ್ಸ್‌' ಬೀಜಗಳಂತೆ, ಗುಂಡುಸೂಜಿ ತಲೆಯ ಅರ್ಧ 
ವ್ಯಾಸದ (ಸ್ವ. ಅಂಗುಲ) ಮರಿಗಳು. ಅವು ಉಣ್ಣೆ ಗಳಿದ್ದ ಹುಲ್ಲುಗಾವಲಿನ ಹುಲ್ಲು. 
ಕಳೆಗಿಡ ಮುಂತಾದ ವಸ್ತುಗಳ ಮೇಲಿರುತ್ತವೆ. 2) ನಿಂಫ್‌ ಅಥವಾ ಪ್ರಾಯದ 
ಉಣ್ಣೆಗಳು ದನಗಳ ಮೈಮೇಲೆ ಇರುತ್ತವೆ. 


242 ಜಾನುವಾರುಗಳಿಗೆ ನುನುಷ್ಯ ರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟ 


ಪ್ರಾಯಕ್ಕೆ ಬಂದ ಮೇಲೆ ಉಣ್ಣೆ ಗಳು ದನ ಮೈಮೇಲೆ ಲೈಂಗಿಕ ಸಂಯೋಗೆ 
ಮಾಡುತ್ತದೆ. ಸೆಂತರ ಹೆಣ್ಣು, ಭಿ ರ್ತಿರಕ್ಷ ಹೀರಿ ಕೆಳಕ್ಕೆ ಬೀಳುತ್ತದೆ. ಆಗ ಆದು 


ಕ ಆಂ ಗುಲ ಉದ್ದೆ. ಮೈಬಣ್ಣ 
ಅಲಿವ'ಹಸುರು ಇಲ್ಲವೆ ನೀಲಿ 
ಹುರುಳಿ ಬೀಜದಾಕಾರ. 
ಚರ್ಮ ಗಟ್ಟಿ, ಹೊಳಪು, ಸುಕ್ಕು 
ಗಟ್ಟಿಸುತ್ತದೆ. ಕೆಳಕ್ಕೆ ಬಿದ್ದ 2-6 
ವಾರಗಳಲ್ಲಿ ಒಂದೊಂಡು ಹೆಣ್ಣು 
ನೂರಾರು ಮೊಟ್ಟೆಗಳನ್ನು 5000 
ವರೆಗೂ ಒಟ್ಟಾಗಿಡುತ್ತದೆ. ಅವು 
15 ದಿನಗಳಿಂದ 6 ವಾರಗಳಲ್ಲಿ 
[| ಒಡೆಯುತ್ತವೆ; ಆದರೆ, 7-8 
KN ತಿಂಗಳವರೆಗೂ ಜೀವಂತವಾಗಿರು 
ತ್ತವೆ. ಸಣ್ಣ ಮರಿಗಳು ಬೀಜ 
ದಂತಹ ಉಣ್ಣೆಗಳು: ಅವಕ್ಕೆ 6 
ಕಾಲುಗಳು, ಅವು ಹ೦ದಾಡಿ, ಸಸ್ಯ 
ಚಿತ್ರ 3-3; ದನಗಳ ಉಣ್ಣೆ ಗಳ ಮೇಲೆ ಗುಂಪಾಗಿ ಒಂದು 
ಬೂಫೈಲಸ್‌ ಆನ್ಯುಲೇಟರ್‌ ಪ್ರಾಣಿ ಮೇಯಲು ಬರುವವರೆಗೂ 
ಕಾದಿರುತ್ತವೆ. ಯಾವುದಾದರೂ ದನ, ಆ ಸಸ್ಯಗಳನ್ನು ಉಜ್ಜಿಕೊಂಡು ಹೋದಾಗ. 
ಕೂಡಲೇ ಮರಿಉಣ್ಣೆಗಳು ದನಕ್ಕೆ ಕಚ್ಚಿಕೊಂಡು, ಮೂತಿಗಳನ್ನು ಚುಚ್ಚಿ, ಒಂದೇ 
ಜಾಗದಲ್ಲಿ 1-2 ಮರಗಳವರೆಗೂ ರಕ್ತಹೀರಿ, ಪೊರೆಬಿಟ್ಟು, ಇನ್ನೊಂದು ಜೊತೆ 
ಕಾಲುಗಳು ಬಂದು 8 ಕಾಲುಗಳ ನಿಂಫಘ್‌ಗಳಾಗುತ್ತವೆ. ಇನ್ನೊಂದು ವಾರ ರಕ್ತಹೀರಿ 
ಪೊರೆಬಿಟ್ಟು, ಪ್ರಾಯದ ಗಂಡು, ಹೆಣ್ಣು ಗಳಾಗುತ್ತವೆ. ಗಂಡಿನ ಜೊತೆ ಸಂಯೋಗ 


" ವಾದ ಮೇಲೂ, ಹೆಣ್ಣು ಕೆಲವು ದಿನಗಳು ರಕ್ತ ಹೀರುತ್ತಿದ್ದು. ಕೆಳಕ್ಕೆ ಬಿದ್ದು, 
ಮುಂದಿನ ಸಂತಸಿಗೆ ಮೊಟ್ಟಿಗಳನ್ನಿಡುತ್ತದೆ. ಯಾವ ದನವೂ *ಸಿಕೃದಿದ್ದೆರೆ. ಮು 


ಉಣ್ಣೆಗಳು ಸಸ್ಯದ ಮೇಲೆಯೇ ಸತ್ತು ಹೋಗುತ್ತವೆ; ಆದರೆ, 200 "250 ದಿನಗಳು 
ಬದುಕಿರಬಲ್ಲವು. ಜೀವನಚರಿತ್ರೆಯಲ್ಲಿ 4 ಹಂತಗಳು-ಮೊಟ್ಟೆ, ಸೀಡ್‌ಟಿಕ್‌, 
ನಿಂಘ್‌ ಮತ್ತು ಉಣ್ಣೆ. 

_ ಜೀವನಚರಿತ್ರೆ ಎರಡು ಹಂತಗಳು : 1) ಪರೋಪಜೀವಿ 2) ಪರೋಪ 
ಜೀವಿ ಅಲ್ಲದ್ದು. ಪರೋಪಜೀವಿಗಳ ಕಾಲ, ಸೀಡ್‌ಟಿಕ”ಗಳು ದನಕ್ಕೆ ಕಚ್ಚಿಕೊಂಡಾಗ 
ಪ್ರಾರಂಭಿಸಿ ಅವು ಬೆಳೆದು ಪುನಃ ಕೆಳಕ್ಕೆ ಬೀಳುವವರೆಗೂ ಆಗುತ್ತದೆ. ಪ್ರಾಯೆದ 


ಹೆಣ್ಣಿನ ಸ್ವಲ್ಪ ಕಾಲ, ಮೊಟ್ಟೆ ಹಾಗೂ ಸೀಡ್‌ಟಿಕ್‌ಗಳ ಕಾಲುಗಳೆರಡೂ 








ದನಗಳಿಗೆ ಬೀಳುವ ಕೀಟಗಳು 243 


ಭೂಮಿಯ ಬಳಿ ಇರುತ್ತವೆ. ಜೀವನೆ ಚರಿತ್ರೆಯ ಒಟ್ಟು ಕಾಲ 60 ದಿನಗಳು. 3 
ವಂಶಗಳು. 
ಹತೋಟಿ : 1) ಉಣ್ಣಿ ಪ್ರದೇಶಗಳ ದನಗಳನ್ನು ಉಣ್ಣೆಗಳಿಲ್ಲದ ಪ್ರದೇಶ 
ಗಳಿಗೆ ಹೋಗದಂತೆ ಸಂಪರ್ಕ ನಿಷೇಧಿಸಬೇಕು. 
2) ದನಗಳನ್ನು ಶೇಕಡಾ 0.5 ವ ್ರಿಲಥೈಯಾನ್‌ ದ್ರಾವಣದಲ್ಲಿ ಮುಳು 
ಗಿಸಚೇಕು ಅಥವಾ ಡಾಲ್ಫ್‌ ಪುಡಿಯನ್ನು ದನಗಳ ಮೈಗೆಲ್ಲ ಧೂಳಿಸಿ ಉಜ್ಜಬೇಕು. 
3) ಸೀಡ್‌ಟಿಕ್‌ಗಳೆಲ್ಲ ಸತ್ತುಹೋಗುವಂತೆ ಆ ಜವೂನಿನಲ್ಲಿ ಯಾವ ಸಸ್ಯ 
ವನ್ನೂ ಬೆಳೆಯದೆ ಬಿಟ್ಟಿದ್ದು ಆಮೇಲೆ ಉಣ್ಣೆ ಗಳಿಲ್ಲದ ದನಗಳನ್ನು ಅಲ್ಲಿಗೆ ಬಿಡಬೇಕು. 
2) ಹೈಯಲೊನ್ಮು ಈಜಿಪ್ಟಿ ಕಂ ಇಕ್ಸೋಡಿಡಿ. ಅಕರೈನ : ಅರಾಕ್ಮಿಡ 
ಇದೂ ಸಹ ಒಂದೇ ಆಸರೆ ದನದ ಉಣ್ಣೆ. ಗೋಳಾಕಾರ; ಚಪ್ಪಟೆ; ಮೇಲುಗಡೆ 
ಸ್ವಲ್ಪ ಮಬ್ಬು ಕ್ಯಾಪಿಟುಲಂ ಮುಂಭಾಗದಲ್ಲಿದೆ. ಅದರ ಮೇಲೆ ಒಂದು ಜೊತೆ ಪೆಡಿ 
ಪಾಲ`ಗಳಿದ್ದು, ಕೆಲಿಸೆದಿಗಳನ್ನು, ಕೆಳಭಾಗದಲ್ಲಿ ಹೈಪೊಸ್ಟೋಮನ್ನು ಕೋಶದಂತೆ 
ಆವರಿಸುತ್ತದೆ. ಕೆಲಿಸರಿ ಚರ್ಮವನ್ನು ಚುಚ್ಚುತ್ತ ವೆ ಹೈಪೊಸ್ಟೊ ಮ್‌, ಉಣ್ಣೆ 
ಬೀಳದಂತೆ ಹಿಡಿದುಕೊಳ್ಳುತ್ತದೆ. 
ಎರಡು ಹಂತಗಳು-ಲಾರ್ವ ಮತ್ತು ನಿಂಫ್‌. ಹೆಣ್ಣು. ದನಕ್ಕೆ ಕಚ್ಚಿ ಕೊಂಡು” 
ಚಲಿಸುವುದಿಲ್ಲ.. ಗಂಡು, ಹೆಣ್ಣನ್ನು ಹುಡುಕುತ್ತದೆ. ತಾತ್ಕಾಲಿಕವಾಗಿ ಒಂದು ಕಡೆ 
ಕುಳಿತಿರುವುದೂ ಉಂಟು. ಗರ್ಭವತ್ತಾದ ಮೇಲೆ, ಹೆಣ್ಣು ಚೆನ್ನಾಗಿ ರಕ್ತವನ್ನು ಹೀರಿ 
ಕೆಳಕ್ಕೆ ಬೀಳುತ್ತದೆ. ಇದು ಕಲ್ಲು, ಕಸದ ಕೆಳಗಿದ್ದು ಮೊಟ್ಟೆಗಳನ್ನಿ ಡುತ್ತದೆ. ಮೊಟ್ಟೆ 
ಗಳು ತಾಯಿ ಉಣ್ಣೆಯ ಮುಂಭಾಗಕ್ಕೆ ತಳ್ಳಲ್ಪಡುತ್ತವೆ. ಒಂದು ಹೆಣ್ಣು ಒಂದು 
ಸಾವಿರಕ್ಕಿಂತ ಹೆಚ್ಚು ಮೊಟ್ಟಿಗಳನ್ನಿಡುತ್ತದೆ. ಮೊಟ್ಟೆ ಗಳನ್ನಿಡುವುದು ಒಂದೇ ಸಲ. 
ಆಮೇಲೆ ತಾಯಿ ಉಣ್ಣೆ ಸುಕ್ಕಾಗಿ ಸತ್ತುಹೋಗುತ್ತದೆ. ಮೊಟ್ಟೆಗಳಿಂದ ಬಂದ ಮರಿ 
ಗಳಿಗೆ ರ ಕಾಲುಗಳು. ಕಡ್ಡಿ, ರೆಂಬೆಗಳ ಮೇಲೆ ಗುಂಪಾಗಿದ್ದು, ಹತ್ತಿರ ಬಂದ ಆಸರೆ 
ದನಕ್ಕೆ ಅಂಟಿಕೊಂಡು, ರಕ್ತಹೀರಿ, ಕೆಳಕ್ಕೆ ಬಿದ್ದು ಪೊರೆಬಿಟ್ಟು 8 ಕಾಲುಗಳ ನಿಂಘ” 
ಗಳಾಗುತ್ತವೆ. ಅವೂ ಸಹ ಕಡ್ಡಿ, ರೆಂಬೆಗಳ ಮೇಲೆ ಮುತ್ತಿದ್ದು, ಮೇಯಲು ಬಂದ 
ದನಕ್ಕೆ ಅಂಟಿಕೊಂಡು, ರಕ್ತ ಹೀರಿ ಕೆಳಕ್ಕೆ ಬಿದ್ದು. ಪೊರೆಬಿಟ್ಟು ಪ್ರಾಯದ ಉಣ್ಣೆ 
ಗಳಾಗುತ್ತವೆ. ಅವೂ ಸಹ, ಆಸರೆ ದನವನ್ನು ಅದೇ ರೀತಿ ಸೇರುತ್ತವೆ. ಪ್ರಾಯದ 
ಉಣ್ಣೆ, ದನಗಳ ಮೇಲೆ ಬಹಳ ಕಾಲ ಉಳಿಯುವುದರಿಂದ ಎಲ್ಲೆಲ್ಲೂ ಹರಡುತ್ತವೆ. 
ಈ ಉಣ್ಣೆ "ಪೈರೊಪ್ಲಾಸ್ಕೊಸಿಸ್‌' ಎಂಬ ರೋಗವನ್ನು ದನಗಳಲ್ಲಿ ಹರಡುತ್ತದೆ. 
ಈ ಕುಲದ ನ್ನೂ ಕೆಲವು ಉಣ್ಣೆಗೆಳು 2 
1) ಕ್ಹಿಹಿಕಫಾಲರ್ಜ ಸ್ಯಾಂಗ್ವಿನಿಯಸ್‌; ಇವು ನಾಯಿಗಳ ಮೇಲಿರುತ್ತವೆ. 
2) ಹೀಮೊಫೈಸಾಲಿಸ್‌ ಬೈಸ್ಸೈನನೋಸ್ಕ ಇವಕ್ಕೆ ಮೂರು ಆಸರೆ ಪ್ರಾಣಿಗಳಿವೆ. 


244 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟ 


ಹಕೋಟ: ಪೈರಿತ್ರಂ ಅಥವಾ ಡಾಲ್ಫ್‌ ಪುಡಿಯನ್ನು ಧೂಳಿಸಬೇಕು. 
3) ಹರದೇಶದ ಕೆಲವು ಉಣ್ಣೆಗಳು 

1) ಹರಳುಕಾಯಿಯಾಕಾರದ ಉಣ್ಣೆ (ಇಕ್ಕೋಡಿಸ* ರಿಸಿನರ್ಸ೯ ) ; ಇದರ 
ಬಣ್ಣ. ಗಾತ್ರ, ಆಕಾರ, ಹರಳು ಕಾಯಿಯಂತೆ. ಗೋಳಾಕಾರ. ಕೆಂಪು ಬೂದು. ಮೈ 
ತುಂಬ ಬಿಳಿಮೋಟು ಕೂದಲು. ನಾಯಿ, ಬೆಕ್ಕು, ದನ, ಕುರಿ,ಜಿಂಕೆ,ಚಿರತೆ,ಕುದುರೆ. 
ಮೇಕೆ, ನರಿ, ಮೊಲ, ಇಲಿ, ಅಳಿಲು, ಆಗಾಗ ಮನುಷ್ಯ ಇತ್ಯಾದಿ ಆಸರೆ ಪ್ರಾಣಿಗಳ 
ಮೇಲಿರುತ್ತದೆ. 

2) ರಾಶಿ ಪರ್ವತದ ಚುಕ್ಕೆಗಳ ಉಣ್ಣೆ(ಡೆರ್ಮಸೆಂಟರ ಏಿನುಸ್ಟಸ*) : ರಾಕಿ 
ಪರ್ವತ ಜ್ವರವನ್ನು ಟು ಮಾಡುವ ಪಿರ್ನುಸೆಂಟ್ರೊಜೀನಸ್‌ ರಿಕೆಟ್‌ಸೈ ಎಂಬ ರೋಗ 
ಕಾರಕ ಪರೋಪಜೀವಿಯನ್ನು ಮನುಷ್ಯರಿಗೆ ಹರಡುತ್ತದೆ. ಕೆಂಪುಬೂದು; ಬಿಳಿ 
ಗುರುತುಗಳು. ಮನುಷ್ಯ, ದನ, ಕುರ, ನಾಯಿ, ಜಿಂಕೆ ಮೊದಲಾದ ಪ್ರಾಣಿಗಳ 
ಮೇಲಿರುತ್ತವೆ: 


. ಆ) ಮೆತುವಾದ ಉಣ್ಣೆಗಳು 
1)  ಅರ್ನಿಥೊಡೋರಸ್‌ ಸನಿಗ್ನಿ ಆರ್ಗಾಸಿಡಿ. ಅಕರೈನ : ಅರಾಕ್ಸಿಡ 
ಮೆತು ಉಣ್ಣೆಗಳು ಸನ್ನಿವೇಷಕ್ಕೆ ಹೆಚ್ಚು ಹೊಂದಿಕೊಂಡಿರುತ್ತವೆ. ಆಸರೆ 
ಯಿಂದ ದೂರವಾಗಿದ್ದು, ಆಹಾರ ಬೇಕಾದಾಗ ಹಾಸಿಗೆ ತಿಗಣಿಗಳಂತೆ ಆಸರೆ ಪ್ರಾಣಿ 
ಯನ್ನು ಸೇರುತ್ತವೆ. ಪ್ರತಿಸಲ ರಕ್ತ ಹೀರಿ ಒಂದೊಂದು ಗುಂಪು ಮೊಟ್ಟೆಗಳನ್ನಿಡು 
ತ್ಹವೆ. ಮರಿ, ರಕ್ತ ಹೀರಿದರೆ ಹೀರಿತು. ಇಲ್ಲದಿದ್ದರೆ ಇಲ್ಲ. ಅಂತೂ ಪೊರೆ ಬಿಟ್ಟು 
ನಿಂಘ್‌ ಆಗುತ್ತದೆ. ನಿಂಫ್‌ 4 ಹಂತಗಳಾಗಿ, ಪ್ರತಿ ಹಂತದಲ್ಲೂ, ಹತ್ತಿರಕ್ಕೆ ಬಂದ 
ಪ್ರಾಣಿಯ ರಕ್ತವನ್ನು ಹೀರುತ್ತವೆ. ಬೇಗ ರಕ್ತ ಹೀರಿ ಬೀಳುತ್ತವೆ. ಆದ್ದರಿಂದ 
ಹೆಚ್ಚು ಹರಡಲು ಸಾಧ್ಯವಿಲ್ಲ. ಆಸರೆ ಪ್ರಾಣಿಯ ಸನ್ನಿವೇಷದಲ್ಲಿಯೇ ಇರುತ್ತವೆ. 
ಗಂಡು ಹೆಣ್ಣುಗಳು ಆಸರೆಯ ರಕ್ತಹೀರಿ, ಕೆಳಕ್ಕೆ ಬಿದ್ದು. ಸನ್ನಿವೇಷದಲ್ಲಿ ಒಂದು- 
ಗೂಡುತ್ತವೆ. ಹೆಣ್ಣು ಪ್ರತಿಸಲ ರಕ್ತ ಹೀರಿ, ಮೊಟ್ಟೆಗಳನ್ನಿಡುತ್ತದೆ. ಜೀವನ 
ಚರಿತ್ರೆಯ ಕಾಲ, ಮೊದಲು ಮೊಟ್ಟೆ ಗಳನ್ನಿಡುವವರೆಗೂ 84 ದಿನಗಳು. ಆಗ್ಗೆ 7 ಸಲ 
ರಕ್ತ ಹೀರಿರುತ್ತವೆ. ಉಣ್ಣೆ ಬಿದ್ದ ಪ್ರಾಣಿಗಳು ಒಳ್ಳೆಯ ಸ್ಥಿತಿಯಲ್ಲಿರುವುದಿಲ್ಲ; 
ಒಂದು ಬಗೆಯ ಜ್ವರವನ್ನು ಹರಡುತ್ತವೆ. 
ಹತೋಟಿ : ಕರುಗಳಿಗೆ, ಕರೆಯುವ ಹಸುಗಳಿಗೆ ಗಂಧಕದ ಮುಲಾಮನ್ನು 
ಹಚ್ಚಬೇಕು. ಬೇರೆ ದನಗಳಿಗೆ ಪೈರಿತ್ರಂ ಅಥವಾ ಡಾಲ್ಫ್‌ ಪುಡಿಯನ್ನು ಧೂಳಿಸ 
ಬೆ 


ದನಗಳಿಗೆ ಬೀಳುವ ಕೀಟಿಗಳು 245 


2) ಆರ್ನಿಥೊಯಡೋರಸ್‌ ಮೆಸ್ಸಿ ಎ ಓಟೊಬಿಯಸ್‌ ಮೆಸ್ಗೆ 4) ಆರ್ಗಾಸಿಡಿ. 
ಅಕರೈನ `: ಆರಾಕ್ನಿಡ 

ಇದು ಆಸರೆ ಪ್ರಾಣಿಗಳ ಕಿವಿಗಳಿಗೆ ಬಿದ್ದು ರಕ್ತವನ್ನು ಹೀರಿ, ಕೆರಳಿಸುತ್ತದೆ. 
ಉಣ್ಣೆ ಅಗಲ, ಗುಂಡು, ಮಧ್ಯೆ ಒತ್ತಿದೆ. ಕೆಂಪು ಬೂದು ಅಥವಾ ಕಪ್ಪು. ಮೈಮೇಲೆ 
ಮೋಟು ಬಿರುಗೂದಲು, ಎಲ್ಲ ಹಂತಗಳಲ್ಲೂ ಕಣ್ಣುಗಳಿಲ್ಲ: 7-8 ಮಿಮಿ. ಉದ. 
ಕುದುರೆ, ದನ, ಕುರಿ, ಮೇಕೆ, ನಾಯಿ: (ಅಪರೂಪವಾಗಿ ಮನುಷ್ಯ) ಇವುಗಳ ಕಿವಿ 
ಗಳಲ್ಲಿ ಈಳವಾಗಿದ್ದು, ರಕ್ತ ಹೀರುತ್ತವೆ. 

ಹತೋಟಿ : ಕಿವಿಗಳಲ್ಲಿ ಗುಗ್ಗೆ ತೆಗೆದು, 2 ಭಾಗ ಪೈನ್‌ಟಾರ್‌, 1 ಭಾಗ 
ಹತ್ತಿ ಬೀಜದೆಣ್ಣೆ ಮತ್ತು 1 ಭಾಗ ಟರ್ಪೆಂಟೈನ್‌ ಎಣ್ಣೆಗಳ ಮಿಶ್ರಣವನ್ನು ಕಿವಿ 
ಗಳಿಗೆ ಸಿರಂಜಿನಿಂದ ದ್ರವ ಒಳಹೋಗಿಸುವಂತೆ ಮಾಡಬೇಕು. 

3) ಅರ್ಗಾಸ್‌ ಪರ್ಸಿಕಸ್‌ (ಇಆ. ಮಿನಿಯೇಟರ್ಸ; ಆ. ಅಮೆರಿಕಾನ ಸ್‌, ಆ, 

ಸಾಂಚೆಜ್ಜಿ) ಆರ್ಗಾಸಿಡಿ. ಅಕರೈನ : ಆರಾಕ್ಮಿಡ 

ಕೋಳಿ, ಪಾರಿವಾಳಗಳ ಮೇಲಿರುತ್ತವೆ.ಅಪರೂಪವಾಗಿ ಸಾ » ಪ್ರಾಣಿ ಮತ್ತು 
ಮನುಷ್ಯರಿಗೂ ಬೀಳುತ್ತವೆ. ಉಣ್ಣೆ ಗೋಳಾಕಾರ; ತೆಳುವು; ಚಪ್ಪಟೆ; ಕೆಂಪ್ರ 
ಬೂದು. ಮೈ ಹರಳಿನಂತೆ. 

ಮೊಟ್ಟೆಗಳು ಸಣ್ಣ. ಗುಂಡು, ಕೆಂಪುಬೂದು. ಬಿರುಕುಗಳಲ್ಲಿ ಗುಂಪಾಗಿರುತ್ತವೆ. 
ಲಾರ್ವಿ ಕೆಂಪು. 6 ಕಾಲುಗಳ, ಪೊರೆಬಿಟ್ಟಮೇಲೆ 8 ಕಾಲುಗಳು. ಮರಿಗಳು ಆಸರೆ 
ಪ್ರಾಣಿಯ ಮೇಲೆ ಹಲವು ದಿನಗಳಿದ್ದು ರಕ್ತ ಹೀರಿ, ಕೆಳಕ್ಕೆ ಬೀಳುತ್ತವೆ. ಅರ್ಧ 
ಬೆಳೆದ ಹಾಗೂ ಪೂರ್ತಿ ಬೆಳೆದ ಉಣ್ಣೆಗಳು ಹಗಲು ಅಡಗಿದ್ದು. ರಾತ್ರಿ ಹರಿದಾಡಿ 
ಕೋಳಿಗಳನ್ನು ಆಕ್ರಮಿಸುತ್ತದೆ. 

ಕೋಳಿಗಳ ಮೊಟ್ಟೆಗಳು ಕಡಮೆಯಾಗುತ್ತವೆ. ಅವು ಸಾಯಲೂ ಬಹುದು. 

ಹತೋಟಿ: ಡಾಲ್ಫ್‌ ಪುಡಿಯನ್ನು ಗರಿಗಳ ಕೆಳಗೆ ಮೈಗೆಲ್ಲ ಉದುರಿಸಿ, 
ಉಜ್ಜಿ ಅಥವಾ ವೈರಿತ್ರಂ ಪುಡಿಯನ್ನು ಧೂಳಿಸಬೇಕು. 


ಅಧ್ಯಾಯ 2 


ಕುಠಿಿ, ಮೇಕೆಗಳ ಕೀಟಗಳು 


ಕುರಿ ಹಾಗೂ ಮೇಕೆಗಳ ಕೀಟಿಗಳನ್ನು ಗುರುತಿಸಲು ಸೂಚಿ 


1) ಆಗಾಗ ಹಾರಾಡಿ ಪ್ರಾಣಿಗಳ ಮೇಲೆ ಕುಳಿಕು ರಕ್ತ ಹೀರುವ 
ಕೀಟಿಗಳು 


1 ಗಾತ್ರ ಹಾಗೂ ಆಕಾರದಲ್ಲಿ ಮನೆಯ ನೊಣದಂತಿರುವ ಕೀಟಿಗಳು: 
ಪ್ರಾಣಿಗಳ ಕಾಲುಗಳಿಂದ ರಕ್ತವನ್ನು ಹೀರುತ್ತವೆ, ಇದರಿಂದ ಅವು ಕಾಲುಗಳನ್ನು 
ಕುಟ್ಟುತ್ತವೆ. ಮನೆನೊಣಕ್ಕೂ ಇದಕ್ಕೂ ವ್ಯತ್ಯಾಸವೆಂದರೆ, ಇದರ ಮೂತಿ ಗಟ್ಟಿ; 
ತಲೆ ಕೆಳಗಿನಿಂದ ಮುಂದಕ್ಕೆ ಚಾಚಿರುತ್ತದೆ; ಹೊಟ್ಟೆ ಅಗಲ; ಕಪ್ಪು ಗುರುತುಗಳಿವೆ; 
ನರೆ ಬಣ್ಣ ಹೆಚ್ಚು, ಕುಡಿಮೀಶೆಯ ಬಿರುಗೂದಲ ಮೇಲೆ ಮಾತ್ರ ರೋಮ. ಪಾಲ್ಟ್‌ 
ಗಳು ಮೂತಿಯ ಅರ್ಧಕ್ಕಿಂತ ಕಡಮೆ ಉದ್ದ. ತಲೆಯನ್ನೆತ್ತಿಕೊಂಡು ಕುಳಿತಿರುತ್ತದೆ... 
ಸ್ಟೇಬಲ್‌ ನೊಣ-ಸ್ಟ್ರೋಮಾಕ್ಸಿಸ್‌ ಕ್ಯಾಲ್ಸಿಟ್ರಾರ್ನ, 

i) ಬಹಳ ಸಣ್ಣ, ಗಟ್ಟ, ಕಪ್ಪು ನೊಣಗಳು: $3 ಅಂಗುಲಕ್ಕಿಂತ 
ಕಡಮೆ ಉದ್ದ. ಎದೆಗೂನು, ಕುಡಿಮೀಶೆ ಒತ್ತಾದ 11 ತುಂಡುಗಳು ತಲೆಯಷ್ಟೇ 
ಉದ್ದ. ಎರಡು ಅಗಲವಾದ ಸೂಕ್ಷ್ಮ ದಿಂಡುಗಳ ರೆಕ್ಕೆಗಳು. ಗಟ್ಟಿ ಕಾಲುಗಳು. ಕಿವಿ, 
ಕಣ್ಣು, ಮೂಗುಗಳ ಬಿಳಿ ಚರ್ಮವನ್ನು ಚುಚ್ಚಿ ರಕ್ತವನ್ನು ಹೀರಿ ನೋವನ್ನುಂಟು 
ಮಾಡುತ್ತವೆ. ....ಕಪ್ಪು ನೊಣ ಏಮ್ಮೆನಾರ್ಟ.. ಸೈಮುಲಿಯಂ ಬಗೆ. 

2) ಕುರಿ, ಮೇಕೆಗಳ ಮೇಲೆ ಸದಾ ಇರುವ ಕೀಟಗಳು 

ಇವು 5 ಬಗೆಯವಾಗಿದ್ದು ಪ್ರತಿಯೊಂದರ ವಿವರ ಇಂತಿದೆ : 

1) ಬಹಳ ಸಣ್ಣ ಬೂದು ಹೇನು. ತಲೆ ಅಗಲ, ಕೆಂಪು. ಫ್ರಿ ಅಂಗುಲ 
ಉದ್ದ. ಕುರಿಯ ಉಣ್ಣೆ ಮಧ್ಯ ಚರ್ಮದ ಮೇಲಿದ್ದು ಪ್ರಾಣಿಗಳು ಕೆರೆದು, ಉಜ್ಜಿ 
ಕೊಳ್ಳುವಂತೆ ಮಾಡುತ್ತವೆ ....ಕುರಿ ಕಚ್ಚುವ ಹೇನು- ಹಿಮ್ಯಾಟೊಪೈನಸ್‌ ಓ ಏಿಲ್ಲಸ್‌, 
ಲೈನೋಗ್ನೇತಸ್‌ ಸಿಡಾಲಿಸ್‌, ಬೋಪಿಕೋಲ್‌ ಓಿಪಿಸ್‌, 

11) 7 ಅಂಗುಲ ಉದ್ದದ ಹೇನು. ಮುಂಭಾಗ ಚೂಪು. ತಲೆ ಅಗಲದಷ್ಟೆ 
ಉದ್ದ. ಹೊಟ್ಟೆ ಸಂಧಿಗೆಳ ಮೇಲೆ 2 ಅಡ್ಡಸಾಲು ಕೂದಲು; ಕಾಲುಗಳ ಮೇಲಿರುವ 
ಉಣ್ಣಿ ಕೆಳಗೆ ಒರಟು ಕೂದಲುಗಳಲ್ಲಿರುತ್ತವೆ.... ರಕ್ತ ಹೀರುವ ಕಾಲು ಹೇನು- 
ಲೈನೊಗ್ಗೇತರ್ಸ ವಿಡಾಲಿಸ್‌, 


ಕುರ್ಮಿ ಮೇಸೆಗಳ ಕೀಟಿಗಳು 247 


11) ಕಾಲು ಹೇನುಗಳಷ್ಟೇ ಗಾತ್ರ ಹಾಗೂ ಆಕಾರ, ಆದರೆ ಮೈಮೇಲೆ 
ಮುಖದ ಮೇಲೆ ಹಾಗೂ ಉಣ್ಣೆ ಕೆಳಗೆ ಗುಂಪಾಗಿರುತ್ತವೆ. ಹೆಚ್ಚು ಕೃಶ. ತಲೆ ಅಗ 
ಲದ ಎರಡರಷ್ಟು ಉದ್ದ. ಹೇನುಗಳಿದ್ದ ಕಡೆ ಉಣ್ಣೆ, ಹೇನಿನ ಹಿಕ್ಕೆಗಳಿಂದ ಬಣ್ಣ 
ಗೆಟ್ಟಿರುತ್ತದೆ....ರಕ್ತ ಹೀರುವ ಹೇನು- ಹಿಮ್ಯಾ ಟೊಪೈ ನಸ ಓವಿಲ್ಲಸ್‌. 

1೪) ಚೆಸ್ಟನಟ್‌ ಬೂದು ಬಣ್ಣದ ರೆಕ್ಕೆಗಳಿಲ್ಲದ ಚಪ್ಪಟೆಯಾದ ಉಣ್ಣೆ 
ಯಂಥ ಕೀಟಗಳು ಸ ಅಂಗುಲ ಉದ್ದ. ಒರಟಾ ಮುಳ್ಳುಚರ್ಮ. ಸಂಧಿಗಳಿಲ್ಲದ 
ಚೀಲದಂತಹ ಹೊಟ್ಟೆ. ಮೋಟು ತಲೆ. 6 ಚೂಪಾದ ಹರಡಿರುವ ಕಾಲುಗಳು. 
ಉಣ್ಣೆ ಕೆಳಗ್ಗೆ ಚರ್ಮಕ್ಕೆ ಅಂಟಿ ರಕ್ತವನ್ನು ಹೀರುತ್ತವೆ. ಕುರಿಮರಿಗಳ ಮೇಲೆ 
ಹೆಚ್ಚು. ಮೊಟ್ಟೆ, ಮರಿಗಳ ಹಂತಗಳು ಕಾಣುವುದಿಲ್ಲ. ಪ್ಯೂಪೇರೆಯ ಗುಂಡು. 
ಬೂದು. ಅಂಡಾಕಾರ. § ಅಂಗುಲ ಅಡ್ಡಗಲ. ಅವನ್ನೇ ತಪ್ಪಾಗಿ ನಿಟ್‌ಗಳೆನ್ನುತ್ತಾರೆ. 
ಚೆನ್ನಾಗಿ ಬೆಳೆದ ಮ್ಯಾಗಟ”ಗಳು ಹುಟ್ಟಿದ್ದು ಉಣ್ಣೆಗೆ, ಅದರಲ್ಲೂ ಕತ್ತಿನ ಮೇಲೆ 
ಅಂಟಿರುತ್ತವೆ..... ಉಣ್ಣೆ, ಹೇನುನೊಣ ಅಥವಾ *ೆಡ್‌- ಮೆಲೊಫೇಗಸ್‌ ಓವೈನಸ್‌ 

ಳ) ಕೆೆಗಿಡಗಳಿಗೆ, ಬೇಲಿಗಳಿಗೆ ಮೈಉಜ್ಜಿದಾಗ ಅಲ್ಲಲ್ಲೆ ಉಣ್ಣೆ ಕಿತ್ತುಬಂದು 
ಚರ್ಮ ಬರಿದಾಗಿ ಹುರುಪೆಯಾಗುತ್ತದೆ. ಹುರುಪೆ ಕೆಳಗೆ ಸಾವಿರಾರು ಸೂಕ್ಷ್ಮ, 8 
ಕಾಲುಗಳ ಗಂಡು ನುಶಿಗಳು. ಬರೀ ಕಣ್ಣಿಗೆ ಸ್ವಲ್ಪ ಕಾಣಿಸುತ್ತವೆ. ಅವು ಚರ್ಮ 
ವನ್ನು ಚುಚ್ಚಿದಾಗ ಒಂದು ಬಗೆ ಸ್ಪವಣ. ನುಶಿಗಳ ಮೇಲೆ ಗಟ್ಟೆಯಾಗಿ ಆವರಿಸು 
- ತ್ತದೆ. ಚರ್ಮವನ್ನು ಚುಚು ವುದಿಲ್ಲ... ~-ಸ್ಮ್ಯಾಬ್‌ನುಶಿ, ಸೊರಾಪ್ವಿಸ್‌ ಇಕ್ತಿಹಿವಿಸ್‌, 

3) ತಲೆಯೊಳಗೆ" ಉಣ್ಣೆಯ ಕೆಳೆಗೆ ಅಥನಾ ಗಾಯಗಳಲ್ಲಿರುವ 

ಮ್ಯಾಗರ್ಟಗಳು 

ಇವು ಮೂರು ಬಗೆಯವಾಗಿದ್ದು ಪ್ರತಿಯೊಂದರ ವಿವರ ಇತಿದೆ : 

1 ಪ್ರಾಣಿಗಳು ಪ್ರಕ್ಕಲಾಗುತ್ತವೆ. ಮೂಗನ್ನು ಬೇರೆ ಕುರಿಗಳ ಮಧ್ಯಕ್ಕೆ 
ಅಥವಾ ಧೂಳಿಗೆ ತಳ್ಳುತ್ತವೆ. ಗೊರಸಿನಿಂದ ನೆಲಕ್ಕೆ ಹೊಡೆಯುತ್ತವೆ; ತಲೆಯನ್ನು 
ಆಲ್ಲಾಡಿಸುತ್ತವೆ. ತಲೆ ಒಗ್ಗಿಸಿ ಓಡಿ ಸೀನುತ್ತವೆ. ಮೂಗಿನಿಂದ ಕೆಟ್ಟಗೊಣ್ಣೆ ಸುರಿ 
ಯುತ್ತದೆ. ಇದಕ್ಕೆ ಕಾರಣ ಒಂದು ನರೆ ಬೂದುಬಣ್ಣದ ನೊಣ. ತ್ರಿ ಅಂಗುಲ 
ಉದ್ದ; ಕುರಿಗಳ ಮೂಗಿನೊಳಕ್ಕೆ ಸಣ್ಣ ಜೀವಂತ ಮ್ಮಾಗಟ್‌ಗಳನ್ನಿಡುತ್ತದೆ. 
ಮ್ಯಾಗಟ್‌ಗಳು ಮೇಲ್ಭಾಗಕ್ಕೆ ಹರಿದು, ಕುರಿಯ ಮೂಗಿನ, ಮುಖದ ಕಂಡಿಗಳನ್ನು 
ಕೊರೆದು, ಆಗಾಗ ಸಾವನ್ನುಂಟುಮಾಡುತ್ತವೆ. ಲಾರ್ವ ಮಾಸಲ; ಕೆನೆ ಬಿಳುಪು; 
ಬೂದು ಪಟ್ಟೆಗಳಿವೆ. 1 ಅಂಗುಲ ಬೆಳೆಯುತ್ತವೆ... ತಲೆಯೊಳಗೆ ಗ್ರಬ್‌, ಕುರಿಬಾರ್ಟ 
ಅಥವಾ ಕುರಿಮೂಗಿನ ನೊಣ ಈಸ್ಟ್ರಸ್‌ ಓನಿಸ್‌. 

ii) ಕೃಶಮದ ಬಿ? ಮ್ಯಾಗಟ್‌ಗೆಳು; ಹಿಂಭಾಗ ಮೊಂಡು; ಮುಂದುಗಡೆ 


ಚೂಪು. 4 ಅಂಗುಲ ಉದ್ದ. ಜಡೆಗಟ್ಟಿದ ಕೊಳಕು ಉಣ್ಣೆ ಅಥವಾ ಮಾಂಸ 


248 ಜಾನುವಾರುಗಳಿಗೆ ಮನುಷ್ಯರಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟ 


ದೊಳಕ್ಕೆ ಮುಖ್ಯವಾಗಿ ಚು ತ್ಹ ಕೀಟ ಅಥವಾ ನಾಯಿ ಮಾಡಿದ ಗಾಯಗಳಿರುವ 
ಕಡೆಯೂ ಕೊರೆಯುತ್ತವೆ. ಮೊಟ್ಟೆಗಳನ್ನಿಡುವ ನೊಣ, ಹೊಳೆಯುವ ಹಸುರು 
ಅಥವಾ ನೀಲಿ; ಮನೆ ನೊಣಕ್ಕಿಂತ ದಪ್ಪ; | ಅಂಗುಲ ಉದ್ದ .... ಗ್ರೀನ್‌ಜಾಟ್ಲ್‌ 
ನೊಣ; ಸ್ಕೂೂನರ್ಮ್‌ ಆಥವಾ *ಷ್ಸು ಬ್ಲೊ ನೊಣ. ಫೀನಿಸಿಯ (ಎ ಲುಸಿಲಿಯ) ಸೆರಿ 
ಕೇಟಿ; ಫಾರ್ಮಿಯ ರೆಜಿಸ್ಯ ಕ್ಯಾಲಿಟ್ರೋಗ ಮ್ಯಾಸಿಲ್ಲೇರಿಯ, 

1111 ಕೃಶವಾದ ಬಳಿ ಮ್ಯಾಗಟ್‌ಗಳು;ಸ್ಳಿ ಅಂಗುಲ ಉದ್ದ;ತಲೆಕಡೆ ಚೂಪು: 
ಹಿಂಭಾಗ ಮೊಂಡು; ಸಂಧಿಗಳ ಮೇಲೆ ಉಬ್ಬಿದ ಮುಳ್ಳು ಸುತ್ತುಗಳಿದ್ದು ತಿರುಪು 
ಮೊಳೆಯಾಕಾರ ಕೊಡುತ್ತವೆ. ಹಿಂಭಾಗದಲ್ಲಿ ಕಪ್ಪಾದ ಶ್ವಾಸನಾಳಗಳು. ಚರ್ಮದ 
ಮೂಲಕ ಕಾಣಿಸುತ್ತವೆ. ಕುರಿಗಳ ಗಾಯದ ಬಳಿ ಅಂಗಾಂಶಗಳನ್ನು ತಿನ್ನುತ್ತವೆ... 
ಸ್ಯೂ ವರ್ಮ, ಕ್ಯಾಲಿಟ್ರೋಗ ಹೋಪಮಿನಿವೊರಾಕ್ಸ್‌, 

ಜೀವನ ಚರಿಕ್ರೆ ಹಾಗೂ ಹತೋಟ 


1) ಕುರಿ ಮೇಳೆ ಹೇನುಗಳು : 

ಕುರಿಗಳ ಮೇಲೆ 3 ಬಗೆ ಹೇನುಗಳಿವೆ : 
1) ರಕ್ತಹೀರುವ ಮೈಹೇನು $ ಹಿಮಾಟೊಪೈನಸ್‌ ಓಪಿಲ್ಲಸ್‌ | ಹಿಮ್ಕಾಟೊಪೈನಿಡಿ ; 
2) ರಕ್ತಹೀರುವ ಕಾಲು ಹೇನು ಟೈ ನೊಗ್ಗೇತಸ್‌ ನಿಡಾಲಿರ್ಸ್ಹ ) ಆನೊಪ್ಲೂರ 
3) ಕೆಂಬ್ರ ತಲೆ ಅಥವಾ ಕುರಿ ಕಚ್ಚುವ ಹೇನು ಬೊಪಿಕೋಲ್‌ 

ಓವಿಸ್‌ (ಇ ಟ್ರಕೊಡೆ್ರಿಸ್‌ ಒನಿಸ್‌) 

ಟ್ರೈಕೊಡೆಕ್ಟಿಡಿ : ಮಲ್ಲಾಫಗ 

ನಷ್ಟ : ಈ ಹೇನುಗಳು ಕಚ್ಚಿ ಮೈಮೇಲೆ ಹರಿದಾಡುವುದರಿಂದ. ಕುರಿ ಮೇಕೆ 
ಗಳು ಕೆರೆದು ಉಜ್ಜಿಕೊಳ್ಳುತ್ತವೆ. ಕಚ್ಚುವ ಹೇನುಗಳು. ಉಣ್ಣೆ ದಾರಗಳನ್ನು ತಿಂದು 
ಬೊಂತೆ ಕೊಳಕು ಮಾಡುತ್ತವೆ: ರಕ್ತ ಹೀರುವ ಬಗೆಗಳು. ಪ್ರಾಣಿಗಳಿಗೆ ಪೋಷಕಾಂಶ 
ಗಳಿಲ್ರದಂತೆ ಮಾಡುತ್ತವೆ; ರಕ್ತಹೀರುವ ಮೈಹೇನು ಉಣ್ಣೆಯನ್ನು, ತಮ್ಮ ಸಣ್ಣ ಸಣ್ಣ 
ಬೂದು ಬಣ್ಣದ ಹಿಕ್ಕೆಗಳಿಂದ ಕೊಳಕು ಮಾಡುತ್ತವೆ. ಕುರಿಕಚ್ಚುವ ಹೇನು ಬಹಳ 
ಕೆರಳಿಸುತ್ತದೆ. ಕಾಲಿನ ಹೇನಿನಿಂದ ಅಷ್ಟು ತೊಂದರೆ ಇಲ್ಲ. ಅಂಗೋರ ಮೇಕೆಗಳ 
(ಮೊಹೇರ್‌) ನಯವಾದ ಕೂದಲಿನ ಬೆಲೆ ಶೇಕಡಾ 10-25 ರಷ್ಟು ಕಡಮೆಯಾಗು 
ತ್ತದೆ. ಈ ಮೇಕೆಗಳ ಐದು ಬಗೆಯ ಹೇನುಗಳಿರುತ್ತವೆ; ಎರಡು ರಕ್ತಹೀರುವ ಹೇನು 
ಗಳು- 1) ಲೈನೊಗ್ಗೇತಸ್‌ ಸ್ವಿನಾಬ್ಸಿಸ್‌ 2) ಲೈ, ಆಪ್ರಿಕ್ಕಾನಸ್‌ ಹಿಮಾಟೋಪೈನಿಡಿ : 
ಅನೊಪ್ಲೂರ-ಇವು ನೀಲಿ ನರೆ ಬಣ್ಣ. ಕಚ್ಚುವ 3 ಹೇನುಗಳು-1) ಜೋವಿಕೋಲ 
ಫೆಣಸಿಶ್ಲೀಟ್ಯ ಹಳದಿ. ದೊಡ್ಡದು. 2) ಬ್ಲೊಕ್ಕಾಪ್ರಿ ಹಾಗೂ 3) ಬೊ. ಲಿಂಬೇಟಿಸ್‌; 
ಇವೆರಡೂ ಕೆಂಪು ಅಥವಾ ಕಿತ್ತಳೆ ಬಣ್ಣ. 


ಕುರಿ, ಮೇಕೆಗಳ ಕೀಟಗಳು 249 


ಜೀನನ ಚರಿತ್ರೆ ; ಕುರಿ ಕಚ್ಚುವ ಹೇನು ಬಹಳ ಸಣ್ಣ ಮತ್ತು ಕೆಟ್ಟ ಶತ್ನ. 
ಫೊ ಅಂಗುಲ ಉದ್ದ. ಸ್ವಲ್ಪ ಬೂದು. ಶಲೆ ಅಗಲ; ಕೆಂಪು. ಮುಂದುಗಡೆ ಗುಂಡು. 
ಹೊಟ್ಟೆಯ ಪ್ರತಿಸಂಧಿಯ ಮೇಲೂ ಒಂದೊಂದು ಅಡ್ಡಕೂದಲು ಸಾಲು ಉಣ್ಣೆ 
ಮತ್ತು ಚರ್ಮದ ಮೇಲೆ ಹರಿದಾಡಿ. ದಾರ ಮತ್ತು ಚರ್ಮದ ಹುರುಪೆಗಳನ್ನು 
ತಿನ್ನುತ್ತದೆ. ರಕ್ತಹೀರುವುದಿಲ್ಲ. ಚರ್ಮದ ಮೇಲೆ ತುಂಬಿದ್ದರೆ ಗಾಯಗಳಾಗುತ್ತವೆ. 

ರಕ್ತಹೀರುವ ಕಾಲಿನಹೇನು ದನಗಳ ಮೋಟು ಮೂಗಿನ ಹೇನನ್ನು ಹೋಲು 
ತ್ತದೆ. ಸ್ಕಿ ಅಂಗುಲ ಉದ್ದ, ಕೃಶ ಮತ್ತು ಮಬ್ಬು. ತಲೆ ಅಗಲದಷ್ಟೇಃ ಉದ್ದ. 
ಹೊಟ್ಟೆ ಸಂಧಿಗಳ ಮೇಲೆ ಎರಡು ಅಡ್ಡಕೂದಲ ಸಾಲುಗಳು ರಕ್ತಹೀರುವ ಮೈ- 
ಹೇನು ಕಾಲಿನ ಹೇನಿನಂತೆ. ತಲೆ ಅಗಲದ ಎರಡರಷ್ಟು ಉದ್ದ; ಮುಂಭಾಗ ತುದಿ 
ಮೊಂಡು, 

ಎಲ್ಲ ಹೇನುಗಳ ಹಂತಗಳು-ಮೊಟ್ಟೆ, ಮರಿಗಳು, ಪ್ರಾಯದ ಹೇನುಗಳು, 
ಇವು ಪ್ರಾಣಿಗಳ ಮೇಲಿರುತ್ತವೆ. ಬೀಳಿಸಿದರೆ 3-7 ದಿನಗಳವರೆಗೂ ಬದುಕಿರುತ್ತವೆ. 
ಪ್ರಾಣಿಗಳಿಂದ ಬಿಡಿಸಿದ ಮೊಟ್ಟೆಗಳು ಹಲವು ವಾರಗಳ ನಂತರ ಒಡೆಯುತ್ತವೆ. 


Fe] 


ಮೈಮೇಲಿದ್ದಾಗ ಕೂದಲುಗಳಿಗೆ ಬಲವಾಗಿ ಕಚ್ಚಿಕೊಂಡಿರುತ್ತವೆ. ಕಡಿಯುವ ಹೇನಿನ 
ಮೊಟ್ಟೆಗಳು 5-10 ದಿನಗಳಲ್ಲೂ, ಉಳಿದವುಗಳ ಮೊಟ್ಟೆಗಳು 10-18 ದಿನಗಳಲ್ಲೂ 


[ag 


ಡೆಯುತ್ತದೆ. ಮರಿಗಳು ಎರಡು ವಾರಗಳಲ್ಲಿ ಬೆಳೆದು, ಮುಂದಿನ ಸಂತತಿಗೆ ಮೊಟ್ಟೆ 
ಳನ್ನಿಡಲು ಪ್ರಾರಂಭಿಸುತ್ತವೆ. 

ಹತೋಟಿ: ಆಗಾಗ್ಗೆ ಉಣ್ಣೆ ಮಧ್ಯಕ್ಕೆ ಸೇರುವಂತೆ ಡಾಲ್ಫ್‌ ಪುಡಿಯನ್ನು 
ಗೆಲ್ಲ ಧೊಳಿಸಿ, ಉಜ್ಜಬೇಕು. 

ii) ಕುರಿ"ಉಣ್ಣೆ'ಹೇನುನೊಣ ಅಥವಾ ಕೆಡ್‌ 
ಖಿಲೊಫೇಗಸ್‌ ಒನೈನಸ್‌ ಹಿಪ್ಪೊಬಾಸ್ಕಿಡಿ ಡಿಪ್ಟೀರ 


[eS 


[aS 


ವಿ 
ಲಳ 


ಇದೊಂದು ಅಸಾಧಾರಣವಾದ ಕೀಟ, ಇದು "ಉಣ್ಣೆ'ಯಲ್ಲ. ಅವನತಿ 
ಹೊಂದಿದ ಹೇನಿನಂತಹ, ರೆಕ್ಕೆಗಳನ್ನು ಕಳೆದುಕೊಂಡ ನೊಣ. ಕುರಿಯ ತುಪ್ರಟದ 
ಕೆಳಗೆ, ಮೈಚರ್ಮದ ಮೇಲೆ ಹರಿದಾಡಿ, ಹರಿತವಾದ ಬಾಯಿಭಾಗಗಳನ್ನು ಚರ್ಮ 
ದೊಳಕ್ಕೆ ಚುಚ್ಚಿ ರಕ್ತವನ್ನು ಹೀರುತ್ತದೆ. ಕುರಿ ತುಪ್ಪಟವನ್ನು ಉಜ್ಜಿ, ಕೆರೆದು, 
ಉಣ್ಣೆಯನ್ನು ಹಾಳುಮಾಡುತ್ತದೆ. ಕುರಿಗಳೂ ಏಳಿಗೆಯಾಗುವುದಿಲ್ಲ. ಲಾಭ 
ಕರವೂ ಇಲ್ಲ. ಅಪಾರ ನಷ್ಟ. ಮರಿಗಳ ಮೇಲಿ ಇವುಗಳ ಹುವಳಿ ಹೆಚ್ಚು. 

ಆಸರೆ : ಕುರಿ, ಆಗಾಗ ಮೇಕೆ. 

ವ್ಯಾಪ್ತಿ : ಪ್ರಪಂಚದಲ್ಲೆಲ್ಲ ಕುರಿಗಳಿರುವ ಕಡೆ ಇರುತ್ತದೆ. 


250 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ಜೀವನ ಚರಿತ್ರೆ : ಇದರ ಸಂತಾನೋತ್ಪತ್ತಿ ಅಸಾಧಾರಣ. ಕೆಳಕ್ಕೆ ಬಿದ್ದು 
ಮೊಟ್ಟೆಗಳನ್ನಿಡುವುದಿಲ್ಲ.  ಜೀವಮಾನವನ್ನೆಲ್ಲ ಕುರಿಯ ಮೇಲೆ ಕಳೆಯುತ್ತದೆ. 
ಯಾವಾಗಲೂ ಎರಡು ಹಂತಗಳಿರುತ್ತವೆ. ಪ್ರಾಯದ ಕೀಟ ನರೆಬೂದು. ರೆಕ್ಕೆ 
ಗಳಿಲ್ಲ. ೮ ಕಾಲುಗಳು. ಹೊಟ್ಟೆ ಅಗಲ. ಒರಟು. ಚಪ್ಪಟೆ. ಸಂಧಿಗಳಿಲ್ಲ. ಚೀಲದಂತೆ. 
ಚೂಪಾದ ಮೋಟು ಕೂದಲು ತುಂಬಿರುತ್ತವೆ. ತಲೆ ಮತ್ತು ಎದೆ ಕಿರಿದು. ಕಾಲುಗಳು 
ಅಗಲ, ಮೊದಲನೆ ಜತೆ, ತಲೆ ಪಕ್ಕದಲ್ಲಿ ಹೊರಕ್ಕೆ ಬಂದಿರುತ್ತವೆ.ಶರೀರ 3 ಅಂಗುಲ 
ಉದ್ದ. ಮೈತುಂಬ ಚೂಪು ಮೋಟು ಕೂದಲು. ಇನ್ನೊಂದು ಹಂತ "ನಿಟ್‌"; ಅದು 
ಗುಂಡು. ಚೆಸ್ಟ್‌ ನಟ್‌ ಬೂದು. ಬೀಜದಂತಹ ವಸ್ತು. ಕತ್ತು. ತೊಡೆಗಳ ಒಳಭಾಗ 
ಮತ್ತು ಹೊಟ್ಟೆ ಕೆಳಗಿನ ಕೂದಲುಗಳಿಗೆ ಗಟ್ಟಿಯಾಗಿ ಕಚ್ಚಿಕೊಂಡಿರುತ್ತದೆ. ಇದು 
ಮೊಟ್ಟೆಯಲ್ಲ. ಕೋಶವಿರುವ ಪ್ಯೂಪೇರಿಯಂ. ಈ ಕೀಟ ಮೊಟ್ಟೆಯನ್ನಿಡುವುದಿಲ್ಲ. 
ಮರಿಗಳು ತಾಯಿಯ ಗರ್ಭದಲ್ಲೇ ಪೂರ್ತಿಯಾಗಿ ಬೆಳೆಯುತ್ತವೆ, ಹೊರಗಿದ್ದು 
ಆಹಾರವನ್ನು ತೆಗೆದುಕೊಳ್ಳುವುದಿಲ್ಲ. ಹುಟ್ಟಿದಾಗ ಅವು ಬಿಳುಪು. ಗೋಳಾಕಾರ. 
ಹ ಅಂಗುಲ ಉದ್ದ. ಅನುಬಂಧಗಳಿಲ್ಲ. ಹೆಣ್ಣು ಕೀಟ "ಜೆಲಟಿನ್‌? ವಸ್ತುವನ್ನು 
ಸ್ಪವಿಸಿ ತನ್ನ ಮರಿಯನ್ನು ಕುರಿಯ ಕತ್ತು ಹಾಗೂ ಹೊಟ್ಟೆಯ ಕೂದಲುಗಳಿಗೆ 
ಅಂಟಿಸುತ್ತದೆ, 12 ಗಂಟೆಗಳೊಳಗೆ ಚರ್ಮ ಬೂದು ಬಣ್ಣವಾಗಿ, "ಲಾರ್ವ'ವನ್ನು 
ವರಿಸಿ ಪ್ಯೂಪೇರಿಯಂ ಆಗುತ್ತದೆ. ಅದರೊಳಗೆ "ಲಾರ್ವ? ಕೋಶವಾಗುತ್ತದೆ. 19 
ರಿಂದ 23 ದಿನಗಳ ನಂತರ ಪ್ರಾಯದ ಕೀಟ ಹೊರಕ್ಕೆ ಬರುತ್ತದೆ. ಹುಟ್ಟಿದ ಮೇಲೆ 
ತಿ? ದಿನಗಳೊಳಗೆ ಲೈಂಗಿಕ ಸಂಯೋಗವಾಗುತ್ತದೆ ಅಥವಾ ಹಲವು ತಿಂಗಳುಗಳ 
ವರೆಗೂ ಆಗುವುದಿಲ್ಲ. ಆಮೇಲೆ ತಾಯಿಕೀಟ 8-30 ದಿನಗಳಲ್ಲಿ ಪೂರ್ಶಿ ಬೆಳೆದ 
ಮರಿಗಳನ್ನಿಡುತ್ತದೆ. ವಾರಕ್ಕೊಂದರಂತೆ 10-20 ಮ್ಯಾಗಟ್‌ಗಳು ಹುಟ್ಟುತ್ತವೆ 
ತಾಯಿಕೀಟ 5-8 ತಿಂಗಳು ಬದುಕಿರುತ್ತದೆ 

ಈ ಕೀಟಗಳು ಯಾವಾಗಲೂ ಕುರಿಯ ಮೈಮೇಲಿರುತ್ತವೆ. ಹೊರಕ್ಕೆ ತೆಗೆದರೆ 
ತಿ-೬ ದಿನಗಳಲ್ಲೇ ಸತ್ತುಹೋಗುತ್ತವೆ; ಕೋಶಗಳಾದರೆ 1-2 ತಿಂಗಳುಗಳಿರ 
ಬಹುದು. 

ವರ್ಷವೆಲ್ಲ ಸಂತಾನೋತ್ಪತ್ತಿಮಾಡುತ್ತದೆ. ಹಲವು ವಂಶಗಳು. 

ಹತೋಟಿ : ಪೈರಿತ್ರಂ ಅಥವಾ ಡಾಲ್‌ ಪುಡಿಯನ್ನು ಚರ್ಮದ ಮೋಲೆ 
ಬೀಳುವಂತೆ ಧೂಳಿಸಬೇಕು. 


111) ತೊಳಚೆ ನೊಣ: ಹಿಪ್ಪೊಬಾಸ್ಕ ನ್ಯಾಕುಲೇಬಹಿಪ್ಪೊಬಾಸ್ಕಿಡಿ : ಡಿಪ್ಪಿರ 


ಕುರಿ ಮೇಕೆಗಳ ಕೀಟಿಗಳು 251 


ಇದು ದನ ಕುದುರೆ, ಕುರಿಗಳ ಬಾಹ್ಯ ಪರೋಪಜೀವಿ. ರಕ್ತಹೀರುತ್ತದೆ. 
ಪ್ರಾಣಿಗಳು ಏಳಿಗೆಯಾಗುವುದಿಲ್ಲ. ರಕ್ಷಣೆ ಇಲ್ಲದ ಮುದಿ ಪ್ರಾಣಿಗಳ ಮೇಲೆ ಹೆಚ್ಚು. 
ಕೂದಲುಗಳಿಗೆ ಅಂಟಿಕೊಂಡಿರುತ್ತವೆ. 





ಚಿತ್ರ 3-4 : ತೊಳಚೆ ನೊಣ-ಹಿಪ್ಪೊಬಾಸ್ಗಕೆಪಿನ್ಸಿ ಸ್‌ (ಏಹಿ, ಮ್ಯಾಕ್ಯು ಲೇಟ) 

ತೊಳಚಿ ತಲೆ ಸಣ್ಣ, ಚಪ್ಪಟ್ಕೆ ಎದೆಯಿಂದ ಬೇರ್ಪಟ್ಟಿರುತ್ತದೆ. ಕಣ್ಣುಗಳು 
ದೂರದೂರ. ಎದೆ ದೊಡ್ಡದು; ಬೂದು: ಕೆಂಪುಬೂದು ಗುರುತುಗಳು. ಪಟ್ಟೆಗಳು. 
ಹೊಟ್ಟೆ ಚೀಲದಂತೆ. ಕಾಲುಗೆಳು ಸಾಧಾರಣ; ಆದರೆ ಕೊಂಡಿಗಳಿವೆ. ರೆಕ್ಕೆಗಳು ಅಗಲ. 
ಅಂಚಿನಲ್ಲಿ ಗುಂಡು. ಹೊಟ್ಟೆಗಿಂತ ಉದ್ದ, ಶರೀರ ಚರ್ಮದಂತೆ ಒರಟು. ಸಾಮಾನ್ಯ 
ವಾಗಿ ಹಾರುವುದಿಲ್ಲ. ತೊಂದರೆಯಾದಾಗ ಸ್ಮಳ ಬದಲಾಯಿಸುತ್ತವೆ. 

ತಾಯಿ ತೊಳಚೆ, ಪೂರ್ತಿ ಬೆಳೆದ ಮರಿಗಳನ್ನಿಡುತ್ತದೆ. ಕೂಡಲೆ ಅವು ಪ್ಯೊಪೇ 
ರಿಯಗಳಲ್ಲಿ ಕೋಶಗಳಾಗಿ 10-20 ದಿನಗಳಲ್ಲಿ ತೊಳಚೆಗಳಾಗುತ್ತವೆ. ಲಾಯ. 
ಕೊಟ್ಟಿಗೆಗಳ ಬಿರುಕುಗಳಲ್ಲಿ ಕೋಶಗಳಿರುತ್ತವೆ. 

ಹತೋಟಿ : ಪೈರಿತ್ರಂ ಅಥವಾ ಡಾಲ್ಲ್‌ ಪುಡಿಯನ್ನು ಮೈಗೆಲ್ಲ ಧೂಳಿಸ 
ಬೇಕು. 

iv) ಕುರಿ ಸ್ಟ್ಯಾಬ್‌ ನುಶಿ: 
ಸೊರಾಪ್ಟಿಸ್‌ ಇಕ್ತಿಹಿ ವಿಸ್‌ ಸಾರ್ಕೊಪ್ಪಡಿ. ಅಕರೈನ : ಅರಾಕ್ನಿಡ 

ನಷ್ಟ : ಕುರಿಗಳ ಕಜ್ಜಿ ಅತ್ಯಂತ ಹಾನಿಕರ ಮತ್ತುಅಂಟುರೋಗಗಳಲ್ಲೊಂದು. 
ನವೆಗಾಗಿ ಕುರಿ, ಕಳೆ ಸಸ್ಯ, ಬೇಲಿಗಳಿಗೆ ಮೈಯನ್ನು ಉಜ್ಜಿಕೊಂಡಾಗ, ಉಣ್ಣೆ ಕಿತ್ತು 
ಬಂದು, ಅಲ್ಲಲ್ಲೆ ಅಂಟಿರುತ್ತದೆ. ಇದನ್ನು "ಟ್ಯಾಗಿಂಗ”' ಎನ್ನುತ್ತಾರೆ; ಉಣ್ಣೆ ಬೇಲಿ 
ಮೇಲೆ ಬೊಂತೆಗಟ್ಟಿರುತ್ತದೆ. 


252 ಜಾನುನಾರುಗಳಿಗೈ ಮನುಷ್ಯರಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹೆತೋಟ 

ಕಜ್ಜಿಗೆ ಕಾರಣ ಒಂದು ಸಣ್ಣ ನುಶಿ: ತನ್ನ ಹರಿತವಾದ ಜಾಯಿ ಭಾಗಗಳಿಂದ 
ಚರ್ಮವನ್ನು ಚುಚ್ಚಿ ರಂಧ್ರ ಮಾಡಿ. ದಾಗ್ಗರಸ ಹೊರಸೂಸುವಂತೆ ಮಾಡುತ್ತದೆ. 
ಆ ರಸ ಗಟ್ಟಿಯಾಗಿ ಒಣಗಿ ಹುರುಖೆಯಾಗುತ್ತದೆ. ನುಶಿಗಳು ಚರ್ಮದ ಕೆಳಗಿದ್ದು 
ರಕ್ತವನ್ನು ಹೀರುವುದರಿಂದ ಒಂದರಮೇಲೊಂದು ಹುರುಪೆಗಳಾಗಿ ಕಡೆಯಲ್ಲಿ ಉಣ್ಣೆ 
ಕೂದಲು ಕಿತ್ತುಬರುತ್ತದೆ. ಉದ್ರೇಕ, ರಕ್ತದ ನಷ್ಟ ಮತ್ತು ನುಶಿಗಳು ಸೇರಿಸಿದ 
ವಿಷದಿಂದ ಕುರಿಗಳಿಗೆ ಕಾಯಿಲೆ ಯಾಗಿ, ಏಳಿಗೆಯಾಗದೆ, ಚಿಕಿತ್ಸೆ ಮಾಡದಿದ್ದರೆ ಸತ್ತು 
ಹೋಗುತ್ತದೆ. ಉಣ್ಣೆ ನಷ್ಟವಂತೂ ಏಪರೀತ, ಚರ್ಮ ಮೊದಲು ಕೆಂಪಾಗಿ, ಆ 
ಮೇಲೆ ಬಿಳುಪಾಗಿ ಹೊಳೆಯುತ್ತಿರುತ್ತದೆ. ಆಮೇಲೆ ಗಟ್ಟಿಯಾಗಿ, ಗಾಯವಾದ ಕದೆ 
ಮಂದವಾಗಿ, ಉಣ್ಣೆ ಕಳೆದು. ಒಡೆದು, ದುಗ್ಧರಸ ಹೊರಕ್ಕೆ ಬರುತ್ತದೆ. ಇದನ್ನು 
"ವೆಟ್‌ ಮೇಂಜ್‌' ಅಥವಾ ನೀರುಕಜ್ಜಿ ಎನ್ನುತ್ತಾರೆ. ಸಾರ್ಕೊಪ್ಪಿಕ್‌ ನುಶಿಗಳಿಂದಾ 
ಗುವ ಒಣ ಕಜ್ಜಿಯಿಂದ ವೃತ್ಯಾಸಗೊಳಿಸಬಹುದು. ಕಜ್ಜಿ ಬಂದ ಕುರಿಗಳನ್ನು ತಜ್ಞರು 
ಪರೀಕ್ಷಿಸಬೇಕು. 


ಆಸರೆ: ಕುರಿ, ದನ್ಯ ಆಗಾಗ ಕುದುರೆ, ಮೇಕೆ ಹಾಗೂ ನವಿರು ಉಣ್ಣೆ ಕುರಿ 
ಗಳಿಗೆ ಹೆಚ್ಚು. 

ವ್ಯಾಪ್ತಿ : ವಿಶ್ವವ್ಯಾಪಿ. ಹತೋಟಿ ಕ್ರಮಗಳನ್ನು ಅನುಸರಿಸಿದ್ದರಿಂದ ಕೆಲವು 
ಜೀಶಗಳಲ್ಲಿಲ್ಲ. 

ಜೀವನ ಚರಿತ್ರೆ : ಈ ನುಶಿ ಚರ್ಮದ ಮೇಲೆ ತಿನ್ನುತ್ತದೆ. ಮೆಂಜ್‌ ನು 
ಯಂತೆ ಮಾಂಸದೊಳಕ್ಕೆ ಕೊರೆಯುವುದಿಲ್ಲ ಚರ್ಮದ ಹುರುಪೆಯ ಕೆಳಗೆ, ನುಶಿಯ 
ಎಲ್ಲ ಹಂತಗಳೂ ಮೊಟ್ಟೆ. ಮರಿ,.ಪ್ರಾಯದೆ ನುಶಿಗಳು ಮುತ್ತಿರುತ್ತೆವೆ. ಅತ್ಯಂತ 
ದೊಡ್ಡ ನುಶಿಯಾದರೂ, ಒಂದು ಗುಂಡುಸೂಜಿ ಅಡ್ಡ ಕೊಯ್ತದಷ್ಟು, ಅಂಗುಲ 
ವ್ಯಾಸ ಸೂಕ್ಷ್ಮವಾದ ನರೆ ಚುಕ್ಕೆಗಳಂತೆ ಕಾಣಿಸುತ್ತವೆ. ಹೆಣ್ಣು ನುಶಿ ಒಂದೆರಡು 
ಡಜನ್‌ ಮೊಟ್ಟೆಗಳನ್ನು ಗುಂಪಾಗಿ ಕೂದಲ ಬುಡದಲ್ಲಿಡುತ್ತದೆ. 2-10 ದಿನಗಳಲ್ಲಿ 
ಅವುಗಳು ಒಡೆದು 6 ಕಾಲುಗಳ ನಿಂಫ್‌ಗಳಾಗುತ್ತವೆ. ಒಂದು ಸಲ ಪೊರೆ ಬಿಟ್ಟ 
ನಂತರ 8 ಕಾಲುಗಳಿರುತ್ತವೆ. ಬೇಗ ಬೆಳೆದು. !-2 ವಾರಗಳಲ್ಲಿ ಪ್ರಾಯಕ್ಕೆ ಬರು 
ತ್ತವೆ. ಹೆಣ್ಣು ಒಂದು ತಿಂಗಳು ಅಥವಾ ಇನ್ನೂ ಹೆಚ್ಚು ಬದುಕಿರುತ್ತದೆ. ಆಸರೆ 
ಪ್ರಾಣಿಯಿಂದ ದೂರವಾಗಿಯೂ 2-3 ಮಾರಗಳಿರುತ್ತವೆ. ಒಂದು ಹೆಣ್ಣು 100 
ಮೊಟ್ಟೆಗಳವರೆಗೂ ಇಡಬಲ್ಲದು. ನುಶಿಗಳು ಕುರಿಯಿಂದ ಕುರಿಗೆ ಹರಡಿ ಮಂದಿ 
ಗೆಲ್ಲ ಸೇರುತ್ತವೆ. 


ಹತೋಟಿ :`ಕಜ್ಜ ನುಶಿ ಬಿದ್ದ ಕುರಿಗಳನ್ನು ಪ್ರತ್ಯೇಕಿಸಬೇಕು 
> ದು ಗ ಕ್‌ 


2) 


ಹುರಿ ಮೇಕೆಗಳ ಕೀಟಗಳು 253 


ಸುಣ್ಣ ಮಿಶ್ರಿತ ಗಂಧಕ ಅಥವಾ ನಿಕೋಟಿನ್‌ ದ್ರಾವಕದಲ್ಲಿ ಮುಳುಗಿಸಬೇಕು. 
ಉಣ್ಣಿಯನ್ನು ಕತ್ತರಿಸಿದ ನಂತರ ಮುಳುಗಿಸಿದರೆ ಒಳ್ಳೆಯದು. 14 ದಿನಗಳ ಅಂತರ 
ದಲ್ಲಿ ಎರಡು ಸಲ ಮುಳುಗಿಸಬೇಕು. 


; \ 
ಕುರಿಯ ಮೈಗೆಲ್ಲ ಡಾಲ್ಫ್‌ ಪುಡಿಯನ್ನು ಚರ್ಮಕ್ಕೆ ತಗಲುವಂತೆ ಧೂಳಿಸ 





ನಿಜವಾದ ಉಣ್ಣೆಗಳು 2 
ಕುರಿಗಳಿಗೆ ಹಲವು ಬಗೆ ಉಣ್ಣೆ ಗಳು ಬಿದ್ದರೂ ಅವುಗಳಿಂದ ಅಷ್ಟು ಕೇಡಾಗು 


ವುದಿಲ್ಲ. ಉಣ್ಣೆ ಗಳು ಕುರಿಯ ತುಪ್ಪಟಕ್ಕೆ ಸಿಕ್ಕಿ ಸತ್ತು ಹೋಗುತ್ತವೆ. ಅಂತೊ, 
ಎರಡು ಬಗೆ ಉಣ್ಣೆ ಗಳಿಂದ ಸ್ವಲ್ಪಕೇಡು. ಚುಕ್ಕೆ ಜ್ವರದ ಉಣ್ಣೆ, ಬೆನ್ನು ಮೂಳೆಯ 


p21 


ನೂಲಿನಲ್ಲಿ ಕಚ್ಚಿ, ರಕ್ತ ಕುಡಿದು, ಒಂದು ಬಗೆ ಪಾರ್ಶ್ವವಾಯುವನ್ನುಂಟು ಮಾಡು 
ದೆ. ಕುರಿಯ ತಲೆ, ಕತ್ತು, ಬೆನ್ನುಗಳ ಮೇಲಿರುವ ದೊಡ್ಡ ಹೆಣ್ಣು ಉಣ್ಣೆಗಳನ್ನು 
[3 ಆ ಣ ಣ [3 


(ಜೆ 


254 ಜಾನುವಾರುಗಳಿಗೆ ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ಕೈಯಿಂದ ತೆಗೆದು ಕೊಲ್ಲಬಹುದು ಅಥವಾ ಶಂಖ ಪಾಷಾಣದಲ್ಲಿ ಮುಳುಗಿಸ 
ಬಹುದು. 
ಮುಳ್ಳು ಕಿವಿ ಉಣ್ಣೆ, ಕುರಿಯ ಹೊರಕಿವಿಯೊಳೆಗೆ ತಿನ್ನುತ್ತದೆ. 
ಆಂಬ್ಲಿಯೊಮ್ಮ ಅಮೇರಿಕನಂ ಮೇಕೆಗಳಿಗೆ ಹಾನಿಕರ. 


೪. ಕುರಿ ಬಾಟ್‌ ಅಥವಾ ಮೂಗಿನ ನೊಣ 

ಈಸ್ಪಸ್‌ ಓಪಿಸ್‌ ಡ್ರಸ್ಪಿಡಿ : ಡಿಪ್ಪಿರ 

ನಪ್ಪ : ಕುರಿಗಳು ತಲೆಯನ್ನು ಅಲ್ಲಾಡಿಸಿ, ಕಾಲುಗಳನ್ನು ಕುಟ್ಟುತ್ತವೆ. ಧೂಳಿ 
ರುವ ಜಾಗಗಳಲ್ಲಿ ಮೂಗನ್ನು ನೆಲಕ್ಕಿಟ್ಟು ಗುಂಪುಗೂಡುತ್ತವೆ. ಅಥವಾ ನೊಣಗಳು 
ಮೂಗಿಗೆ ಬಡಿಯುವುದನ್ನು ತಪ್ಪಿಸಲು, ಮೂಗನ್ನು ಕೆಳಕ್ಕಿಟ್ಟುಕೊಂಡು ಓಡುತ್ತದೆ. 
ಮೂಗಿನಲ್ಲಿ ಮತ್ತು ತಲೆ ಕುಹರಗಳಲ್ಲಿ ಮ್ಯಾಗಟ್‌ಗಳಿದ್ದಾಗ, ಉರಿಯಾಗಿ, ನೆಗಡಿ 
ಗೊಣ್ಣೆ ಸುರಿಯುತ್ತದೆ. ಗೊಣ್ಣೆ ಮತ್ತು ಧೂಳು ಸೇರುವುದರಿಂದ ಕುರಿಗಳು ಸೀನು 
ತ್ತವೆ, ಉಸಿರಾಡಲು ಕಷ್ಟ ಮತ್ತು ತಲೆಸುತ್ತಿ ತೂರಾಡುತ್ತವೆ. ಕೆಲವು ವೇಳೆ ನೊಣ 
ಗಳು ಮರಿಗಳನ್ನು ಕಣ್ಣು, ಮೂಗು ಅಥವಾ ಮನುಷ್ಯರ ಬಾಯಿ ಗಳೊಳಗಿಡ 
ಬಹುದು. ಆಗಾಗ ದೃಷ್ಟಿ ಕಳೆದು ಹೋಗುತ್ತದೆ 

ಆಸರೆ : ಕುರಿ, ಮೇಕೆ, ಜಿಂಕೆ; ಅಪರೂಪವಾಗಿ ಮನುಷ್ಯ. 

ವ್ಯಾಪ್ತಿ : ಕುರಿಗಳಿರುವ ದೇಶಗಳಲ್ಲೆಲ್ಲ ಇದೆ. 

ಜೀವನ ಚರಿತ್ರೆ: ಈ ನೊಣದ ಜೀವನ ಚರಿತ್ರೆ ಅಷ್ಟು ಚೆನ್ನಾಗಿ ತಿಳಿದಿಲ್ಲ. 
ಕೆನಡ ದೇಶದಲ್ಲಿ ಕುರಿಗಳ ತಲೆಯಲ್ಲಿ ಎಲ್ಲ ಹಂತದ ಮ್ಯಾಗಟ್‌ಗಳು ಯಾವಾಗಲೂ 
ಕಂಡಿವೆ; ಅಂದರೆ ಕೆಲವು ಲಾರ್ವ ತಲೆಯಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚಾಗಿರುತ್ತವೆ. 
ರಷ್ಯದಲ್ಲಿ ಕುರಿಗಳ ತಲೆಯಲ್ಲಿ ಎರಡನೆ ಹಂತದ ಮ್ಯಾಗಟ್‌ ಚಳಿಗಾಲದಲ್ಲಿ ಸುಪ್ತ 
ವಾಗಿದ್ದು, ವಸಂಶ ಕಾಲದಲ್ಲಿ ಮೂರನೆ ಮತ್ತು ಕೊನೆಯ ಹಂತವಾಗುತ್ತದೆ. ಕುರಿ 
ಮರಿಗಳಲ್ಲಿ ಲಾರ್ವಿ 23-33] ತಿಂಗಳಲ್ಲಿ ಪೂರ್ತಿ ಬೆಳೆದರೆ, ಅದೇ ಲಾರ್ವ 
ದೊಡ್ಡ ಕುರಿಗಳಲ್ಲಿ ಪೂರ್ತಿ ಬೆಳೆಯಲು ಕೊನೆಯ ಪಕ್ಷ 10 ತಿಂಗಳಾದರೂ 
ಬೇಕಾಗುತ್ತದೆ. 

ಪೂರ್ತಿ ಬೆಳೆದ ಲಾರ್ವ ಸುಮಾರು ಒಂದಂಗುಲ ಉದ್ದ. ಅದರ ಮೂರನೆ 
ಒಂದು ಭಾಗ ದಪ್ಪ. ನಿರ್ದಿಷ್ಟವಾದ ತಲೆ ಇಲ್ಲ. ಕಾಲುಗಳಿಲ್ಲ. ಸಂಧಿಗಳ ಮೇಲೆ 
ಚೆನ್ನಾಗಿ ಕಾಣುವ ಕಪ್ಪು ಅಡ್ಡಪಟ್ಟೆಗಳಿವೆ. ಬಹುಶಃ ವಸಂತಕಾಲದಿಂದ ಬೇಸಿಗೆಯ 


ಹಲು 
ವರೆಗೆ ಲಾರ್ವ ಕುರಿಗಳ ತಲೆಗಳೊಳಗಿಂದ, ಸೀನಿದಾಗ ಹೊರಕ್ಕೆ ಬಿದ್ದು, ಗಟ್ಟಿಯಾದ 


ಕುರಿ, ಮೇಕೆಗಳ ಕೀಟಿಗಳು 255 


ಕಪ್ಪು ಪ್ಲೂಪೇರಿಯಗಳಲ್ಲಿ ಕೋಶಗಳಾಗಿ. 20-60 ದಿನಗಳ ನಂತರ ನೊಣ 


ಎ ದಕ. 


ನೊಣಗಳು] ಅಂಗುಲ ಉದ್ದ. ಸಾಮಾನ್ಯ ನಶೆ ಬಣ್ಣ. ಬೆನ್ನಿನ ಮೇಲೆ ಸಣ್ಣ 


ಚು > R ಸ ಲವಾದ ಸ ವು 
ಕಪ್ಪು ಚುಕ್ಕೆಗಳು. ಕಣ್ಣುಗಳು ಸಣ್ಣ: ಅವುಗಳ ಮಧ್ಯೆ ಅಗಲವಾದ ಸ್ಥಳವಿದೆ. ಅವು 





ಚಿತ್ರ 3-6: ಕುರಿ ಬಾನೀ ನೊಣ. ಈಸ್ಪ್ರ್ಯಸ್‌ ಓಪಿಸ್‌ ಮತ್ತು ನ್ಯೂಗಟ್‌ 


ಏನನ್ನೂ ತಿನ್ನುವುದಿಲ್ಲ. ಬಿಸಿಲಿದ್ದಾಗ, ಕುರಿಗಳನ್ನು ಹಿಂಬಾಲಿಸುತ್ತವೆ ಗೋಡೆ. 
ಬೇಲಿಗಳ ಬಿರುಕುಗಳಲ್ಲಿ ಅಡಗಿರುತ್ತವೆ. ಮೊಟ್ಟೆಗಳು ಹೆಣ್ಣು ನೊಣದ ಶರೀರದೊಳಗೆ 
ಒಡೆದು ಮರಿಗಳಾಗಿ ಸ್ವ ಅಂಗುಲ ಉದ್ದದ ಸಣ್ಣ ಮ್ಯಾಗಟ್‌ಗಳಾಗಿರುತ್ತವೆ. 
ಅವನ್ನು ಒಂದು ತೊಟ್ಟು ಅಂಟು ದ್ರವದಲ್ಲಿ ಸೇರಿಸಿ. ನೊಣ ಕುರಿ ಮುಂದೆ ವೇಗ 
ವಾಗಿ ಹಾರುತ್ತಲೇ ಅದರ ಮೂಗಿನೊಳಕ್ಕೆ ಸೇರುತ್ತದೆ. ಮ್ಯಾಗಟ್‌ಗಳು ತಲೆ 
ಯೊಳಕ್ಕೆ ಹರಿದು ಹಣೆಯ ಭಾಗದಲ್ಲಿ ಬುರಡೆಯ ಕುಹರಗಳೊಳಕ್ಕೆ ಸೇರುತ್ತವೆ. 
ಕೆಲವು ವೇಳೆ ಶ್ವಾಸನಾಳ, ಕೊಂಬಿನ ಕುಪರ, ಮೂಗು, ದವಡೆ ಮೂಳೆಗಳ ಮಧ್ಯೆ 
ಸೇರುವುದೂ ಉಂಟು. ಅಂಗಾಂಶವನ್ನು ತಿಂದು ತಲೆಯೊಳಕ್ಕೆ ಸೇರಿದರೂ, ಬುರ 
ಡೆಯ ಮೂಲಕ ಮೆದುಳಿಗೆ ಸೇರುವುದಿಲ್ಲ. ಸಾಮಾನ್ಯವಾಗಿ 5-12 ಲಾರ್ವಗಳಿದ್ದರೂ 
ಒಂದೇ ತಲೆಯೊಳಗೆ 80ರವರೆಗೂ ಲಾರ್ವಗಳಿದ್ದದ್ದು ವರದಿಯಾಗಿದೆ. 
ಹತೋಟಿ : ನೊಣಗಳು ಮ್ಯಾಗಟ್‌ಗಳನ್ನು ಮೂಗಿನೊಳಕ್ಕಿಡುವುದನ್ನು 
ತಪ್ಪಿಸಲು ಕುರಿಗಳ ಮೂತಿಗಳಿಗೆ ವಾರಕ್ಕೊಂದು ಸಲ ಪೈನ್‌ಟಾರನ್ನು ಬ್ರಷ ನಿಂದ 


ಬಳಿಯಬೇಕು. ಕುರಿಗಳು ಬಹಳ ಹೊತ್ತು ಗುಂಪುಕೂಡುವುವನ್ನು ತಪ್ಪಿಸಬೇಕು, 


ಸು 
ಬ 


256 ಜಾನ.ನ:ರ.ಗಳಿಗೆ ಮನುಷ್ಯರಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟ 


ಕುರಿಗಳ ಮೂಗಿನೊಳಕ್ಕೆ ಶೇಕಡಾ 3ರ ಸಾಬೂನು ಸೇರಿಸಿ ಕ್ರಿಸಾಲ್‌ ದ್ರಾವಕದ 
1 ಔನ್ಸ್‌ನ್ನು ಸುರಿಯಬೇಕು ಅಥವಾ ಶೇಕಡಾ 25ರ ಟಿಟ್ರಕ್ಲೋರೊ ಎಥಿಲಿನ್‌ ನಿರ , 


ಮಿಲಿಯನ್ನು ಕುರಿಯ ಮೂಗಿನೊಳಕ್ಕೆ ಸುರಿಯಬೇಕು. 


vi: ಉಣ್ಣೆ ಮ್ಯಾಗಟ್‌ಗಳು 

1) ಫಿನಿಸಿಯ (ಎ ಲುಸಿಲಿಯ) ಸೆರಿಕೇಟಿ 

2) ಫೊರ್ಪಿಯ ರೆಜಿನ ಕ್ಯಾಲಿಫೋರಿಡಿ : ಡಿಪ್ಟಿರ 

3) ಕ್ಯಾಲಿಟ್ರೋಗ ಮ್ಯಾಸಿಲ್ಲೇರಿಯ 

ನಷ್ಟ : ಮಳೆ ನೀರು, ಗಂಜಲ, ಹಿಕ್ಕೆ, ರಕ್ತೆಗಳಿಂದ ಕೊಚ್ಚೆ ಯಾದಾಗ, ಕೆಲವ 
"ಬ್ಲೊ' ನೊಣಗಳಿಂದ ಆಕರ್ಷಿಸಲ್ಪಟ್ಟ ಕುರಿಯ ಹಿಂಭಾಗದ ಕೊಳಕು ಉಣ್ಣೆ 
ಹಾಗೂ ಕೊಂಬುಗಳ ಬುಡದಲ್ಲಿ ಗಾಯವಾಗಿರುವ ಕಡೆಯ ಉಣ್ಣೆ (ಕೂದಲು 
ಯೊಳಗೆ ಉಣ್ಣೆ ಮೊಟ್ಟೆಗಳನ್ನಿಡುತ್ತವೆ. ಮ್ಯಾಗಟ್‌ಗಳು ಒದ್ದೆಯಾದ ತುಪ್ಪಟ 
ಹಾಗೂ ಪಕ್ಕದ ಚರ್ಮಗಳನ್ನು ತಿನ್ನುವುದರಿಂದ ಚರ್ಮ ಕಿತ್ತ ವ್ರಣವಾಗಿ, ಉಣ್ಣೆ 
ಕಿತ್ತು ಬಂದು ನಾರುತ್ತದೆ. ಮ್ಯಾಗಟ್‌ಗಳು ಸೇರಿ ಊದಿದ ಚರ್ಮ ತೆರೆದು ಕಾಣ 
ತ್ತದೆ. ಕೊಳಕು ಗಾಯಗಳಿಗೆ ರೋಗಾಣುಗಳು ಸೇರಿ ರಕ್ತಕ್ಕೆ ವಿಷಸೇರುವುದರಿಂದಿ 
ಕುರಿಗಳು ಸಾಯಬಹುದು. 

ಆಸರೆ : ಕುರಿ, ಮೇಕೆ, ದನ ಇತ್ಯಾದಿ. 

ಜೀವನ ಚರಿತ್ರೆ : ಕೊಳಕು ಉಣ್ಣೆಗೆ ಹಲವು ಬಗೆ ನೊಣಗಳು ಬೀಳುತ್ತವೆ 
ಅವುಗಳಲ್ಲಿ ಮುಖ್ಯವಾದವು ಗ್ರೀನ್‌ ಬ್ಲಾಟ್‌ ನೊಣ (ಫಿಎಸಿಯ ಸೇಕೇಟ,, ಕಪ್ಪು 
ಬ್ಲೊ ನೊಣ (ಫೊರ್ಮಿಯ ರೆಜಿನ) ಮತ್ತು ದ್ವಿತೀಯ ಸ್ಫೂವರ್ಮ (ಕ್ಯಾಲಿಟ್ರೋಗ 
ಮ್ಯಾಸಿಲ್ಲೇರಿಯ) 

ಗ್ರೀನ್‌ ಬ್ಲಾಟ್‌ನೊಣ, ಮನೆ ನೊಣದ ಎರಡರಷ್ಟು ಗಾತ್ರ. ಹೊಳೆಯುವ 
ಲೋಹ ನೀಲಿಹಸುರು ಬಣ್ಣ; ಪಟ್ಟಿಗಳಿಲ್ಲ ತಲೆಯ ಹಿಂದೆ, ಎದೆಯ 
ಮುಂದುಗಡೆ ಸೂಕ್ಷ್ಮ ಬಿಳಿಕಾಂತಿ. 

ಕಪ್ಪು ಬ್ಲೊನೊಣ ಸ್ವಲ್ಪ ದೊಡ್ಡದು; ಬಹಳ ಕಪ್ಪು; 
ಅಷ್ಟು ಬಿಳಿ ಕೂದಲುಗಳಿಲ್ಲ. 

ಇವೆರಡೂ ಸತ್ರ ಪ್ರಾಣಿಗಳ ಕಳಗೆ ಅಥವಾ ಗೊಬ್ಬರದೊಳಗೆ ಲಾರ್ವಿ 
ಅಥವಾ ಕೋಶಗಳಾಗಿರುತ್ತವೆ. ವಸಂತಮಾಸಕ್ಕೆ ನೊಣಗಳು ಕಂಡುಬರುತ್ತವೆ. 
ಆಮೇಲೆ ವಂಶೋತ್ಪತ್ತಿಯಾಗುತ್ತಲೇ ಇರುತ್ತದೆ. 


ಪಟ್ಟೆಗಳಿಲ್ಲ.ಗುರುತುಗಳಿಲ್ಲ 


ಕುರಿ, ಮೇಕೆಗಳ ಕೀಟಗಳು 257 


ಕಪ್ಪು ನೊಣದ ಲಾರ್ವಿ ಪ್ರಾಣಿ, ಕೊಳೆತ ಮಾಂಸದೊಳಗೂ, ಹಸುರು 


ಸತ 
ನೊಣ ಕಸದೊಳಗೂ ಜೀವಿಸುತ್ತ ತ್ತೆ 

ಈ ಯಾವ ನೊಣವಾದರೂ ಮೂರು ವಾರಗಳಲ್ಲಿ ವಂಶ (ಮೊಟ್ಟೆಯಿಂದ 
ಮೊಟ್ಟೆಗೆ) ಪೂರೈಸುತ್ತದೆ. ಮೊಟ್ಟೆಗಳು ಉಣ್ಣೆ ಯೊಳಗೆ; ಕೋಶ ಭೂಮಿಯೊಳಗೆ. 

ಹತೋಟಿ: ಸತ್ತ ಪ್ರಾ ಣ್ಕಿ' 'ಕೊಳೆಯು ತ್ತಿರುವ ಮಾಂಸ್ಕ ಕಸ ಮೊದ 
ಲಾದ್ದೆ ನ್ನು ಸುಡಬೇಕು. ಇಲ್ಲವೇ ಸುಣ್ಣದ ಪುಡಿಯನ್ನು ಧೂಳಿಸಿ ಆಳದಲ್ಲಿ ಹೂಳ 
ಬೇಕು. 

ಷಬೆರೆತ ಸಿಹಿಗೆ ನೊಣಗಳನ್ನು 'ಆಕರ್ಷಿಸ ಬೇಕು, 
ಕುರಿಗಳ ಗಾಯಗಳಿಗೆ ಪೈನ್‌ ಟಾರನ್ನು ಹಚ್ಚ ಕ್ವಬೇಕು. 
ಕುರಿಗಳ ಉಣ್ಣೆ ಕೊಳಕಾಗದಂತೆ ನೋಡಿಕೊಳ್ಳಬೇಕು. 


ಅಧ್ಯಾಯ 3 
ಹಂದಿಗಳಿಗೆ ಬೀಳುವ ಕೀಟಗಳು 


ಹಂದಿಗಳು ಗಟ್ಟಿ ಮುಟ್ಟಾ ದ ಪ್ರಾಣಿಗಳು. ಚರ್ಮಗಟ್ಟೆ. ಆದ್ದರಿಂದ ಕೆಲವೇ 
ಕೀಟಗಳ ಕಾಟ : ಹಂದಿಹೇನು.. ಮೇಂಜ್‌ ನುಶಿ ಮತ್ತು ಕೆಲವು ನೊಣಗಳು. 
ಗುರ್ತಿಸಲು ಸೂಚಿ 
1. ಹಾರಾಡಿ, ಆಗಾಗ ಮೈಮೇಲೆ ಕುಳಿತು ರಕ್ತಹೀರುವ ಕೀಟಗಳು 

1) ಮನೆ ನೊಣದ ಗಾತ್ರ ಅದೇ ಆಕಾರದ ನೊಣಗಳು : ಕಿವಿ ಮತ್ತು 
ಬೇರೆ ಭಾಗಗಳಲ್ಲಿ ಮುತ್ತಿ ರಕ್ತ ಹೀರಿ ನೋವು ಪಡಿಸುತ್ತವೆ. ತಲೆಯ ಮುಂದೆ ಕೃಶ 
ವಾದ ಮೂತಿ ಜಾಚರುತ್ತದೆ. ಹೊಟ್ಟೆ ಅಗಲ, 4-6 ಕಪ್ಪು ಗುರುತುಗಳು. ಪಾಲ್ವ 
ಗಳು ಮೂತಿಯ ಅರ್ಧ....ಸ್ಟೇಬಲ್‌ ನೊಣ- ಸ್ಟೊಮಾಕ್ಸಿಸ್‌ ಕ್ಯಾಲ್ಸಿಟ್ರಾನ್ಸ್‌ 

11) ದೆಸ್ಪವಾದ, ನೇಗವಾಗಿ ಹಾರುವ ಬೂದುಕಪ್ಪು ನೊಣಗಳು : 

1 ಅಂಗುಲ ಉದ್ದ. ಶುಭ್ರವಾದ ಅಥವಾ ಪಟ್ಟಿಗಳಿರುವ ಎರಡು ರೆಕ್ಕೆ ಗಳು. 
ಹಂದಿ ಮೈಮೇಲೆ ಕುಳಿತ್ಕು ರಕ್ತ ಹೀರಿ, ಸಾಮಾನ್ಯವಾಗಿ ಒಂದೆರಡು ತೊಟ್ಟು ರಕ್ತ 
ವನ್ನು ಗಾಯದಿಂದ ಸುರಿಯುವಂತೆ ಬಿಡುತ್ತವೆ. ಬಿಸಿಲಿದ್ದಾ ಗೆ, ಜೌಗು ಪ ಪ್ರದೇಶಗಳಲ್ಲಿ 
ಹೆಚ್ಚು ಹ ಕುದುರೆ ನೊಣಗಳು ಟಬಾನಸ್‌ ಬಗೆ. 

111) ಬಹಳ ಸಣ್ಣ ಗಟ್ಟ, ಕಪ್ಪು ನೊಣಗಳು ; ;. ಅಂಗುಲಕ್ಕಿಂತ 
ಕಡಮೆ ಉದ್ದ. ಎದೆಗೂನು. ಕುಡಿಮೀಶೆ 11 ತುಂಡುಗಳು: ತಲೆಯಷ್ಟೇ ಉದ್ದ. 
ಎರಡು ರೆಕ್ಕೆಗಳು; ಸೂಕ್ಷ್ಮದಿಂಡುಗಳು, ಕಾಲುಗಳು ಗಟ್ಟಿ. ಕಣ್ಣು, ಕಿವಿ. ಮೂಗು 
ಗಳ ಮೇಲೆ ಚುಚ್ಚಿ ರಕ್ತ ಹೀರಿ ನೋವುಪಡಿಸುತ್ತವೆ....ಕಸ್ಪು ನೊಣ- ಟರ್ಕಿನ್ಯಾಟ್‌ 
ಎಮ್ಮೆಸ್ಯಾಟ್‌ ಸೈಮುಲಿಯಂ ಬಗೆಗಳು. 

2) ಆಗಾಗ ಇರುವ ರೆಕ್ಕೆ ಗಳಿಲ್ಲದ ಕೀಟಿಗಳು 

ಮೈಮೇಲೆ ಹರಿದಾಡಿ ಅಥವಾ ಕುಪ್ಪಳಿಸಿ ಕಚ್ಚಿ ರಕ್ತ ಹೀರುತ್ತವೆ. ಜೀವಮಾನ 
ವೆಲ್ಲ ಹಂದಿಯ ಮೇಲೆ ಕಳೆಯುವುದಿಲ್ಲ. 

ಸಣ್ಣ; ಬೂದು ರೆಕ್ಕೆಗಳಿಲ್ಲದ ಕೀಟಗಳು, ಚೈ ಅಂಗುಲ ಉದ್ದ. ಪಕ್ಕಗಳಿಂದ 


ಣ 


ಚಪ್ಪಟೆ. ಹಿಂಗಾಲುಗಳು ಉದ್ದ. ತೊಂದರೆಯಾದರೆ ಜೋರಾಗಿ ನೆಗೆಯು 


ಹಂದಿಗಳಿಗೆ ಬೀಳುವ ಕೀಟಿಗಳು 259 
3) ಸದಾ ಇರುವ, ರೆಕ್ಕೆಗಳಿಲ್ಲದ ಕೀಟಿಗೆಳು 


1 ಹಂದಿಗಳು ಉಜ್ಜಿ ಕೆರೆದುಕೊಳ್ಳುತ್ತವೆ. ದಪ್ಪ, ಚಪ್ಪಟ್ಟಿ ನರೆ, ರೆಕ್ಕೆ 
ಗಳಿಲ್ಲದ ಹೇನುಗಳು. 3 ಅಂಗುಲ ಉದ್ದ. ತಲೆ, ಎದೆ, ಹೊಟ್ಟಿ ಮತ್ತುಕಪ್ಪುಅಂಚಿನ 
ಕಾಲುಗಳು. ತಲೆ ಕಾಲುಗಳು ಉದ್ದ." ಕಾಲುಗಳಿಗೆ ಕೂದಲನ್ನು ಹಿಡಿದುಕೊಳ್ಳಲು 
ಕೊಂಡಿಗಳಿವೆ. ರಕ್ತ ಹೀರದಿದ್ದಾಗ. ಬಾಯಿ ಭಾಗಗಳು ತಲೆಯೊಳಕ್ಕೆ ಎಳೆದಿರುತ್ತವೆ. 
ಚರ್ಮದ ಮಡಿಕೆಗಳಲ್ಲಿ ಹೆಚ್ಚು. ಮೊಟ್ಟೆಗಳು ದಪ್ಪ; ಹಳದಿ: ಹಂದಿಯ ಕೆಳಭಾಗದಲ್ಲಿ 
ಕೂದಲುಗಳಿಗೆ ಕಚ್ಚಿಕೊಂಡಿರುತ್ತವೆ. ಹಂದಿಯ ಇದೊಂದೇ ಹೇನು.... ಹಂದಿ 
ಹೇನು. ಹಿಮ್ಯಾಟೊಪ್ಳೆ ನರ್ಸ್‌ ಸುಯಿಸ್‌ (ಕ ಅಡ್ಕೆಂಟಿಸಿಯಸ್ಸ) 

11) ಹಂದಿಗಳು ಮೈಯನ್ನು ಬಲವಾಗಿ ಉಜ್ಜಿಕೊಳ್ಳುತ್ತವೆ. ಕೂದಲು 
ನಿಂತಿರುತ್ತವೆ. ಕಿವಿ, ಕತ್ತು, ಸೈಂಧ. ಬೆನ್ನು, ಬಾಲದವರೆಗೂ, ಚರ್ಮ ಒಡೆದು 
ಹುರುಪೆಯಾಗುತ್ತದೆ. ನುಶಿಗಳು ಸೂಕ್ಷ್ಮ . ಮೋಟು ಕಾಲುಗಳು. ಗುಂಡು. ಚರ್ಮ 
ವನ್ನು ಕೊರೆಯುತ್ತವೆ.... ಕಜ್ಜಿ ಅಥವಾ ಮೇಂಜ ನುಶಿ- ಸಾರ್ಕೋಪ್ಪಿಸ್‌ ಸ್ಕಾಬಿಯಿ 

111) ಮೂತಿ, ಕಣ್ಣು, ಕಾಲುಗಳ ಒಳಭಾಗದ ಎಳೆ ಚರ್ಮದ ಮೇಲೆ 
ಗುಂಡು ಸೂಜಿ ಗಾತ್ರದಿಂದ ಸಣ್ಣ ಗೋಲಿ ಗಾತ್ಪದವರೆಗೂ ಸಣ್ಣ. ಗಟ್ಟಿ ಗುಳ್ಳೆ 
ಗಳಾಗುತ್ತವೆ, ಅವುಗಳಲ್ಲಿ ಹಳದಿ ಕೀವು ತುಂಬಿರುತ್ತವೆ.... ಫಾಲಿಕಲ್‌ನುಶಿ. 
ಎನೆಡೆಕ್ಸ್‌ ಬಗೆ. 

4) ಗಾಯದ ಮಾಂಸದಲ್ಲಿರುವ ಮುಳ್ಳು ಮ್ಯಾಗಬ್‌ಗಳು 

ಕೃಶವಾದ ಬಿಳಿ ಮ್ಯಾಗಟ್‌ಗಳು. 4 ಅಂಗುಲ ಉದ್ದ; ಮುಂದೆ ಚೂಪು; 

ಹಿಂಭಾಗ ಮೊಂಡು. ಸಂಧಿಗಳ ಮೇಲೆ ಮುಳ್ಳು ಸುತ್ತು; ತಿರುಪು ಮೊಳೆ ಆಕಾರ. 

ಚರ್ಮದ ಮೂಲಕ ಶ್ವಾಸನಾಳಗಳು ಕಾಣಿಸುತ್ತದೆ. ಗಾಯ. ಬಿರುಕುಗಳ ಮೂಲ 
ಸೇರಿ ಕೊರೆಯುತ್ತವೆ. ಮೊಟ್ಟೆಗಳು ಗಾಯದ ಬಳಿ ಇರುತ್ತವೆ. ನೊಣ ನೀಲಿ 
ಹಸಿರು. ಕ್ಲಿ ಅಂಗುಲ ಉದ್ದ. ಎದೆಯ ಮೇಲೆ 3 ಕಪ್ಪು ಪಟ್ಟಿಗಳು. ಮುಖ 
ಕೆಂಪು ....ಸ್ಕೂವರ್ಮ್‌ ಕ್ಯಾಲಿಟ್ರೋಗ ಬಗೆ. 


ಜೀವನ ಚರಿತ್ರೆ ಹಾಗೂ ಹತೋಟ 


i) ಹಂದಿ ಹೇನು 

ಹಿಮ್ಯಾಟೊಪೈ ನಸ್‌ ಸೂಯಿಸ್‌, ಹಿಮ್ಯಾಟೊಪೈನಿಡಿ : ಅನೊಪ್ಪೂರ 

ನಷ್ಟ : ಇದೊಂದೇ ಹಂದಿಯ ಮೀಲೆ ರಕ್ತ ಹೀರುವ ಹೇನು. ದನಗಳ 
ಮೋಟು ಮೂಗಿನ ಹೇನನ್ನು ಹೋಲುತ್ತದೆ. ಬೆಳೆದಾಗ ಅದರ ಎರಡರಷ್ಟು 


260 ಜಾನುವಾರುಗಳಿಗೆ ಮನುಷ್ಯರಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟಿ 


ದೊಡ್ಡದು. ಪ್ರಾಣಿಗಳ ರಕ್ತಹೀರುವ ಹೇನುಗಳಲ್ಲಿ ಇದೇ ಅತ್ಯಂತ ದೊಡ್ಡದ್ದು, 
ಅಂಗುಲ ಉದ್ದವಾಗುತ್ತದೆ. ಗಾತ್ರದಿಂದ ಸುಲಭವಾಗಿ ಕಾಣಂತ್ತದೆ.ಬಣ್ಣ,ಹಂದಿ ಬಣ್ಣ 
ದಂತೆ ಮಾಸಲು ನರೆ ಬೂದು, ಶರೀರ ಮತ್ತು ಅನುಬಂಧಗಳ ಸುತ್ತ ಕಪ್ಪು ಅಂಚು. 
ರಕ್ತ ಹೀರಲು. ಹಂದಿ ದೈಚುಚ್ಚಿ ಹಿಂಸಿಸುತ್ತವೆ. ಅದ್ದರಿಂದ ಹಂದಿಗಳು ಮೇವಿನ 
ತೊಟ್ಟಿ, ಬೇಲಿಗಳಿಗೆ ಉಜ್ಜಿಕೊಳ್ಳುತ್ತವೈ ಕಾಲಿನಿಂದ ಕೆರೆದುಕೊಳ ೯ 


N 
ತವೆ ಮು 
ಸುತ್ತವ. ಚಮ 


ಒಡೆದು. ಮಂದವಾಗಿ, ಗಾಯಗಳಾಗಿ. ಹಂದಿ ಮ್ಳ ಚಡಪಡಿಸುತ್ತದೆ. 
ಆಸರೆ : ಹಂದಿ ಮಾತ್ರ. ಬೇರೆ ಪ್ರಾಣಿಗಳಿಗೆ ಈ ಹೇನು ಬೀಳುವುದಿಲ್ಲ. 
ಜೀವನ ಚರಿತ್ರೆ : ಚಳಿಗಾಲದಲ್ಲಿ ಈ ಹೇನುಗಳು ಹಂದಿಗಳ ಮೇಲೆ ಕಾಣಿಸು 
ತ್ತವೆ. ಕಿವಿಗಳೊಳಗೆ.ಚರ್ಮದ ಮಡಿಕೆಯೊಳಗೆ, ಕತ್ತಿನ ಮೇಲೆ, ತೊಡೆಗಳ ಹಿಂಭಾಗ 
ಗುಂಪಾಗಿರುತ್ತವೆ. 


ದಲ್ಲಿ ಸಣ್ಣ ಸಣ್ಣ 
ಜಾ ಣ ಇ 





ಚಿತ್ರ 3.7 : ಹಂದಿಗಳ ಉಣ್ಣೆ ಹಿಮ್ಯಾಟೊಪೈ ಸೆಸ್‌ ಸೂಯಿಸ್‌ 
ಎಲ್ಲ ಗಾತ್ರದ ಹೇನುಗಳೂ ಹಂದಿ ಕೂದಲುಗಳಿಗೆ ತಮ್ಮ ಕಾಲು 
ಗಳಿಂದ ಅಂಟಿಕೊಂಡಿರುತ್ತವೆ. ತಲೆಯೊಳಕ್ಕೆಳೆದುಕೊಂಡಿರುವ ಬಾಯಿ ಕಂಬಿ 
ಗಳಿಂದ ಪ್ರತಿಸಲ ಚರ್ಮವನ್ನು ಚುಚ್ಚಿ ರಕ್ತವನ್ನು ಹೀರುತ್ತವೆ. ಪ್ರತಿದಿನ 3-6 
ಮೊಟ್ಟೆಗಳನ್ನು ಚರ್ಮಕ್ಕೆ ಹತ್ತಿರವಾಗಿ, ಕೂದಲು ಬುಡಕ್ಕೆ ಅಂಟೆಸುತ್ತವೆ, ಮೊಟ್ಟೆ 
ಗಳು ಕಾಣಿಸುವಷ್ಟು ದಪ್ಪ; ಉದ್ದ; ಒಂದು ತುದಿ ಸಣ್ಣ: ಆ ಕಡೆ ಕೂದಲಿಗೆ ಒಂದು 


7 


ಹಂದಿಗಳಿಗೆ ಬೀಳುವ ಕೀಟಗಳು 261 


ಕಡೆಯಿಂದ ಅಂಟಿದ್ದು, ಇನ್ನೊಂದು ತುದಿಕಣೆ ಗುಂಡಾದ ಟೋಪಿ ಇದೆ. ಮೊದಲು 
ಬಿಳುಪು: ಕೆಲವು ದಿನಗಳ ನಂತರ ಹಳದಿ ಅಥವಾ ಬೂದು. ಹಂದಿಯ ಕೆಳಭಾಗ 
ದಲ್ಲೇ ಹೆಚ್ಚು ಮೊಟ್ಟೆಗಳು. 2.. ವಾರಗಳಲ್ಲಿ ಮರಿಗಳು ಬಂದು. ಹಂದಿಯ ತೆಳು 
ವಾದ ಚರ್ಮವನ್ನು ಹುಡುಕಿ. ರಕ್ತವನ್ನು ಹೀರುತ್ತವೆ. ಕೂಡಲೇ ಮೂತಿಯನ್ನು 
ತಲೆಯೊಳಕ್ಕೆಳೆದುಕೊಂಡು, ಇನ್ನೊಂದು ಜಾಗವನ್ನು ಹುಡುಕುತ್ತವೆ. ಮರಿಗಳು 
ಪ್ರಾಯದ ನುಶಿಗಳನ್ನು ಹೋಲುತ್ತವೆ. ಬಣ್ಣ ಮಾತ್ರ ಮಬ್ಬು. 2 ವಾರಗಳಲ್ಲಿ 3 
» ಪೂರ್ತಿ ಬೆಳೆದು, ಲೈಂಗಿಕ ಸಂಯೋಗವಾಗಿ, ಹೆಣ್ಣುಗಳು ಮೊಟ್ಟೆ 


ಹಂದಿಯ ಮೇಲಿ, ಹೇನುಗಳು ಒಂದು ಹಂದಿಯನ್ನೂ ಬಿಡುವುದೇ ಇಲ್ಲ; ಇನ್ನೊಂದು 
ಪಕ್ಕದಲ್ಲಿದ್ದರೆ ಅದರ ಮೇಲಕ್ಕೆ ಹರಿದು ಸೇರಬಹುದು. ಹಂದಯಿಂದ ಬೀಳಿಸಿದರೆ 3 
ದಿನಗಳಿಗಿಂತ ಹೆಚ್ಚು ಬದುಕುವುದಿಲ್ಲ. 

ಹತೋಟಿ : 2 ವಾರಗಳಿಗೊಮ್ಮೆ ಡಾಲ್ಟ್‌ ಪುಡಿಯನ್ನು ಹಂದಿಯ ಮೈಗೆ. 
ಅದರಲೂ ಕೆಳಭಾಗಕ್ಕೆ. ಹೇನುಗಳಿರುವ ಭಾಗಗಳಿಗೆ ಧೂಳಿಸಬೇಕು: ಉಜ್ಜಬೇಕು. 


ವಾರಗಳಲ್ಲಿ ಪ್ರತಿದಿನ ಮೊಟ್ಟೆಗಳನ್ನಿಡುತ್ತವೆ. 6.12 ವಂಶಗಳು. ಎಲ್ಲ ಹಂತಗಳು 


11) ನೊಣಗಳು 

ಸ್ಟೇಬಲ್‌ ನೊಣಗಳು : ಇವು ಹಂದಿಗಳ ತಲೆ, ಕಿವಿ ಚರ್ಮದ ಬಿರುಕು 
ಮುಂತಾದ ಕಡೆ ಕಚ್ಚುತ್ತವೆ. ಹಂದಿಗಳು ಬಿದ್ದುಕೊಂಡಿರಲು. ಧೂಳಿನ ಜಾಡನ 
ನಿರ್ಮಿಸಿ ಮೈಗೆ ಆಗಾಗ್ಗೆ ಡಾಲ್ಫ್‌ ಪುಡಿಯನ್ನು ಧೊಳಿಸಬೇಕು. 

ಕುದುರೆ ನೊಣ, ಕಪ್ಪು ನೊಣ ಮತ್ತು ಸೊಳ್ಳೆಗಳು ಹಂದಿಗಳನ್ನು ಕಚ್ಚುತ್ತವೆ. 

ಸ್ಫ್ಯೂವರ್ಮ್‌ ನೊಣ. ಹಂದಿಯ ಮೈಮೇಲಿನ ಗಾಯ. ಕುರು. ಹುಣ್ಣು ಗಳ 
ಬಳಿ ಮೊಟ್ಟೆಗಳನ್ನಿಡುತ್ತದೆ. ಮ್ಯಾಗಟ್‌ಗಳು ಮಾಂಸವನ್ನು ಸೇರಿ, ಗಾಯ ಮಾಸಿ 
ಯಾಗುವುದಿಲ್ಲ. 
11) ಚಿಕ್ಕಟಗಳು 

ಆಗಾಗ್ಗೆ ಚಿಕ್ಕಟಗಳು ಹೆಚ್ಚಿ, ಹೆಂದಿಗಳಿಗೆ ಹಿಂಸೆಮಾಡುತ್ತದೆ. ಹಂದಿ 
ಕೊಟ್ಟಿಗೆಯನ್ನು ಶುಚಿಗೊಳಿಸಿ, ನೆಲ ಗೋಡೆಗಳಿಗೆ. ಹಂದಿಯ ಮೆ ಪೈೆರಿತ್ರಂ 
ಅಥವ ಹಾಲ್ಟ್‌ ಪುಡಿಯನ್ನು ಧೂಳಿಸಬೇಕು. 
14) *ಜ್ಜಿ ಅಥವಾ ಮೇಂಜ್‌ನುಶಿ 


ಸಾರ್ಕೋಪ್ಟಿಸ್‌ ಸ್ವಾಬಿಯಿ ಸಾಕ್ಕೋಪ್ಪಿಡಿ, ಅಕರೈನ : ಅರ್ಯಾಕ್ಷಿಡ 
ಸ ತೆ ಘೆ 


262 ಜಾನುವಾರುಗಳಿಗೆ ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟ 


ನಷ್ಟ : ಹಂದಿಗಳು ಕಾಲುಗಳಿಂದ ಮೈಯನ್ನು ಕೆರೆದು, ಉಜ್ಜಿ, ಕೂದಲು 
ನಿಂತಿದ್ದರೆ. ಪರೀಕ್ಷಿಸಿದಾಗ, ಹೇನುಗಳಿಲ್ಲದಿದ್ದರೆ ಮೇಂಜ್‌ ನುಶಿಗಳೆಂದು ಅನುಮಾನಿಸ 
ಬಹುದು. ಕಣ್ಣು, ಕಿವಿ, ಕತ್ತು, ಬೆನ್ನು ಕೆಂಪಾಗಿ ಊದಿದ್ದರೆ, ಚರ್ಮ ಹುರುಪೆಯಾಗಿ 
ಗುಳ್ಳಿಗಳಿದ್ದರೆ, ಚರ್ಮ ಒಡೆದಿದ್ದರೆ. ಒಂದು ಮೊಂಡು ಚಾಕುವಿನಿಂದ ರಕ್ತ ಬರುವ 
ವರೆಗೂ ಚರ್ಮವನ್ನು ಹೆರೆದು. ಹುರುಪೆಯನ್ನು ಕಪ್ಪು ಕಾಗದದಂತಹ ವಸ್ತುವಿನ 
ಮೇಲಿಟ್ಟು. ಲೈನ್ಸ್‌ ಅಥವಾ ಮೈಕ್ರಾಸ್ಕೋಪಿನ ಕೆಳಗೆ ಪರೀಕ್ಷಿಸಬೇಕು. ನುಶಿಗಳು 
ಸಣ್ಣ, ಮಬ್ಬು, ಗುಂಡು, 8ಿ-ಕಾಲುಗಳು. 

ಹತೋಟಿ : ನುಶಿಬಿದ್ದ ಹಂದಿಗಳನ್ನು ಮಂದೆಗೆ ಸೇರಿಸದೆ ಪ್ರತ್ಯೇಕಿಸಬೇಕು. 
ಮೈಗೆಲ್ಲ ಡಾಲ್ಬ್‌ ಪುಡಿಯನ್ನು ಆಗಾಗ್ಲೆ ಧೂಳಿಸಿ, ಉಜ್ಜಬೇಕು. 


ಅಧ್ಯಾಯ 4 
ಕುದುರೆ, ಹೇಸರಗತ್ತೆ ಮತ್ತು ಕತ್ತೆಗಳ ಕೀಟಗಳು 


ಕುದುರೆ. ಹೇಸರಗತ್ತೆ ಮತ್ತು ಕತ್ತೆಗಳ ಕೀಟಗಳು ಅನೇಕ ತೆರನಾಗಿವೆ. ಅವು 
ಗಳನ್ನು ಗುರುತಿಸಲು ಈ ಕೆಳಗಿನಂತೆ ಸೂಚಪಟ್ಟಿ ಕೊಡಲಾಗಿದೆ : 

1) ಪುನಃ ಪುನಃ ಹಾರಾಡಿ ಬಂದು ಕುಳಿತು ರಕ್ತಹೀರುನ ಕೀಟಿಗೆಳು 

1) ದೊಡ್ಡವು. ದಪ್ಪ ಶರೀರ. ವೇಗವಾಗಿ ಹಾರುತ್ತವೆ. ಕಪ್ಪು. ನರೆ. 2 
ರೆಕ್ಕೆಗಳು; ಆಗಾಗ ಹಸುರು ಕಣ್ಣು. ನೊಣಗಳು 3-1 ಅಂಗುಲ ಉದ್ದ. ರೆಕ್ಕೆಗಳು 
ನಿರ್ಮಲ ಅಥವಾ ಪಟ್ಟಿಗಳಿವೆ. ಬಿಸಿಲಿದ್ದಾಗ, ತಲೆ ಭುಜಗಳ ಮೇಲೆ ಕುಳಿತು ರಕ್ತ 
ವನ್ನು ಹೀರುತ್ತವೆ. ಅವು ಬಿಟ್ಟ ಮೇಲೆ ಗಾಯದಿಂದ ಒಂದೆರಡು ತೊಟ್ಟು ರಕ್ತ 
ಸುರಿಯುತ್ತದೆ....ಕುದುರೆ ನೊಣ ಅಥವಾ ಜಿಂಕೆ ನೊಣಗಳು. 

11) ಮನೆ ನೊಣದ ಗಾತ್ರ, ಅದೇ ಆಕಾರದಂತಹ ನೊಣಗಳು. ಪ್ರಾಣಿಗಳ 
ಕಾಲುಗಳಿಂದ ರಕ್ತವನ್ನು ಹೀರುತ್ತವೆ. ಪ್ರಾಣಿಗಳು ಕಾಲನ್ನು ಕುಟ್ಟುತ್ತ ವೆ. ಮೂತಿ 
ತಲೆ ಕೆಳಗಿನಿಂದ ಮುಂದಕ್ಕೆ ಚಾಚಿರುತ್ತದೆ (ಮನೆನೊಣದಿಂದ ವ್ಯತ್ಯಾಸ). ಹೊಟ್ಟೆ 
ಅಗಲ; ಕಪ್ಪು ಗುರುತುಗಳಿವೆ. ನರೆ. ಅಂಷ್ಟದ ಮೇಲುಗಡೆ ಮಾತ್ರಕೂದಲು. ಪಾಲ್ಸ್‌ 
ಗಳು ಮೂತಿಯ ಅರ್ಧಕ್ಕಿಂತ ಕಡಮೆ. ತಲೆ ಎತ್ತಿ ಕುಳಿತಿರುತ್ತವೆ.... ಸ್ಟೇಬಲ್‌ ನೊಣ. 

iii) ಸಣ್ಣ. ಗೂನು ಬೆನ್ನಿನ ನೊಣ. ಮನೆನೊಣದ 3 ಭಾಗಕ್ಕಿಂತ ಹೆಚ್ಚಿಲ್ಲ. 
ಪ್ರಾಣಿಗಳ ಕಣ್ಣು, ಕಿವಿ, ಮೂಗುಗಳಿಗೆ ಸೇರಿ ಕೂದಲು ಮಧ್ಯೆ ರಕ್ತವನ್ನು ಹೀರು 
ತ್ತವೆ. ವಸಂತಕಾಲದಲ್ಲಿ ಹೆಚ್ಚು.... ಕಷ್ಟು ಕೊಣ ಅಥವಾ ಎಮ್ಮೆ ನೊಣ 

iv) ಕೃಶ ಶರೀರ. ಉದ್ದವಾದ ಕಾಲುಗಳು. ಎರಡೇ ರೆಕ್ಕೆಗಳ ಕೀಟಗಳು. 
ಅಂಗುಲದವರೆಗೂ ಉದ್ದ. ತಗ್ಗಾದ ಜೌಗು ಪ್ರದೇಶಗಳಲ್ಲಿ ಸಾಯಂಕಾಲ, ರಾತ್ರಿ 
ಚ್ಚು....ಸೊಳ್ಳೆಗಳು. 

2) ಸದಾ ಪ್ರಾಣಿಗಳ ಮೇಲಿರುವ ಕೀಟಗಳು 

1) ರೆಕ್ಕೆಗಳಿಲ್ಲ. ಚಪ್ಪಟೆ ಹೇನುಗಳು. ತಲೆ ಮತ್ತು ಎದೆ ಚೆಸ್ಟ್‌ನಟ್‌; ಬಣ್ಣ; 
ಹೊಟ್ಟೆ ಹಳದಿ. ಕಪ್ಪು ಪಟ್ಟಿಗಳಿವೆ. ಸ ಅಂಗುಲ ಉದ್ದ. ಒಣಚರ್ಮ ಮತ್ತು 


ಬ 


ಕೂದಳುಗಳನ್ನು ತಿನ್ನುತ್ತವೆ; ಆದರೆ. ಚುಚ್ಚಿ ರಕ್ತವನ್ನು ಹೀರುವುದಿಲ್ಲ. ತಲೆ ದಪ್ಪ, 


ಜಿ 


8 ೭೧ 


264 ಜಾನುವಾರುಗಳಿಗೆ ಮನುಷ್ಯರಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟ 


ಮೋಟು, ಅಗಲ. ಅಗಿಯುವ ಬಾಯಿ ಭಾಗಗಳು. ಕಾಲಗಳು ಕೃಶ. ಹೊಟ್ಟೆ 
ಬಹಳ ಅಗಲವಾಗಿಲ್ಲ...ಕುದುರೆ ಕಚ್ಚು ನ ಹೇನು, 
ii) ರೆಕ್ಕೆಗಳಿಲ್ಲ. ಚಪ್ಪಟೆ. ನರೆ, ರಕ್ತಹೀರುವ ಹೇನುಗಳು. ಅಂಗುಲ 


ಹಿ 
ಉದ್ದ. ಕೃಶ. ಹೊಟ್ಟೆ ಅಗಲ, ಕಾಲುಗಳು ತುದಿಯಲ್ಲಿ ಬಸಳ ದಪ್ಪ.... ಕುದುರೆಯ 
ರಕ್ತ ಹಿ:ರುವ ಹೇನು. 

111) ಒರಟು ಚರ್ಮ. ಚಪ್ಪಟೆ. ಉದ್ದವಾದ ಕಾಲುಗಳು. ಎರಡು ರೆಕ್ಕೆಗಳ 
ನೊಣಗಳು. 3 ಅಂಗುಲ ಉದ್ದ. ಕೂದಲುಗಳ ಕೆಳಗೆ ತುಂಬಿ ರಕ್ತವನ್ನು ಹೀರು 
ತ್ತವೆ. ಕುಡುಕೆ ಉಣ್ಣೆ ಅಥವಾ ಕಾಡಿನ ನೊಣ. 

iv) ಪ್ರಾಣಿಗಳು ಶರೀರವನ್ನು ಬಲವಾಗಿ ಉಜ್ಜುತ್ತವೆ. ಕೂದಲು ನಿಲ್ಲುತ್ತವೆ; 
ಚರ್ಮದ ಮೇಲೆ ಅಲ್ಲಲ್ಲೆ ಕೆದರಿದ ಕೂದಲು. ಚರ್ಮ ಸೂಕ್ಷ್ಮವಾಗಿ ಒಡೆದಿರುತ್ತದೆ. 
ಹುರುಪು ಅಥವಾ ಒಣಗಿದ ಸಣ್ಣ ಹಳದಿ ಹಕ್ಕು. ಸೂಕ್ಷ 
ನುಶಿಗಳು ಬರೀ ಕಣ್ಣಿಗೆ ಕಾಣಿಸುವುದಿಲ್ಲ. ಚರ್ಮದೊಳಕ್ಕೆ ಹುದುಗಿ ನವೆ, ತುರಿ 
ಯನ್ನು ಂಟುಮಾಡುತ್ತವೆ.... ಕಜ್ಜಿ ನುಶಿ. 

೪) ಅಲ್ಲಲ್ಲೆ ಕೂದಲುಗಳು ಕಿತ್ತಿರುತ್ತವೆ. ಚರ್ಮದ ಮೇಲೆ ಅಲ್ಲಲ್ಲೆ ದೊಡ್ಡ 
ದೊಡ್ಡ ಹಸಿ ಹುರುಪೆಗಳು. ಅವುಗಳ ಕೆಳಗೆ ಲಕ್ಷಾಂತರ ಸೂಕ್ಷ 
ಕಾಲುಗಳುಳ್ಳ ಗುಂಡು ನುಶಿಗಳು. ಬರೀಕಣ್ಣಿಗೆ ಕಾಣಿಸುವುದಿಲ. ತಮ್ಮ ಮೂತಿ 
ಗಳಿಂದ ಚರ್ಮವನ್ನು ಚುಚ್ಚುತ್ತವೆ. ಆದರೆ ಕೆಳಕ್ಕೆ ಕೊರೆದಿರುವುದಿಲ್ಲ...ಹುರುಸೆ 
ಸುಶಿ. 

3) ನೋಟು ಚೂರಿನಂತಹ ಮುಳ್ಳು ಮ್ಯಾಗಓ್‌ಗಳು 

ಪ್ರಾಣಿಗಳ ಅನ್ನನಾಳದಲ್ಲಿ ಬೆಳೆದು. ವಸಂತಮಾಸದಲ್ಲಿ ಓಕ್ಕೆಯೊಡನೆ ಹೊರ 
ಬೀಳುತ್ತವೆ, ಪ್ರಾಣಿಗಳು ದುರ್ಬಲ. ಕೊಳಕು. ಹೊಟ್ಟೆಶೂಲೆಯಿಂದ ನರಳುತ್ತವೆ. 
i) ಮುಂಗಾಲುಗಳ ಕೂದಲು ಬುಡದಲ್ಲಿ ಉದ್ದವಾದ. ಬಿಳುಪು ಅಥವಾ 
ಹಳದಿ ಮೊಟ್ಟೆ ಗಳು "ನಿಟ್‌' ಅರ್ಧದವರೆಗೂ ಅಂಟಿಕೊಂಡಿರುತ್ತವೆ. ಜೇನಿನಂತಹ 
ನೊಣಗಳು. ತೆಳುಬೂದು. ರೆಕ್ಕೆಗಳ ಮೇಲೆ ಸೂಕ್ಷ್ಮವಾದ ಗುರುತುಗಳು. ಪ್ರಾಣಿ 
ಗಳ ಮುಂಭಾಗದ ಶರೀರದ ಮೇಲೆ ಸುಳಿದಾಡಿ ಬೇಸಿಗೆಯಲ್ಲಿ ಮೊಟ್ಟೆಗಳನ್ನಿಡುತ್ತವೆ. 
ಓಂಗಾಲುಗಳ “ಟ್ರೊಕ್ಯಾಂಟರ್‌'ಗಳ ಮೇಲೆ ಪ್ರಾಮುಖ್ಯವಾದ ಬಿರುಗೂದಲಿದೆ. 
ಚಳಿಗಾಲದಲ್ಲಿ, ಮುಳ್ಳು ಮೈ, ಹಳದಿ ಅಥವಾ ಕಡುಗೆಂಪಾದ, ಕ್ಲ ಅಂಗುಲ ಉದ್ದ 
ಮದ “ಮ್ಯಾಗಟ್‌'ಗಳು, ಹೊಟ್ಟೆ ಅಥವಾ ಮುಂಗುರುಳಿನಲ್ಲಿ ಅಂಟಿರುತ್ತವೆ. ಮುಳ್ಳು 
ಸುತ್ತುಗಳು ಎರಡು. ಹಿಂಭಾಗದಿಂದ 3ನೇ ತುಂಡಿನ ಸುತ್ತಿನ (!0ನೇಯದು) 


~ 


ಕುದುರೆ, ಹೇಸರಗತ್ತೆ ಮತ್ತು ಕತ್ತೆಗಳ ಕೀಟಿಗಳು 265 


ಮಧ್ಯದಲ್ಲಿ 1-2 ಜೊತೆ ಮುಳ್ಳುಗಳಿಲ್ಲ. 11ನೇ ತುಂಡಿನ ಮೇಲೆ, ಮೇಲಿನಿಂದ 
ಪಕ್ಕದಲ್ಲಿ ಕಾಣುವಂತೆ 1.5 ಮುಳ್ಳುಗಳು... ಸಾಮಾನ್ಯ ಕುದುರೆ ಬಾಟ್‌ ನೊಣ 

51) ಗಂಟಲು ಕೆಳಗಿನ ಕೂದಲುಗಳ ಉದ್ದಕ್ಕೂ ಅಂಟಿಸಿರುವ ಉದ್ದವಾದ 
ಬಿಳಿ ಮೊಟ್ಟೆಗಳು. ಜೇನಿನಂತಹ ನೊಣ. ಎದೆ ತುಕ್ಕಿನ ಬಣ್ಣ. ಗುರುತುಗಳಿಲ್ಲದ 
ರೆಕ್ಕೆಗಳು; ತಟ್ಟೆಯ ಕೋಶ ಮುಂದಿನ ಬುಡದ ಕೋಶಕ್ಕಿಂತ ಸ್ವಲ್ಪ ಉದ್ದ. ಮಧ್ಯದ 
ಅಡ್ಡದಿಂಡು ರೇಡಿಯೊಮೀಡಿಯಲ್‌ ಜೊತೆಗಿದೆ. ಚಳಿಗಾಲದಲ್ಲಿ 'ಮೋಟಾುದ, ದಪ್ಪ 
ಮುಳ್ಳು ಗಳ, ಹಳದಿ ಮ್ಯಾಗಟ್‌ಗಳು ಗಂಟಲ ಕುಹರಕ್ಕೆ ಅಂಟಿಕೊಂಡು. ಉಸಿರಾಡು 
ವುದನ್ನು ತಪ್ಪಿಸುತ್ತವೆ; ಹೊಟ್ಟೆ, ುಯೊಡಿನಮ್‌ ಒಳಕ್ಕೂ ಅಂಟಿಕೊಂಡಿರುತ್ತವೆ, 
ಮುಳ್ಳುಗಳ ಸುತ್ತು ಒಂದೇ ಸಳಲು....ಗಂಟಲು ಬಾಟ್‌ ನೊಣ. 


111) ಉದ್ದ ವಾದ ಪು ಮೊಟ್ಟೆ ಗಳು. ಕುದುರೆಗಳ ತುಟಿಯ ಸಣ್ಣ 
ಕೂದಲುಗಳ ಬುಡಕ್ಕೆ ಅಂಟಿರುತ್ತ ವೆ. ಜೇನಿನಂತಹ ಹೊಳಪು ನೊಣ. ಹೊಟ್ಟೆ 
ಬುಡ ಬಿಳುಪು; ಮಧ್ಯೆ ಕಪ್ಪು; ತುದಿಯಲ್ಲಿ ಕಿತ್ತಳೆ ಕೆಂಪು. ರೆಕ್ಕೆಗಳ ಮಧ್ಯೆ, ಎದೆಯ 
ಮೇಲೆ ಒಂದು ಕಪ್ಪಾದ ಹೊಳೆಯುವ ಜಾಗ. ರೆಕ್ಕೆಗಳ ಮೇಲೆ ಗುರುತುಗಳಿಲ್ಲ. 
ಮುಂದಿನ ಬುಡದ ಕೋಶ. ತಟ್ಟೆಯಂತಹ ಕೋಶದ $ಕ್ಕಿಂತ ಉದ್ದವಲ್ಲ. ಮಧ್ಯದ 
ಅರ್ಥನಾಳೆ, ರೇಡಿಯೊಮೀಡಿಯಲ್‌ ಕೊನೆಯಲ್ಲಿ. ಚಳಿಗಾಲದಲ್ಲಿ ಸುಮಾರು 


ಹ 


ಮುಳ್ಳಿನ ಕಡುಗೆಂಪಿನ ಮ್ಯಾಗಟ್‌ಗಳು ಹೊಟ್ಟೆ ಮುಂಗುರುಳಿನ ಮತ್ತು ರೆಕ್ಟಂಗಳಿಗೆ 
ಕಚ್ಚಿ ಕೊಂಡಿರುತ್ತವೆ; ಆಗಾಗ ಗುದದ ಹೊರಗೆ ಕಚ್ಚಿಕೊಂಡಿರುತ್ತವೆ. ತುಂಡುಗಳ 
ಮೇಲೆ ಮುಳ್ಳುಗಳ ಸುತ್ತುಗಳು ದ್ವಂದ್ವ:10ನೇ ತುಂಡಿನ ಮೇಲೆ ಮಧ್ಯ ದಲ್ಲಿ ಮುಳ್ಳು 
ಗಳಿಲ್ಲ; 11ನೇ ತುಂಡಿನ ಮೇಲೆ ತುಂಡುಗಳು ಕಾಣುವುದಿಲ್ಲ.. ಮೂಗಿನ ಬಾಟ್‌ ನೊಣ. 

ಕುದುರೆನೊಣಗಳು : ಇವು ಎರಡು ಕುಲಗಳಿಗೆ ಸೇರಿವೆ-ಟಬಾನಿಡಿ, ಹಿಪ್ಪೊ 
ಬಾಸ್ಕಿಡಿ 

ಆ) ಟಬಾನಿಡಿ: ನೊಣಗಳನ್ನು "ಗ್ಯಾಡ್‌? ನೊಣಗಳೆನ್ನುತ್ತಾರೆ. ಚಟು 
ವಟಿಕೆಯುಳ್ಳ ದಪ್ಪ ನೊಣಗಳು. ಗಂಡುಗಳಲ್ಲಿ ತಲೆ ಮಧ್ಯೆ ಸೇರುವ ದಪ್ಪ ಕಣ್ಣು 
ಗಳು. ಗಂಡು ನೊಣಗಳು ಮಕರಂದವನ್ನು ಹೀರುತ್ತವೆ. ಹೆಣ್ಣು ನೊಣಗಳು ಮಾತ್ರ 
ಕುದುರೈದನ, ಆಗಾಗ ಮನುಷ್ಯರ ರಕ್ತವನ್ನುಹೀರುತ್ತವೆ.ಮೊಟ್ಟೆಮರಿಗಳು ನೀರಿರುವ 
ಕಡೆ ಬೆಳೆಯುತ್ತವೆ. ನೂರಾರು ಮೊಟ್ಟೆಗಳು ಜಲ ಲಸಸ್ಯಗಳಿಗೆ ಅಂಟಿರುತ್ತವೆ. ಮರಿ 
ಗಳು ತನುವುಳ್ಳ ಮಣ್ಣಿ ನಲ್ಲಿ ನುಲಿ ಲಿದಾಡುತ್ತಿ ರುತ್ತವೆ. ಮರಿಗಳು ಹುಳುಗಳಂತೆ ಉದ್ದ 
ವರ್ತುಳ: ಎರಡು ಕಡೆಯೂ 2 ಚೂಪು: ಮಧ್ಯೆ ಆಡ್ಡ ಏಣುಗಳು. ಒಂದೆರಡು ತಿಂಗಳು 
ಗಳವರೆಗೂ ತನುವು ಮಣ್ಣಿನಲ್ಲಿರುವ ಸಣ್ಣ 'ಜಂತುಗಳನ್ನು ತಿಂದ್ದು ಬೆಳೆದು ಕೋಶ 
ಗಳಾಗುತ್ತವೆ. ಸಾಮಾನ್ಯ ಉದಾಹರಣೆ : "ಟೆಬಾನಸ್ಸ ಸ್ತಯೇಟಸ್‌ ಒಂದು ಬಲವಾದ, 


206 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ತೀಟಿಗಳು ಹಾಗೂ ಅವುಗಳ ಹತೋ 


ನರೆ ಬಣ್ಣದ ನೊಣ. ಹೊಟ್ಟೆಯ ಮೇಲೆ 3 ಸಾಲು ಬಿಳಿ ಗುರುತುಗಳಿವೆ ಪಟ್ಟೆ 
ರೆಕ್ಕೆಗಳ ಕ್ರೈಸಾಪ್ಸ್‌ ಡಿಸ್ತಾಲ್‌ ಇವು ದನಗಳ ಹಟ್ಟಿ, ಕುದುರೆಗಳ ಲಾಯ ಮತ್ತು 
ಮೇಯುವ ಗೋಮಾಳ ಇತ್ಯಾದಿ ಸ್ಥಳಗಳಲ್ಲಿ ಸುಳಿದಾಡುತ್ತಿದ್ದು ಆ ಪ್ರಾಣಿಗಳ ರಕ್ತ 
ವನ್ನು ಹೀರುತ್ತವೆ. ಗುಡ್ಡಗಾಡುಗಳಲ್ಲಿ ಹೀಮಾಟೊಪೋಟ ಅಥವಾ (ಕೊರಿಜೊನ್ಮೂರ 
(ಸ್ಯಾಂಗೋನಿಯ) ಬಗೆಗಳಿರುತ್ತವೆ. ಎರಡನೆಯವುಗಳಲ್ಲಿ ರೋಮಗಳಿಂದ ಕೂಡಿದ 
ಬಹಳ ಉದ್ದವಾದ.ಚೊಪಾದ ಮೂತಿಗಳುಳ್ಳ ನೊಣಗಳು ಸೇರಿವೆ. ಕೊಂಜೊನ್ಕೂರೆ 
ಟ್ಯಾಪ್ರೊಬೇನ್‌) ನೊಣದ ಮೂತಿ ಅದರ ಶರೀರದಷ್ಟು ಅಥವಾ ಇನ್ನೂ ಉದ್ದ. 
ಆನೆ, ಕಾಡೆಮ್ಮೆಗಳ ಚರ್ಮವನ್ನು ಚುಚ್ಚುತ್ತದೆ. ಬಾಬಾಬುಡನ್‌ಗಿರಿಯಲ್ಲಿ ಹಿಮ್ಯಾ 
ಟೊಪೋಟಿ ಮಾಂಟಾನ ನೊಣಗಳು ಮನುಷ್ಯರನ್ನೂ ಕಚ್ಚುತ್ತವೆ. 

ಆ) ಹಿಪ್ಪೊಬಾಸ್ಯಿಡಿ : ಇವನ್ನು "ತೊಣಚಿ' ನೊಣಗಳೆನ್ನುತ್ತಾರೆ. ಕುದುರೆ 
ದನಗಳ ನೊಣಗಳು. ಒರಟು ಚರ್ಮದ, ಚಪ್ಪಟೆ ನೊಣಗಳು. ರೆಕ್ಕೆಗಳಿವೆ. ಕಾಲು 
ಗಳಿಗೆ, ಪ್ರಾಣಿಗಳ ಚರ್ಮಕ್ಕೆ ತಗುಲಿಕೊಳ್ಳುವಂತೆ ಕೊಂಡಿಗಳಿವೆ. ರೆಕ್ಕೆಗಳಿದ್ದು ಹಾರ 
ಬಲ್ಲವಾದರೂ, ಪ್ರಾಣಿಗಳ ಮೇಲೆ ಕುಳಿತೇ ಇರುತ್ತವೆ; ತೊಂದರೆಯಾದಾಗ. ಒಂದು 
ಸೆಕೆಂಡ" ಹುರಿ, ಪುನಃ ಇನ್ನೊಂದು ಕಡೆ ಕಚ್ಚಿಕೊಳ್ಳುತ್ತವೆ. ಆಗಾಗ ದನಗಳ 
ಕತ್ತಿನ ಪಕ್ಕಗಳಲ್ಲಿ ನೂರಾರಿರುತ್ತವೆ. ಇವುಗಳಲ್ಲೂ ಪ್ರಾಯದ ನೊಣಗಳು ರಕ್ಷ 
ಹೀರುವ ಪೀಡೆಗಳು. ಜೀವನ ಚರಿತ್ರೆ ವಿಚಿತ್ರ. ಮೊಟ್ಟೆಗಳಿಗೆ ಬದಲಾಗಿ. ನೊಣ. 
ನ್ನಾಗಿ ಬೆಳೆದ ಮರಿಗಳನ್ನು ಹಾಕುತ್ತದೆ; ಅವು ಬೇಗ, ಗುಂಡಾದ ಕೋಶಗಳಾಗು 
ವೆ. ಅವುಗಳಿಂದ ನೊಣಗಳು. ಇಂಥ ನೊಣಗಳನ್ನು ಹಿಪ್ಪೊಬಾಸ್ಕಿಡಿ ಕುಲದ 
ಸಪಿಪಾರ ಗುಂಪಿಗೆ ಸೇ ಸಿದ್ದಾರೆ. ಉದಾ: ಹಿಪ್ಪೊಬಾಸ್ಕ ಮಾಕುಲೇಬ, ಹಿ. 
ನ್ಸಿಸ್‌ ಇವುಗಳ ಶರೀರ ಹಳದಿ ಅಥವಾ ಕೆಂಪುಬೂದು; ಆಗಾಗ ಗುರುತುಗಳು; 
ಚ್ಛಿರುತ್ತವೆ. ಗಮನಕೊಡದ ದನ, ಕುದುರೆ, ಬೀದಿನಾಯಿಗಳ ಮೇಲೆ ತುಂಬಿರು 
ತ್ತವೆ. ಒಂದು ಅವನತಿ ಹೊಂದಿದ ನೊಣ, ಖುಲೊಫೇಗಸ್‌ ಒವೊನಸ್ಕ್‌ ಭಾರತದ 
ಭಾಗಗಳಲ್ಲಿ ಕುರಿಗೆ ಬೀಳುತ್ತವೆ. 

ಜೀವನ ಚರಿತ್ರೆ ಹಾಗೊ ಹತೋಟ 
i) ಗ್ಯಾಡ್‌ನೊಣ : 1) ಟಬಾನಸ್‌ ಸ್ವಯೇಟಸ್‌ \ 
2) ಕೈಸಾಫ್ಟ್‌ ಡಿಸ್ಬಾರ್‌ | 


ಕ್ರ ul ಭ್ರ 


wu 


ಟಬಾನಿಡಿ : ಡಿಪ್ಟೀರ 


ನೊಣಗಳು ದಪ್ಪ. ಕಪ್ಪು ಅಥವಾ ಬೂದು: ಕುದುರೆ. ದನಗಳ ತಲೆ. ಕತ್ತು. 
ಭುಜ, ಬೆನ್ನಿನ ಮೇಲೆ ಕುಳಿತಾಗ, ಆ ಪ್ರಾಣಿಗಳು ತಲೆಯನ್ನು ಕೊಡವುತ್ತವೆ; ಚರ್ಮ 
ಎಳೆಯುತ್ತವೆ. ಶರೀರವನ್ನು ಅಲ್ಲಾಡಿಸುತ್ತವೆ: ಇನ್ನಾವ ರೀತಿಯಲ್ಲಾ 
ದರೂ, ತೀವ್ರ ನೋವನ್ನು ತೋರ್ಪಡಿಕುತ್ತವೆ ಹಗಲು ಮಾತ್ರ ಈ ನೊಣಗಳು, 


ಕುದುರೆ ಹೇಸರಗತ್ತೆ ಮತ್ತು ಕತ್ತೆಗಳ ಕೀಟಗಳು 267 


ಪ್ರಾಣಿಗಳ ಜೊತೆಗೆ ಹಾರಿ, ಪುನಃ ಪುನಃ ಚುಚ್ಚಿ ರಕ್ತವನ್ನು ಹೀರುತ್ತವೆ. ಅವುಗಳನ್ನು 
ಓಡಿಸದ ಹೊರತು, ತಮ್ಮ ಚಾಕುವಿನಂತಹ ಬಾಯಿಭಾಗಗಳಿಂದ, ಚರ್ಮವನ್ನು 
ಕತ್ತರಿಸಿ, ಬಹಳ ಹೊತ್ತು ರಕ್ತವನ್ನು ಹೀರುತ್ತವೆ. ಅವು ಹಾರಿಹೋದಮೇಲೆ ಗಾಯ 
ದಿಂದ ಒಂದೆರಡು ತೊಟ್ಟು ರಕ್ತ ಸುರಿಯುತ್ತದೆ. ಪ್ರಾಣಿಗಳನ್ನು ಹಿಡಿಯುವುದೇ 
| ಕಷ್ಟ: ಓಡಾಡುತ್ತವೆ. ನೊಣಗಳು ಹೆಚ್ಚಾಗಿದ್ದರೆ, ಪ್ರಾಣಿಗಳು ಪ್ರತಿದಿನ 3 ಔನ್ನು 
; ಗಳಂತೆ ರಕ್ತವನ್ನು ಕಳೆದುಕೊಳ್ಳುತ್ತವಂತೆ. ಮೇಯುವುದಿಲ್ಲ: ಒಟ್ಟಿಗಿದ್ದರೆ. ಒಂದ 
| ಕ್ಕೊಂದು ಹಾಯ್ದು. ಒದೆದು, ಜಗಳವಾಡುತ್ತವೆ. ಈ ನೊಣಗಳು ಪಶ್ಚಿಮ ಆಫ್ರಿಕ 
ದಲ್ಲಿ ಜನರಿಗೆ, "ಟುಲರೀನಿ:ಯ' (ಒಂದು ಬಗೆ ಆನೆ ಕಾಲು ರೋಗ) ಎಂಬ 
ರೋಗವನ್ನೂ, ಆಲ್ಚೀರಿಯಾದಲ್ಲಿ ಕುದುರೆ, ಒಂಟೆಗಳಿಗೆ "ಎಲ್‌ಡೆಬಾಬ್‌? ಎಂಬ 
ರೋಗವನ್ನೂ ಹರಡುತ್ತವಂತೆ. ಅಲ್ಲದೆ ಕುದುರೆಗಳ ನೆರಡಿರೋಗ (ಆಂಥ್ರಾಕ್ಸ್‌) 
ಸಾಂಕ್ರಾಮಿಕ “ರಕ್ತಹೀನತೆ' ಅಥವಾ ಕೊಳಚೆಜ್ವರ ಮತ್ತು "ಸುರ್ರ' ರೋಗಗಳನ್ನು 
ಹರಡುತ್ತವೆಂದು ಸಂದೇಹಿಸುತ್ತಾರೆ. 
ಆಸರೆ : ಕುದುರೆ, ಹೇಸರಗತ್ತೆ, ದನ್ಯ ಹಂದಿ, ಮನುಷ್ಯ, ನಾಯಿ, ಜಿಂಕೆ, 
ಇತ್ಯಾದಿ. ಕೆಲವು ಕಾಡು ಹಾಗೂ ಸಾಧು ಪ್ರಾಣಿಗಳು. 
ವ್ಯಾಪ್ತಿ : ಪ್ರಪಂಚದಲ್ಲೆಲ್ಲ ಇವೆ. ಬೆಟ್ಟ ಪ್ರದೇಶಗಳಲ್ಲಿ. ಜೌಗು-ಕಾಡು 
ಗಳಲ್ಲಿ ಹೆಚ್ಚು. 
ಜೀವನ ಚರಿತ್ರೆ : ಕೆಲವೇ ಬಗೆ ನೊಣಗಳ ಜೀವನ ಚರಿತ್ರೆಯನ್ನು ಪರಿಶೀಲಿ 
ಸಿದ್ದಾರೆ. 
ಮೊಟ್ಟೆಗಳು ನೂರಾರು ಗುಂಪಾಗಿರುತ್ತವೆ; ಕಪ್ಪು; ಬೆಣೆಯಾಕಾರ; ಜೌಗು 
ಪ್ರದೇಶಗಳಲ್ಲಿ, ನೀರಿನ ಬಳಿ ಜಲಸಸ್ಯಗಳ ಎಲೆ, ಕೊಂಬೆಗಳ ಮೇಲೆ, ನೀರಿನ ಮೇಲೆ 
ಗಿರುವ ಕಲ್ಲು ಮತ್ತಿತರ ವಸ್ತುಗಳ ಮೇಲೆ, ಅಥವಾ ಹುಲ್ಲಿನ ಮೇಲೆ. ಒಂದು 
ವಾರದ ನಂತರ, ಮೊಟ್ಟೆಗಳೊಡೆದು, ಸಣ್ಣ ಮ್ಮಾಗಟ್‌ಗಳು ನೀರಿಗೆ ಬಿದ್ದು, ತಳಕ್ಕೆ 
ಮುಳುಗಿ, ಮರಳು, ಮಣ್ಣಿನಲ್ಲಿ ಹುಗಿದುಕೊಳ್ಳುತ್ತವೆ. 
ನೀರಿನಲ್ಲಿರುವ ಸಣ್ಣ ಕೀಟಗಳು, ಎರೆಹುಳು, ಸಣ್ಣ ವಲ್ಯವಂತಗಳು, ಬಸವನ 
ಹುಳು ಮತ್ತು ಬೇರೆ ನೊಣಗಳ ಲಾರ್ವಗಳನ್ನು ತಿಂದು ಬೆಳೆಯುತ್ತವೆ. ಬೆಳೆದ 
ಮ್ಯಾಗಟ್‌ 1-2 ಅಂಗುಲ ಉದ್ದ; ಎರಡು ಕಡೆಯೂ ಚೂಪ್ರು ಬಿಳುಪು ಅಥವಾ 
ಕಪ್ಪುಬೂದು ಪಟ್ಟಿ ಗಳಿವೆ; ಪ್ರತಿ ತುಂಡಿನ ಮೇಲೂ, ಉಬ್ಬಾದ ಮಾಂಸಲ ಸುತ್ತು. 
ಚರ್ಮ ಒರಟ; ಕೆಲವು ಕಡೆ ಮೀನು ಹಿಡಿಯಲು ಗಾಳಕ್ಕೆ ಕಟ್ಟುತ್ತಾರೆ. 4-5 
ತಿಂಗಳಲ್ಲಿ ಪೂರ್ತಿ ಬೆಳೆಯುತ್ತವೆ. ಕೋಶ ಒದ್ದೆ ಮಣ್ಣಿನೊಳಗೆ; ಹಲವು ವಾರಗಳ 
ನಂತರ (2-8 ವಾರಗಳು) ನೊಣಗಳಾಗುತ್ತವೆ 


268 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟಿ 
ಒಂದು ಅಥವಾ ಎರಡು ವಂಶಗಳು. ನಡತೆ ಜೀವನಚರಿತ್ರೆ ಹಾಗೂ ವಂಶ 


ಗಳಲ್ಲಿ ವ್ಯತ್ಯಾಸವಿದೆ. ನೊಣಗಳ ಗಾತ್ರದಲ್ಲಿ ಬಹಳ ವ್ಯತ್ಯಾಸ. ಸ ಅಂಗುಲದಿಂದ 1 
ಅಂಗುಲದವರೆಗೂ. ಕಪ್ಪು, ಬೂದು, ಆಗಾಗ ಗುರುತುಗಳು; ರಕ್ಕೆಗಳ ಮೇಲೆ 


> 





ಚಿತ್ರ 3-8: ಕುದುಕೆ ನೊಣ ಟಿಬಾನಸ್‌ ಸ್ವಯೇಟಿಸ್‌ 

ಪಟ್ಟಿಗಳು. ಕಣ್ಣುಗಳು ದಪ್ಪ, ಹೊಳಪು. ಕುಡಿಮೀಶೆ 3 ಭಾಗಗಳು; ಮೂರನೇ 
ಭಾಗದಲ್ಲಿ 5-೫ ಸುತ್ತುಗಳು. ಬುಡದಲ್ಲಿ ಒಂದು ಕಡೆ, ಹೆಬ್ಬೆರಳಿನಂತಹ ಚಾಚು. 
ಗಂಡುಗಳು ಮಕರಂದವನ್ನು ಹೀರುತ್ತವೆ, ಹೆಣ್ಣುಗಳು ಮಾತ್ರ ಕಚ್ಚುತ್ತವೆ. 

ಹತೋಟ ; ಪರಿಣಾಮಕರ ಹತೋಟಿ ಕಷ್ಟ. ಜೌಗು ಪ್ರದೇಶಗಳನ್ನು 
ತಪ್ಪಿಸಬೇಕು. ನೀರಿನ ಮೇಲೆ ಸೊಳ್ಳೆ- ಹತೋಟಿ ಎಣ್ಣೆಯನ್ನು ಹಾಕಬಹುದು. 

ಬ ಈ 

ಹೊದಿಸಬಹುದು 

ಕೀಟನಾಶಕಗಳ ಉಪಯೋಗದಲ್ಲಿ ಎಚ್ಚರಿಕೆಬೇಕು. ಪೈರಿತ್ರಂ ಪುಡಿಯನ್ನು 
ಆಗಾಗ್ಗೆ ಪ್ರಾಣಿಗಳ ಮೈಗೆ ಧೂಳಿಸಬೇಕು. 

11) ಲಾಯದ ನೊಣ ; ಸ್ಟೊಮಾಕ್ಸಿಸ್‌ ಕ್ಯಾಲ್ಸಿಟ್ರಾನ್ಸ್‌ ಮಸ್ಕಿಡಿ : ಡಿಪ್ಟೀರ 

ಇದನ್ನು ಲಾಯದ ನೊಣವೆನ್ನುತ್ತಾರೆ. ಕುದುರೆ, ಹೇಸರಗೆತ್ತಿಗಳ ಅತ್ಯಂತ 
ಕೆಟ್ಟ ಶತೃ. ಇದೊಂದು ಸಣ್ಣ ನೊಣ; ಮನೆ ನೊಣವನ್ನು ಚೆನ್ನಾಗಿ ಹೋಲುತ್ತದೆ. 
ಪ್ರಾಣಿಗಳನ್ನು, ಅದರಲ್ಲೂ ಕಾಲುಗಳ ಮೇಲೆ ಕಚ್ಚುತ್ತದೆ. ಅಪೂರ್ವವಾಗಿ, ಗಾಳಿ 
ಕಾಲದಲ್ಲಿ ಮನೆಗಳನ್ನು ಹೊಕ್ಕು ಮನುಷ್ಯರ ಕಾಲಿನ ಹರಡನ್ನು ಕಚ್ಚುತ್ತವೆ. ಪ್ರಾಣಿ 


ಪ್ರಾಣಿಗಳ ಮೈಗೆ ಲಾಯದಲ್ಲಿದ್ದಾಗಲಾದರೂ ತೆಳುವಾದ ಬಟ್ಟೆಯನ್ನು 


ಗಳು. ಕಚ್ಚುತ್ತಿರುವ ಈ ನೊಣಗಳನ್ನು ಬೀಳಿಸಲು. ಕಾಲುಗಳನ್ನು ಕುಟ್ಟುತ್ತವೆ. 
ನೊಣ ಪ್ರತಿಸಲ ಒಂದೆರಡು ತೊಟ್ಟು ರಕ್ಷವನ್ನು ಹೀರಿ, ದಿನಪೂರ್ತಿ, ಹಲವು ಸಲ 


ಕುದುರೆ, ಹೇಸರಗತ್ತಿ ಮತ್ತು ಕತ್ತೆಗಳ ಕೀಟಗಳು 269 


ಕಚ್ಚುತ್ತದೆ. ನೊಣಗಳು ಹೆಚ್ಚಾಗಿದ್ದರೆ. ಒಂದು ಪ್ರಾಣಿಯನ್ನು ನೂರಾರು ಸಲ 
ಕಚ್ಚುತ್ತವೆ. ನೋವು, ರಕ್ತ ನಷ್ಟಗಳಿಂದ ಪ್ರಾಣಿಗಳು ತೂಕವನ್ನು ಕಳೆದುಕೊಳ್ಳು 
ತ್ತವೆ. ಹಸುಗಳಲ್ಲಿ ಹಾಲು ಕಡಮೆಯಾಗುತ್ತದೆ, ಕೆಲಸದ ಪ್ರಾಣಿಗಳನ್ನು ಹಿಡಿಯ 
ಲಾಗುವುದಿಲ್ಲ. ನೊಣಗಳ ಕಡಿತದಿಂದ ಮತ್ತು ನೊಣಗಳುಂಟುಮಾಡಿದ ರೋಗ 
ದಿಂದ ಪ್ರಾಣಿಗಳು ಸತ್ತು ಹೋಗುವುದೂ ಉಂಟು. ಮಕ್ಕಳ ಪಾರ್ಶ್ವವಾಯು: 
ಪ್ರಾಣಿಗಳ ಆಂತ್ರಾಕ್ಸ್‌, ಕುಷ್ಠರೋಗ. ಸುರ್ರ, ಕೊಳಚೆ ಜ್ವರಗಳನ್ನು ಈ ನೊಣ 
ಹರಡಬಹುದೆಂಬ ಅನುಮಾನವಿದ್ದರೂ, ಧೃಡಪಡಿಸಿಲ್ಲ. 
ಆಸರೆ : ಕುದುರೆ, ಹೇಸರಗತ್ತೆ. ದನ, ಹಂದಿ, ನಾಯಿ, ಬೆಕ್ಕು, ಕುರಿ. ಮೇಕೆ, 
ಗಿನಿಹಂದಿ. ಮೊಲ. ಇಲಿ ಮತ್ತು ಮನುಷ್ಯ. 

ವ್ಯಾಪ್ತಿ : ಪ್ರಪಂಚದಲ್ಲೆಲ್ಲ ಇದೆ. ಅಮೇರಿಕಾದಲ್ಲಿ ಹೆಚ್ಚು. 

ಜೀವನ ಚರಿತ್ರೆ: ನೊಣ ಸುಮಾರು 3 ಅಂಗುಲ ಉದ್ದ. ನರೆ ಬಣ್ಣ. 
ಮನೆ ನೊಣದಂತೆ ನಡತೆಯಿಂದ ಇದನ್ನು ಮನೆ ನೊಣದಿಂದ ಬೇರ್ಪಡಿಸಬಹುದು. 
ಕಚ್ಚುತ್ತದೆ, ಬಾಯಿ ಭಾಗಗಳು ತಲೆ ಕೆಳಗೆ ಚೂಪಾದ ಗಟ್ಟಿಕೊಕ್ಕಿನಂತೆ ಚಾಚಿರು 





ಚಿತ್ರ 3 9; ಲಾಯದ ನೊಣ ಸ್ಫೊಮಾಕ್ಸಿಸ್‌ ಕ್ಯಾಲ್ಸಿಟ್ರಾನ್ಸ್‌ 
ತ್ತವೆ, ತಲೆಯ ಎರಡರಷ್ಟು ಮೂತಿ ಉದ್ದ, ಹೊಟ್ಟೆಯ ಮೇಲೆ ಗುಂಡಾದ 7 
ಗುರುತುಗಳು, "8? ಆಕಾರದಲ್ಲಿರುತ್ತವೆ. ಗಂಡು, ಹೆಣ್ಣುಳೆರಡೂ ರಕ್ತವನ್ನು 
ಹೀರುತ್ತವೆ. ಹಗಲು ಮಾತ್ರ ಚಟುವಟಿಕೆ. 
ಕೊಳೆಯುತ್ತಿರುವ ಸಾವಯವ ವಸ್ತುಗಳಲ್ಲಿ ವಂಶೋತ್ಪತ್ತಿ ಮಾಡುತ್ತವೆ. 
ಮೊಟ್ಟೆ ಗಳು, ಕೊಳೆಯುತ್ತಿರುವ ಶೇಂಗದ ಹಿಂಡಿ, ಹುಲ್ಲು, ಧಾನ್ಯ, ಕಳೆ. ಹುಲ್ಲು 


270 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಸತೋಟ 


ತುಂಬಿದ ಸಗಣಿ, ಲದ್ದಿಗಳಲ್ಲಿರುತ್ತವೆ. ಹೆಣ್ಣು ನೊಣ, 500-600 ಉದ್ದ. ಜಿಳು 
ಪಾದ ಮೊಟ್ಟೆಗಳನ್ನು. 4-5 ಧುಂಪುಗಳಲ್ಲಿಡುತ್ತ ದೆ. ಅವು ಬಹುಬೇಗ ಒಡೆದು ಮರಿ 
ಗಳಾಗುತ್ತವೆ 

ಮ್ಯಾಗಟ್‌ಗಳು ಹಳದಿ ಬಿಳುಪು: ತಲೆಯ ಕಡೆ ಚೂಪು; ಹಿಂಭಾಗ ಮೊಂಡು. 
3 ಅಂಗುಲ ಉದ್ದ. ಶ್ವಾಸ ರಂಧ್ರಗಳು ಕೊನೆಯ ಸಂಧಿಯ ಮೇಲೆ ತ್ರಿಕೋನಾಕಾರ; 
ದೂರ ದೂರ. ಮನೆ ನೊಣದ ಮ್ಯಾಗಟ್‌ನಲ್ಲಿ -ಆಕಾರ. ಒದ್ದೆಯಾದ 
ಹುಲ್ಲು, ಸೊಪ್ಪು, ಸಗಣಿಗಳಲ್ಲಿ ಒಂದು ವಾರದಲ್ಲಿ ಬೆಳೆದು, ಹುಲ್ಲು ಒಣಮಜ್ಞಿನಲ್ಲಿ 
ಕೋಶಗಳಾಗುತ್ತವೆ. ಪ್ಯೂಪೇರಿಯಂ ಬೂದು. ಒಂದು ವಾರದ ನಂತರ ನೊಣ 
ಗಳಾಗುತ್ತವೆ. ` 

ವರ್ಷವೆಲ್ಲ ವಂಶೋತ್ಪತ್ತಿಯಾಗುತ್ತದೆ. ಜನವರಿ-ಎಪ್ರಿಲ್‌ ತಿಂಗಳಲ್ಲಿ ಹೆಚ್ಚಾ 
ಗಿರುತ್ತವೆ. ಜೀವನ ಚರಿತ್ರೆಯ ಕಾಲ 12-15 ದಿನಗಳು. 

ಹತೋಟಿ : ಹುಲ್ಲು, ಸೊಪ್ಪು ಕೊಳೆಯುವುದನ್ನು ತಪ್ಪಿಸಬೇಕು. ಕಸ. ಸಗಣಿ 
ಗಳನ್ನು ದೂರಕ್ಕೆ ಸಾಗಿಸಬೇಕು. ಗಿಡಗಳಿಗೆ ಶೇಂಗ ಹಿಂಡಿಯನ್ನು ಮಾತ್ರವೇ ಹಾಕ 
ಬಾರದು. ಅಮೋನಿಯಂ ಸಲ್ಪೇಟ್‌, ಸೂಪರ್‌ ಫಾಸ್ಟೇಟ್‌ಗಳೊಂದಿಗೆ ಸಮವಾಗಿ 
ಬೆರಸಿಹಾಕಬೇಕು. 

ಪ್ರಾಣಿಗಳ ಕಾಲು, ಹೊಟ್ಟೆ. ಪಕ್ಕಗಳಿಗೆ ಆಗಾಗ್ಗೆ ಪೈರಿತ್ರಂ ಪುಡಿ ಅಥನಾ 
ಡಾಲ್ಬ್‌ ಪುಡಿಯನ್ನು ಧೂಳಿಸಬೇಕು. 

111) ಎಮ್ಮೆ ನ್ಯಾಟಿ” : ಸೈಮುಲಿಯಂ ಬಗೆಗಳು ಸೈಮುಲೈಡಿ; ಡಿಪ್ಟೀರ 

ಕಪ್ಪು ನೊಣ ಅಥವಾ ಎಮ್ಮೆ ನೊಣ ; ಬಿಸಿರಕ್ತದ ಪ್ರಾಣಿಗಳನ್ನೆಲ್ಲ 
ಆಕ್ರಮಿಸುತ್ತದೆ. ಬಹಳ ಸಣ್ಣ ನೊಣಗಳು, ಪ್ರಾಣಿಗಳ-ಕಿವಿ, ಕಣ್ಣು, ಮೂಗುಗಳ 
ಬಳಿ ಕುಳಿತು, ಚುಚ್ಚಿ ರಕ್ತವನ್ನು ಹೀರುತ್ತವೆ. ಮರಿಗಳು, ಬಂಡೆಗಳಲ್ಲಿದ್ದು ವೇಗ 
ವಾಗಿ ಹರಿಯುವ ತೊರೆ, ಹಳ್ಳ, ನದಿಗಳ ನೀರಿನಲ್ಲಿ ಬೆಳೆಯುತ್ತವೆ. ಹತೋಟಿಗೆ, 
ನೊಣಗಳನ್ನು ತಪ್ಪಿಸಲು ಪ್ರಾಣಿಗಳಿಗೆ ಪೈರಿತ್ರಂ ಅಥವಾ ಡಾಲ್ಫ ಪುಡಿಯನ್ನು 
ಧೂಳಿಸಬೇಕು. 

iv) ಕುದುರೆ ಕಚ್ಚುವ ಹೇನು 


ಬೋಪಿಕೋಲ (ಇ ಟ್ರ್ರೈಕೊಡೆಕ್ಟಿಸ್‌) ಇತ್ತಿ. ಕುದುರೆ ಮೇಲೆ | 
ಟ್ರೈ. ಸೈಲೋಸಸ್‌ KANE ಕುದುರೆ ಹೇನು | 

ಸಿ ಮುಕಿ | ಟ್ರಿ ಕೊಡೆ8ಡಿ 
ಟ್ರಿ. ಬೋನಿಕೋಲ ಬೋನಿಸ್‌ ದನಗಳ ಮೇಲೆ ಛ ಬ 

| ಮಲ್ಲೊಫಗ 

ಟ್ರೈ. ಕೇನಿಸ್‌.... ನಾಯಿಯ ಮೇಲೆ | 
ಟಿ. ಬೋಪಿಕೋಲ ಓಪಿಸ್‌ ಕುರಿಗಳ ಮೇಲೆ J 
ಲ 


ಕುದುರೈ ಹೇಸರಗತ್ತೆ ಮತ್ತು ಕತ್ತೆಗಳ ಕೀಟಗಳು 271 


ಈ ಗುಂಪಿನಲ್ಲಿ ಹಲವು ಬಗೆಗಳಿವೆ. ಕುದುರೆ, ದನ, ನಾಯಿ, ಕುರಿ ಮುಂತಾದ 
ಪ್ರಾಣಿಗಳ ಶತೃಗಳು. ಕುದುರೆಗಳ ಮೇಲೂ? ಬಗೆ ಹೇನುಗಳಾದ್ದರಿಂದ, ಆಕ್ರಮಿ, 
ಸಿರುವ ಹೇನನ್ನು ಸರಿಯ್ಯಾಗಿ ಗುರ್ತಿಸಬೇಕು; ಏಕೆಂದರೆ, ಹತೋಟಿ ವ್ಯತ್ಯಾಸ 
ವಾಗುತ್ತದೆ. 

ಈ ನೊಣ ಚರ್ಮವನ್ನು ಚುಚ್ಚೆವುದಿಲ್ಲ: ರಕ್ತವನ್ನು ಹೀರುವುದಿಲ್ಲ. ಪ್ರಾಣಿ 
ಗಳ ಮೇಲೆ ಓಡಾಡಿ, ಒಣಚರ್ಮ, ಕೂದಲು,ಹುರುಪೆಗಳನ್ನು ಕಚ್ಚಿ, ನವೆಯನ್ನುಂಟು 
ಮಾಡುತ್ತದೆ. ಅದಕ್ಕಾಗಿ ಕುದುರೆ ತನ್ನ ಮೈಯನ್ನು ಬೇಲಿ, ಕಂಬ ಮುಂತಾದುವಕ್ಕೆ 
ಉಜ್ಜುತ್ತದೆ. ತಲೆಯ ಮೇಲಿನ ಚರ್ಮ ಸುಕ್ಕಾಗುತ್ತದೆ. ಬಾಲದ ಕೆಳಗೆ ಕೊಳಕಾಗು 
ತ್ತದೆ; ಕೂದಲುಗಳು ನೇರವಾಗಿ ನಿಲ್ಲುತ್ತವೆ; ಚರ್ಮವೆಲ್ಲ ಹುರುಪೆಯಾಗುತ್ತದೆ. 
ಬಿಸಿಲಿನಲ್ಲಿ ನೋಡಿದರೆ, ಕೂದಲುಗಳ ತುದಿಯಲ್ಲಿ ನೂರಾರು ಹೇನುಗಳು ಕಚ್ಚಿ 
ಕೊಂಡಿರುತ್ತವೆ \ 

ಆಸರೆ : ಕುದುರೆ, ಹೇಸರಗತ್ತೆ, ಕತ್ತೆ. 

- ೨... 

೨ ೪೫ ಜೀವನ ಚರಿತ್ರೆ: ಹೇನು 

" ಅಂಗುಲ ಉದ್ದ, ಚೆಸ್ಟ್‌ನಟ್‌ ಬೂದು; 
ಹೊಟ್ಟೆ ಹಳದಿ, ಕಪ್ಪು ಅಡ್ಡಪಟ್ಟಿಗಳಿವೆ, 
ತಲೆ ಅಗಲ್ಲ ಮೋಟು, ಮುಂಭಾಗದಲ್ಲಿ 

( ಗುಂಡು; ಕುಡಿಮೀಶೆಗಳ ಮುಂದೆ ಅರ್ಧ 

. ವೃತ್ತ. ಕಾಲುಗಳು, ರಕ್ತ ಹೀರುವ 


ದ 


ಬಗೆಯ ಹೇನುಗಳ ಕಾಲಿಗಿಂತ ಕೃಶ, 


' ಮೊಟ್ಟೆಗಳು, ದವಡೆ, ಪಕ್ಕೆಗಳ 
ಚರ್ಮಕ್ಕೆ ಹತ್ತಿರವಾಗಿ ಕೂದಲುಗಳಿಗೆ 
ಅಂಟಿರುತ್ತವೆ. 5-10 ದಿನಗಳಲ್ಲಿ ಒಡೆದು, 

" ಚಿತ್ರ 3-10; ಕುದುರೆ ಹೇನು ಸಣ್ಣಿ ಮರಿಗಳಾಗುತ್ತವೆ. ಅವು 3-4 

ಬೋವಿಕೋಲ ಈಕ್ತಿ ವಾರಗಳಲ್ಲಿ ಪೂರ್ತಿ ಬೆಳೆಯುತ್ತವೆ. 
ವರ್ಷವೆಲ್ಲ ವಂಶೋತ್ಪತ್ತಿ; ಸಂತಾನ ಅನಿಶೇಚಕ, ಬೇಸಿಗೆಯಲ್ಲಿ: ಅವುಗಳ 
ಸಂಖ್ಯೆ ಕಡಮೆ. 
ಹಕೋಟಿ : ಕುದುರೆಗಳನ್ನು ಮಾಲೀಸ್‌ ಮಾಡಿ, ಚೆನ್ನಾಗಿ ಮೇಯಿಸಿ 
ನೋಡಿಕೊಂಡರೆ ಹೇನುಗಳ ಕಾಟವಿರುವುದಿಬ್ಲ. ಕೂದಲುಗಳನ್ನು ಕತ್ತರಿಸಬೇಕು. 





272 ಜೌನುನಾರುಗಳಿಗೆ ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ಹೇನುಗಳಿದ್ದಾಗ, ಪೈರಿತ್ರಂ ೦ ಅಥವಾ ಡಾಲ್ಫ್‌ ಪುಡಿಯನ್ನು ಧೂಳಿಸಬೇಕು. 
ಅಥವಾ ಬೇವಿನ ಎಣ್ಣೆ ಗಂದಕದ ಮುಲಾಮನ್ನು ಹಚ್ಚಬೇಕು. 


೪. ಕುದುರೆರಕ್ತ ಹಿಃರುವ ಹೇನು 


ಹಿನ್ಮೂಟೊಸೈನಸ್‌ಆಸಿನಿ) ಕದುರೆ ರಕ್ತಹೀರುವ ಹೇನು], ಹಿಮ್ಯಾಟೊಪೈನ 

(ಹಿ ಮ್ಯಾಕ್ರೊಕೆಥಾಲಸ್‌) ! ಅನೊಪ್ಪೂರ 

ಹಿ, ಟುಬರ್ಕುಖಬೇಟಿಸ್‌ ಎಮ್ಮೆಗಳ ಮೇಲೆ id (ಸ ಪಂಕುಲೇಟ) 
[ANS] 

ಹಿ ಯೂರಿಸ್ವೆರ್ನಸ್‌ ದನಗಳ ಮೇಲೆ ಚಿ 


ಹಿ, ಅಸಿಸಿ ಕುದುರೆಗಳ ಹೇನುಗಳಲ್ಲಿ ಮುಖ್ಯ. ಸಾಮಾನ್ಯ. ಸಣ್ಣ ಹೇನುಗಳು 
ಗುಂಪಾಗಿ. ಬಾಯಿಂದ ಚರ್ಮವನ್ನು ಕಚ್ಚಿ, ಕೊಂಡಿಗಳಿಂದ ಕೂದಲನ್ನು ಹಿಡಿದು. 
ತಲೆಯ ಮೇಲೆ ನಿಂತಿರುತ್ತವೆ. ಚರ್ಮವನ್ನು ಚುಚ್ಚಿ, ರಕ್ತವನ್ನು ಹೀರುವುದರಿಂದ 





ಚಿತ್ರ 3-11: ಕುದುತೆ ಹೇನು ಹಿಮಾಟೊಪೈನಸ್‌ ಅಸಿನಿ 
ಹೆಚ್ಚು ನೋವು, ನವೆ. ಹೇನುಗಳು ಹೆಚ್ಚಾಗಿದ್ದರೆ, ರಕ್ತ ಬಹಳ ಕಡಮೆಯಾಗಿ ಪ್ರಾಣಿ 


ದುರ್ಬಲವಾಗುತ್ತದೆ: ಕಚ್ಚುವ ಹೇನಿದ್ದಾಗ ಕಾಣುವ ಚಿನ್ನೆಗಳಿರುತ್ತವೆ ; ಹುರುಪು 
ಚರ್ಮ; ಕೊಳಕು. ಮೈಯನ್ನು ಉಜ್ಜುತ್ತದೆ ಉಜ್ಜಿದ ಗಾಯಗಳಿಂದ, ಹೇನು 


ಕುಡುರೈ ಹೇಸರಗತ್ತೆ ಮತ್ತು ಕತ್ತೆಗಳ ಕೀಟಿಗಳು 23 


ತಿನ್ನುತ್ತದೆ. ಹೇನನ್ನು ಪರೀಕ್ಷಿಸಿಯೇ ಗುರುತಿಸಬೇಕು. ಎಲ್ಲ ಹಂತಗಳೂ ಪ್ರಾಣಿಗಳ 
ಮೇಲಿರುತ್ತವೆ. 
ಆಸರೆ : ಕುದುರೆ, ಹೇಸರಗತ್ತೆ, ಕತ್ತೆ. 


ಜೀವನ ಚರಿತ್ರೆ : ಹೇನಿನ ಎಲ್ಲ ಹಂತಗಳು ಕುದುರೆಯ ಮೈಮೇಲಿರುತ್ತವೆ. 
ಹೇನು ಮಾಸಲು ನರೆ ಅಥವಾ ಹಳದಿ ಬೂದು. 3 ಅಂಗುಲ ಉದ್ದ. ಎದೆ ಹೊಟ್ಟೆಯ 
ಅರ್ಧ. ತಲೆ ಮೂರನೆ ಒಂದು ಭಾಗ ಅಗಲ. ಹೊಟ್ಟೆ ಮುಂಭಾಗ ಕಿರಿದು, ಕಾಲು 
ಗಳು ಮೋಟು; ಕೊಳಕು; ಕೂದಲುಗಳನ್ನು ಹಿಡಿದುಕೊಳ್ಳತಕ್ಕವು. ಪ್ರಾಣಿಗಳ ತಲೆ, 
ಕತ್ತು, ಬಾಲದ ಬುಡದಲ್ಲಿ ಹೇನುಗಳು ಸಾಮಾನ್ಯ. ಮೊಟ್ಟೆಗಳು ಪೀಪಾಯಿ ಆಕಾರ. 
ಕೂದಲು ಬುಡಕ್ಕೆ ಒಂದು ಕೊನೆಯಿಂದ ಅಂಟಿರುತ್ತವೆ 11-20 ದಿನಗಳಲ್ಲಿ 
(ಕೆಲವು ವೇಳೆ 1 ತಿಂಗಳು) ಒಡೆಯುತ್ತವೆ. ಮರಿಗಳು ಹೇನನ್ನು ಹೋಲುತ್ತವೆ. 
ಬಣ್ಣ ಮಾತ್ರ ಮಸಕು. 2-4 ವಾರಗಳಲ್ಲಿ ಪೂರ್ತಿ ಬೆಳೆಯುತ್ತವೆ. ಹಲವು ವಂಶ 
ಗಳಿವೆ, ‘ 

ಹತೋಟಿ : ಪೈರಿತ್ರಂ ಅಥವಾ ಡಾಲ್ಸ್‌ ಪುಡಿಯನ್ನು ಪ್ರಾಣಿಗಳ ಮೈಮೇಲೆ 
ಧೂಳಿಸಬೇಕು. 
೪1 ಕಚ್ಚಿ ನುಶಿ 

ಸಾರ್ಕೊನಿಸ್‌ ಸ್ಕ್ಯ್ಯಾಬಿಯಿ ಸಾರ್ಕೊಪಿಡಿ 

ಸಾ, ಸ್ಟ್ರ್ಯಾಬಿಯಿ ವಿಧ ಕೇನಿಸ್‌ ಅಕರೈನ `ಅರಾಕ್ಷಿಡ 

ಕಜ್ಜಿ ಬಂದಾಗ. ಪ್ರಾಣಿಗಳು ಮೈಯನ್ನು ಬಲವಾಗಿ ಉಜ್ಜುತ್ತವೆ; ಕೆರೆಯು 
ತ್ತವೆ. ತಲೆ, ಕತ್ತು. ಬೆನ್ನು ಬಾಲದ ಬುಡ ಹಾಗೂ ಚರ್ಮ ಇವುಗಳಲ್ಲಿ ರಕ್ತಕಟ್ಟಿ 
ಊದಿಕೊಳ್ಳುತ್ತದೆ. ಗುಳ್ಳೆ, ಹುರುಪೆಗಳಾಗುತ್ತವೆ. ಕೂದಲು ಒರಟಾಗಿ, ಕೆಲವೇ, 
ಅಲ್ಲಲ್ಲೇ ಕೆದರಿ ಉಳಿದಿರುತ್ತವೆ. ಕಜ್ಜಿ ಮೈಗೆಲ್ಲ ಹರಡಿ. ಚರ್ಮ ಊದಿ, ಒಡೆದು, 
ಒಣತುರಿಯಾಗುತ್ತದೆ. ಹೇನಿನಿಂದ ನುಶಿಯನ್ನು ಪ್ರತ್ಯೇಕಿಸಲು, ಚರ್ಮದ ಚೂರನ್ನು 
ಸೂಕ್ಷ್ಮ ದರ್ಶಕ ಯಂತ್ರದ ಕೆಳಗೆ ಪರೀಕ್ಷಿಸಬೇಕು. ಕುದುರೆಯ ಕಜ್ಜಿ ಮನುಷ್ಯರಿಗೂ 
ಹರಡಬಹುದು; ಆದರೆ, ಬಹಳ ಕಾಲವಿರುವುದಿಲ್ಲ. 

ಆಸರೆ : ಕುದುರೆ, ಹಂದಿ, ಹೇಸರಗತ್ತೆ, ಮನುಷ್ಯ, ನಾಯಿ, ಬೆಕ್ಕು, ನರಿ, 
ಮೊಲ ಅಳಿಲು. ಕುರಿ, ದನಗಳಿಗೆ ಬಗೆಬಗೆಯ ನುಶಿಗಳು ಬಿದ್ದು ಕಜ್ಜಿಯನ್ನುಂಟು 
ಮಾಡುತ್ತವೆ. 


ಜೀವನ ಚರಿತ್ರೆ : ಕಜ್ಜಿ ನುಶಿ ಸಣ್ಣ; ಗುಂಡು; ;ಸ ಅಂಗುಲ ವ್ಯಾಸ. 


ನಟ 


ಶರೀರದ ಅಂಚೆನೊಳಗೇ ಇರುವಷ್ಟು ಸಣ್ಣ ಕಾಲುಗಳು, ಕೀಟಗಳ ಸಂಬಂಧಿ; ಕೇಟ 


274 ಜಾನುವಾರಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ವಲ್ಲ; ಜೇಡರ, ಉಣ್ಣೆಗಳ ಗುಂಪಿಗೆ ಸೇರಿದೆ. ತಜ್ಞರ ಹೊರತು, ಬೇರೆಯವರಿಗೆ, 
ಕಾಣಿಸುವುದಿಲ್ಲ: ಕೊದಲು ಕಡಮೆ ಇರುವ ಚರ್ಮವನ್ನು ಬಗೆದು, ಬಹಳ ಸಣ್ಣ. 


(ಸುತ್ತು 7-! ಅಂಗುಲದಷ್ಟು) ಸುರಂಗಗಳನ್ನು ಮಾಡುತ್ತದೆ. ರಕ್ತಸಾರ ಗಾಯ 
ದಿಂದ ಹೊರಕ್ಕೆ ಬಂದು, ಒಣಗಿ, ಸಣ್ಣ ಗಂತಿಗಳಾಗುತ್ತವೆ. ಅಂತಹೆ ಸುರಂಗ 


ದೊಳಗೆ ಹೆಣ್ಣು ಸುಮಾರು 24 ಮೊಟ್ಟೆಗಳನ್ನಿಟ್ಟು ಸುರಂಗದ ತುದಿಯಲ್ಲಿ ಸತ 


ಬೆಳೆದು, ಲೈಂಗಿಕ ಸಂಯೋಗಕ್ಕೆ ಸಿದ್ಧವಾಗುತ್ತವೆ. ಸಂಯೋಗದ ನಂತರ ಗಂಡು 
ನುಶಿ ಸತ್ತುಹೋಗುತ್ತದೆ. ಹೆಣ್ಣು ಪುನಃ ಪೊರೆಬಿಟ್ಟು, ಹೊಸ ಸುರಂಗ ಮಾಡು 
ತ್ತದೆ. ಮೊಟ್ಟೆಯೊಡೆದ ಮೇಲೆ, ಆಗ್ಗೆ 10-30 ದಿನಗಳಾಗಬಹುದು. ನುಶಿಗಳು 
ಕೊರೆಯುವುದೇ ಅಲ್ಲದೆ, ನವೆಯಾಗುವ ವಿಷವಸ್ತುವನ್ನು ಸ್ಪವಿಸುವುದರಿಂದ, ಬಹಳ 
ನೋವು, ನಿವೆಗಳಾಗುತ್ತವೆ. 

ಒಂದು ವಂಶಕ್ಕೆ 2 ವಾರಗಳು. 

ಹತೋಟ : ಕಜ್ಜಿ ಸಾಂಕ್ರಾಮಿಕ. ಕಜ್ಜಿ ಬಂದ ಪ್ರಾಣಿಗಳನ್ನು ಪ್ರತ್ಯೇಕಿಸ 
ಬೇಕು. ಸೆನೆಗಂಧಕ 30 ಪೌಂಡುಗಳನ್ನು 100 ಗ್ಯಾಲನ” ನೀರಿನಲ್ಲಿ ಕರಗಿಸಿ ವಾರ 
ಕ್ಕೊಮ್ಮೆ ಪ್ರಾಣಿಗಳಿಗೆ ಸಿಂಪರಿಸಬೇಕು. 

ಗಂಧಕ ಸೇರಿದ ಮುಲಾಮನ್ನು ಗಾಯದ ಮೇಲೆ ತಿಕ್ಕಬೇಕು ಅಥವಾ ಡಾಲ್ಟ್‌ 
ಪುಡಿಯನ್ನು ಧೂಳಿಸಿ ಉಜ್ಜಬೇಕು. ಪಶುವೈದ್ಯರ ಸಲಹೆ ಕೇಳಬೇಕು, ಲಾಯ, 
ಕೊಟ್ಟಿಗೆ, ಪ್ರಾಣಿಗಳಿಗೆ ಉಪಯೋಗಿಸುವ ಹಗ್ಗ ಇತ್ಯಾದಿಗಳನ್ನು ಕೋಲ್‌ಟಾರ್‌ 
ಕ್ರಿಯೊಸೋಟ'ನಿಂದ ಶುದ್ಧಿಗೊಳಿಸಬೇಕು. 


೪11) ಸ್ಕ್ಯಾಬ್‌ ನುಶಿ 


ಸೊರೂಸ್ಟಿಸ್‌ ಇಕ್ವಿ ಕುದುರೆ ಮೇಲೆ ಸಾರ್ಕೊಬ್ಬಡಿ 
ಸೊ. ಕಮ್ಯೂನಿಸ್‌ ವಿಧ ಓನಿರ್ಸಿ ಕುರಿಗಳ ಮೇಲೆ ಅಕರೈನ 
ಸೊ, ಕಮ್ಯೂನಿಸ್‌ ವಿಧ ಜೋಪಿಸ್‌ ದನಗಳ ಮೇಲೆ ಅರ್ಯಾಕ್ನಿಡ 


ಸೊರಾಪ್ಟ್ರಿಸ್‌ ಇತ್ತಿ ಕುದುರೆಗಳ ಮೇಲೆ, ದನಕುರಿಗಳಿಗಿಂತ ತೀವ್ರವಲ್ಲ. 
ಅದನ್ನು "ವೆಟ್‌ಮ್ಯಾಂಜ್‌' ಎನ್ನುತ್ತಾರೆ. ದ್ರವ ಸೋರುವುದರಿಂದ, ಒಣಕಜ್ಜಿಯಿಂದ 
ಬೇರ್ಪಡಿಸಲು ಈ ಹೆಸರು. ಕತ್ತು, ಸ್ಕಂಧ ಅಥವಾ ಬಾಲದ ಬುಡದ, ಉದ್ದವಾದ 
ಕೂದಲುಗಳಲ್ಲಿ ಪ್ರಾರಂಬಿಸುತ್ತದೆ. 


ಕುದುರೆ ಹೇಸರಗತ್ತೆ ಮತ್ತು ಕತ್ತೆಗಳ ಕೀಟಗಳು 275 


` ಚಿಕಿತ್ಸೆ : ಮ್ಯಾಂಜ್‌ ನುಶಿಗೆ ಮಾಡಿದಂತೆಯೇ. 

viii) - ಕುಡುರೆ "ಬಾಟ್‌' ನೊಣಗಳು 3 ಬಗೆಗಳು : 
1) ಸಾಮಾನ್ಯ ಕುದುರೆ ಬಾಟ್‌ ನೊಣ ನ 
ಗ್ಯಾಸ್ಟೊಫೈಲಸ್‌ ಇಂಟಿಸ್ಟೆ ೈನಾಲಿಸ್‌ ( ಎ ಇಕ್ಕಿ) | 
I 
2) ಗದ್ದ ಅಥವಾ ಗಂಟಲು ಬಾಟ್‌ ನೊಣ | K 
ಗ್ಕಾ, ನೇಸಾಲಿಸ್‌ (ಎ ವೆಟಿರಿನರ್ಸ) ( ಬ್ರ 
3, ತುಟಿ ಅಥವಾ ಮೂಗಿನ ಬಾಟ್‌ ನೊಣ 
ಗ್ಯ ಹೆಮರ್ದಾಯ್ದಾ ಲಿಸ್‌ I 

1935 ರಲ್ಲಿ ಸಿಪ್ಲಿಂಗ್‌ ವರದಿ ಮಾಡಿದ್ದು, ಗ್ಯಾ, ಇನರ್ನಿಸ್‌ 


ಐ 


ಗ್ಯ, ಇನರ್ಮಿಸ್‌ ನೆಣ ಸಾಮಾನ್ಯವಾದ ಗ್ಯಾ. ಇಕ್ವಿ ನೊಣವನ್ನು ಹೋಲು 
ತ್ತದೆ. ಆದರೆ ಹಿಂದಿನ ಟ್ರೊಕಾಂಟರ್‌ಗಳಲ್ಲಿ ಬಿರುಗೂದಲಿಲ್ಲ. ಲಾರ್ವ ತುಟಿಬಾಟ್‌- 
ಗ್ಯಾ. ಹೆನುರ್ರಾಯ್ದಾಲಿಸ್‌, ಲಾರ್ವದಂತಿದೆ; ಆದರೆ, 3 ನೇ ಸಂಧಿಯ ಮುಳ್ಳುಸುತ್ತಿ 
ನಲ್ಲಿರುವಷ್ಟೇ ಮುಳ್ಳುಗಳಿವೆ; ಮಧ್ಯೆ ಬಿಟ್ಟಿಲ್ಲ. ಇದರ ಮೊಟ್ಟೆ ಮೋಟು; ದಪ್ಪ. 

ಈ ನೊಣಗಳು ಕುದುರೆಗಳನ್ನು ಕಚ್ಚದೇ ಚುಚ್ಚದೇ ಇದ್ದರೂ, ಕುದುರೆಗಳು 
ಬಹಳ ಬೆದರುತ್ತವೆ; ಅದರಲ್ಲೂ ಮೂಗಿನ ಬಾಟ್‌ ನೊಣಕ್ಕೆ ಬಹಳ ಹೆದರುತ್ತವೆ. 
ಕುದುರೆಗಳು ಇವನ್ನು ತೀವ್ರವಾಗಿ ವಿರೋಧಿಸುತ್ತವೆ. ನೊಣಗಳು ಹಾರಾಡುವುದು. 
ಅವುಗಳ ಮೊಟ್ಟೆ ಗಳನ್ನು ನದುರೆಗಳ ಕೂದಲುಗಳಿಗೆ ಅಂಟಿಸಲು ಮಾತ್ರ, ಆಗ 
ಕೂದಲು ಎಳೆದಂತಾಗಿ. ಮತ್ತು ನೊಣಗಳ `ಬಜ್‌” ಶಬ್ದದ ಹೊಡೆತದಿಂದ, ಕುದುರೆ 
ಗಳು ಬೆಚ್ಚಿ ಹೆದರುತ್ತವೆ. ಅತ್ಯಂತ ಅಪಾಯಕರ ಹಂತ ಮ್ಯಾಗಟ್‌;ಅವು ಕುದುರೆಯ 
ಅನ್ನನಾಳದಲ್ಲಿದ್ದು, ನಾಲಗೆ, ತುಟಿ, ಹೊಟ್ಟೆ. ಕರಳು ಒಳಭಾಗಗಳಿಗೆ ಹಾನಿಮಾಡಿ, 
ಗ್ರಂಥಿಗಳ ಕಾರ್ಯವನ್ನು ತಡೆದು, ಗಾಯಪಡಿಸಿ, ಆಹಾರವನ್ನು ಹೀರಿ, ಕುದುರೆ 
ಹಸಿವಿನಿಂದ ನರಳಿಸಿ ವಿಷವಸ್ತುಗಳನ್ನು ಸ್ಪವಿಸಿ, ಆಹಾರವನ್ನು ಹೊಟ್ಟೆ 
ಕರುಳಿಗೆ ಹೋಗದಂತೆ ತಡೆದು, ಜೀರ್ಣಶಕ್ತಿಯನ್ನು ನಾಶಪಡಿಸುತ್ತವೆ. 
ಕುದುರೆಗಳು ದುರ್ಬಲವಾಗಿ, ಚರ್ಮ ಒರಟಾಗುತ್ತದೆ ಕುದುರೆ ಲದ್ದಿಯಲ್ಲಿ ಬೆಳೆದ 
ಮ್ಯಾಗಟ”"ಗಳನ್ನೂ ಕಾಣಬಹುದು. 

ಆಸರೆ ; ಕುದುರೆ, ಹೇಸರಗತ್ತೆ, ಕತ್ತೆ, ಅಪರೂಪವಾಗಿ ನಾಯಿ, ಮೊಲ, 
ಹಂದಿ ಹಾಗೂ ಮನುಷ್ಯ. 

ವ್ಯ್ಯಪ್ತಿ : ಎಲ್ಲ ಕಡೆಗಳಲ್ಲೂ ಇವೆ. 

ಜೀವನ ಚರಿತ್ರೆ: ಬಾಟ್‌ನೊಣಗಳು ಬಂಬಲ್‌ ಜೇನುಹುಳುಗಳನ್ನು 
ಹೋಲುತ್ತವೆ. ಮೈತುಂಬ ಕೂದಲು, ಎರಡು ರೆಕ್ಕೆಗಳು: ಬೂದು; 


76 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಿಗಳಂ ಹಾಗೂ ಅವುಗಳ ಹತೋಟಿ 


ಗದ್ದೆ. ತಿನ್ನುವುದಿಲ್ಲ; 3 ದಿನಗಳಿಂದ 3 ವಾರಗಳವರೆಗೆ ಜೀವಿಸುತ್ತವೆ. ಸಾಮಾನ್ಯ 
ನಿದುರೆ ಬಾಟ್‌ ನೊಣದ (ಗ್ಯಾ. ಇಂಬಸ್ಟೈನಾಲಿಸ) ರೆಕ್ಕೆಗಳ ಮೇಲಿ ಮಬ್ಬು 
ಸರುತುಗಳಿವೆ. ಗಂಟಲು ಬಾಟ' ನೊಣದ (ಗ್ಯಾ, ನೇಸಾಲಿಸ್‌) ಎದೆ ತುಕ್ಕು ಕೆಂಪು; 
3ಕ್ಕೆಗಳು ಶುಭ್ರ: ಹೊಟ್ಟೆಯ ಮಧ್ಯೆ ಎದ್ದುಕಾಣುವ ಕೂದಲುಗಳ ಪಟ್ಟಿ. ಮೂಗಿನ 
ಬಾಟ್‌ ನೊಣ (ಗ್ಯಾ, ಹೆಮರ್ದಾಯ್ದಾಲಿಸ್‌) ಸಣ್ಣ; ಹೊಟ್ಟೆ ತುದಿಯಲ್ಲಿ ಕೆಂಪು 
ಕೂದಲು, 

ಸಾಮಾನ್ಯ ಬಾಟ್‌ ನೊಣ: ಇದು ಕುದುರೆಯನ್ನು ಹೆಚ್ಚು ಗಾಬರಿ 
ಪಡಿಸದೆ, ಸುಳಿದಾಡಿ, ಹೊಟ್ಟೆಯನ್ನು ಬಗ್ಗಿಸಿ, ಥಟ್ಟನೆ ನುಗ್ಗಿ, ಮುಂದಿನ ಕಾಲಿನ 





ಚಿತ್ರ 3-12: ಗಂಟಲು ಬಾಟ್‌ ನೊಣ ಗ್ಯಾಸ್ಟ್ರೊಫೈಲಸ್ಸ ನೇಸಾಲಿಸ್‌ 
ಸ್ವಲ್ಪಮಟ್ಟಿಗೆ ಭುಜ. ಹೊಟ್ಟೆ, ಹಿಂಗಾಲುಗಳ ಕೂದಲಿಗೆ ಒಂದು ಮೊಟ್ಟೆಯನ್ನು 
ಬೇಗ ಅಂಟಿಶುತ್ತದೆ. ಹೀಗೆ ಮೊಟ್ಟೆಯಾದ ಮೇಲೆ ಮೊಟ್ಟೆಯಂತೆ, ಅಸಂಖ್ಯಾತ 
ವಾದ ಮೊಟ್ಟೆಗಳನ್ನು (ನಿಟ್‌ಗಳು) ಅಂಟಿಸುವುದರಿಂದ, ಕುದುರೆ ಮೈದಾನದಲ್ಲಿರಲಿ 
ಅಥವಾ ಲಾಯದಲ್ಲಿರಲಿ. ಅದರ ಕಾಲುಗಳು ಹಳದಿನರೆ, ಎರಕಹೊಯ್ದ ಪ್ರತಿಮೆ 
ಯಂತಾಗುತ್ತವೆ. ಒಂದು ಹೆಣ್ಣು ಸರಾಸರಿ 800 ಮೊಟ್ಟೆಗಳವರೆಗೂ ಇಡಬಲ್ಲದು. 
ಈ ನೊಣದ ಮೊಟ್ಟೆಗಳ ವಿಷಯದಲ್ಲಿ ಒಂದು ವಿಚಿತ್ರವೇನೆಂದರೆ ಅವು, ಕೃತಕ 
ಸಹಾಯವಿಲ್ಲದೆ ಒಡೆಯಲಾರವು. ಮೊಟ್ಟೆಗಳೊಡೆಯಲು ಉತ್ತೇಜಕತನುವು ಹಾಗೂ 
ಘರ್ಷಣೆ ಎಂದು ನಂಬಿದ್ದರು; ಈಗ ಅದು ಉಷ್ಣಾಂಶದ ಹೆಚ್ಚಳವೆಂದು ಗೊತ್ತಾ 
ಗಿದೆ. ಮೊಟ್ಟೆಯೊಡೆಯಲು ಸೂಕ್ತ ಉಷ್ಣಾಂಶ 114-1186. ಮೊಟ್ಟೆ ಇಟ್ಟ 
10-14ದಿನಗಳ ಮೇಲೆ, ಪೂರ್ತಿರೂಪಗೊಂಡ ಮರಿ ಹೊರಕ್ಕೆ ಬರಲು ಸಿದ್ದ 
` ವಾದರೂ, ಆಗಾಗ 100-140 ದಿನಗಳವರೆಗೂ, ಒಳಗೇ ಇರಬಲ್ಲದು. ಅಂತೂ 


ಕುದುರೆ, ಹೇಸರಗತ್ತೆ ಮತ್ತು ಕತ್ತೆಗಳ ಕೀಟಿಗಳು ' 277 


ಅಷ್ಟರಲ್ಲೇ ಕುದುರೆ. ಕೆರೆದುಕೊಳ್ಳಲೋ. ಅಥವಾ ಉಜ್ಜಿಕೊಳ್ಳಲೊ, ಕಾಲನ್ನು 
ನೆಕ್ಕಿಕೊಂಡರೆ ಶಾಖ ತನುವಿನ ನಾಲಗೆ ಸೋಕಿದ ಕೂಡಲೇ ಮೊಟ್ಟೆ ಗಳೊಡೆದು. 
ಮರಿ, ತುಟಿ ಅಥವಾ ನಾಲಿಗೆಗೆ ಕಚ್ಚಿಕೊಳ್ಳುತ್ತದೆ. ಆ ಮೊದಲನೇ ಹಂತದ ಮರಿ, 
ನಾಲಿಗೆಯನ್ನು ಕೊರೆದು ಸುಮಾರು 24.28 ದಿನಗಳವರೆಗೂ, ನಾಲಿಗೆಯ ಬುಡಕ್ಕೆ 
ಸೇರುತ್ತದೆ. ನಾಲಿಗೆಯ ಮೇಲೆ ಗಾಯಗಳಾಗುತ್ತವೆ. ನಾಲಿಗೆಯನ್ನು ಬಿಡುವಾಗ್ಗೆ, 
ಮರಿ ಫೊರೆಬಿಟ್ಟು ಎರಡನೇ ಹಂತವಾಗುತ್ತದೆ. ಆಮೇಲೆ ನೇರವಾಗಿ ಹೊಟ್ಟೆ 
ಯನ್ನು ಸೇರಿ, ನ ವಾರಗಳ ನಂತರ ಪೊರೆಬಿಟ್ಟು 3ನೇ ಹಂತವಾಗುತ್ತದೆ. ಕಾಲಿನ 
ಕೂದಲುಗಳ ಮೇಲಿನ ಮೊಟ್ಟೆಗಳು ಇನ್ನಾವ ಕಾರಣದಿಂದ ನಾಶವಾದ ಹೊರತು, 
ಕುದುರೆಯ ನಾಲಿಗೆ ಸೋಕಿದಂತೆಲ್ಲ ಮರಿಗಳು ಕುದುರೆಯ ಹೊಟ್ಟೆಗೆ ಸೇರುತ್ತಲೇ 
ಇರುತ್ತವೆ. ಹೊಟ್ಟೆಯಲ್ಲಿ ಅವು 9-10 ತಿಂಗಳಿದ್ದು ಪೂರ್ತಿ ಬೆಳೆಯುತ್ತವೆ. ಮರಿ 
ಗಳು ಹೊಟ್ಟೆಯೊಳಗಿನ ಲೋಳೆಯ ವಸ್ತುಗಳನ್ನು ತಿನ್ನುತ್ತವೆ. ಪೂರ್ತಿ ಬೆಳೆದ 
ಮ್ಯಾಗಟ್‌ಗಳ ಚರ್ಮ ಒರಟು; ಹಿಂಭಾಗ ಮೊಂಡು. ಮುಂಭಾಗ ಚೂಪು. ಬಾಯಿ 
ಎರಡು ಗಟ್ಟೆಯಾದ ಕೊಂಡಿಗಳು; ಶರೀರದೆ ಪ್ರತಿ ಸಂಧಿಯ ಮೇಲೆ ಮುಳ್ಳುಗಳು 
ಸುತ್ತಿದ್ದು ಲಾರ್ವ ತಿರುಪು ಮೊಳೆಯಂತೆ ಕಾಣುತ್ತದೆ. 3-4 ಅಂಗುಲ ಉದ್ದ; 
ಹಳದಿ ಬಿಳುಪು ಅಥವಾ ಕಡುಕೆಂಪು. ಪೂರ್ತಿ ಬೆಳೆದ ಮರಿಗಳು, ಹೊಟ್ಟೆಯನ್ನು 
ಬಿಟ್ಟು, ಲದ್ದಿ ಯೊಂದಿಗೆ ಹೊರಕ್ಕೆ ಬೀಳುತ್ತವೆ. ಆಮೇಲೆ ಅವು ಭೂಮಿಯನ್ನು 
ಕೊರೆದು, ಕೋಶಗಳಾಗುತ್ತವೆ; ಅವುಗಳಿಂದ 3-10 ವಾರಗಳ ನಂತರ ನೊಣ 
ಗಳಾಗುತ್ತವೆ. 

ಗೆಂಟಿಲು ಬಾಟ್‌ ನೊಣ: ಇದು ಕುದುರೆಯ ಮುಂದೆ ಸುಳಿದಾಡಿ, 
ಆಗಾಗ್ಗೆ ಮೇಲ್ಗಡೆಗೆ ಜಿಗಿದು ಕುದುರೆ ತಲೆ, ದವಡೆ ಅಥವಾ ಗಂಟಲು ಕೆಳಗಿನ 
ಕೂದಲು ಬುಡಕ್ಕೆ ಮೊಟ್ಟೆಗಳನ್ನು ಅಂಟಿಸುತ್ತದೆ. ಈ ಕಾರಣದಿಂದ ಕುದುರೆಗಳು 
ತಲೆಯನ್ನು ಅಲ್ಲಾಡಿಸುತ್ತವೆ. ಮೂಗನ್ನು ಎದೆಯ ಕಡೆಗೆ ಬಗ್ಗಿಸುತ್ತವೆ. ಹುಲ್ಲು 
ಗಾವಲಿನಲ್ಲಿದ್ದಾಗ. ತಲೆಯನ್ನು ಇನ್ನೊಂದು ಕುದುರೆಯ ಭುಜದ ಮೇಲೆ ಅಡ್ಡ 
ಲಾಗಿಟ್ಟು ನಿಲ್ಲುತ್ತವೆ; ಇದರ ಮೊಟ್ಟೆಗಳು ಬಿಳುಪು ಆದರೂ, ಸಾಮಾನ್ಯ ಕುದುರೆ 
ಬಾಟ್‌ ನೊಣದ ಮೊಟ್ಟೆಗಳಿಂದ ಬೇರ್ಪಡಿಸಬಹುದು. ಮೊಟ್ಟೆ ಪೂರ್ತಿ ಕೂದಲು 
ಬುಡಕ್ಕೆ ಅಂಟೆರುತ್ತದೆ. ಒಂದು ಹೆಣ್ಣು 490-500 ಮೊಟ್ಟೆಗಳವರೆಗೂ ಇಡ 
ಬಲ್ಲದು. ಇವು ಒಡೆಯಲು ಕಾವು, ತನುವು ಅಥವಾ ಘರ್ಷಣೆ ಬೇಕಿಲ್ಲ. 10-12 
ದಿನಗಳ ನಂತರ ಲಾರ್ವ ಬಂದು. ಕೂದಲುಗಳ ಮಧ್ಯೆ ಹರಿದಾಡಿ, ತುಟಿಗಳ ಮಧ್ಯೆ 
ಸೇರುತ್ತವೆ. 8 ಅಂಗುಲ ದೂರ ಮೊಟ್ಟೆಗಳಿದ್ದರೂ, ಅವುಗಳಿಂದ ಲಾರ್ವ ಹರಿ 
ದಾಡಿ ಬಾಯನ್ನು ಸೇರಬಲ್ಲವು;ಅವು ಭೂಮಿ ಮತ್ತು ತೇವದ ಕಡೆಗೆ ಆಕರ್ಷಿಸಲ್ಪಡು 


278 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟ 
¥ 


ತ್ತವೆ. ಲಾರ್ವ ಕುದುರೆ ಬಾಯಿಯೊಳಗೆ. ಹಲ್ಲುಗಳ ಮಧ್ಯೆ, ವಸಡಿನ ಮೇಲೆ' 
ತಿನ್ನುವುದರಿಂದ ಅಲ್ಲಿ ಅಂಗಾಂಶ ಸತ್ತು ಕೀವು ಸೇರುತ್ತದೆ. ಆ ಜಾಗಗಳಲ್ಲಿ ಒಂದು 
ಸಲ ಪೊರೆಬಿಟ್ಟ ಮೇಲೂ, ಬಹಳ ದಿನ (17 ರಿಂದ 80) ಗಳಿದ್ದು, ಮುಂಗುರುಳಿನ 
ಒಳಕ್ಕೆ ಸೇರುತ್ತವೆ. ಅವು ಗಂಟಲಕುಹರದಲ್ಲಿ ಅಥವಾ ಮುಂಗುರುಳಿನ ಒಳಗೆ, 
ಅಂಗಾಂಶಕ್ಕೆ ಕಚ್ಚಿಕೊಂಡಿರುತ್ತವೆ. ಗಂಟಲಕುಹರದಲ್ಲಿದ್ದಾಗ ಸ್ನಾಯುಗಳನ್ನು 
ದುರ್ಬಲಗೊಳಿಸಿ ಆಹಾರ ನುಂಗುವುದನ್ನು ಅಡ್ಡಿ ಪಡಿಸುತ್ತವೆ. ಹೊಟ್ಟೆಯೊಳಗೆ 
ಹೆಚ್ಚಾಗಿರುವುದಿಲ್ಲ. ಉಳಿದ ಜೀವನ ಚರಿತ್ರೆ ಸಾಮಾನ್ಯ ಬಾಟ್‌ ನೊಣದಂತೆ. 
ಬೆಳೆದ ಮ್ಯಾಗಟ್‌ ಲದ್ದಿ ಯೊಡನೆ ಹೊರಕ್ಕೆ ಬೀಳುತ್ತದೆ. ಇದರ ಮ್ಯಾಗಟ್‌ಗಳು 
ಬಿಳುಪು; ಆದರೆ ಬೇರೆ ಬಗೆಗಳ ಮ್ಯಾಗಟ್‌ಗಳು ಕೆಂಪು ಛಾಯೆ. ಕೋಶ (ಪ್ಯೂಪೇ 
ರಿಯಂ) ಆಮೇಲೆ ನೊಣ. 


ತುಟಿ ಅಥವಾ ಮೂಗಿನ ಬಾಟ್‌ ನೊಣ : ಇದರ 3 ಬಗೆ ಬಾಟ್‌ನೊಣ 
ಗಳಲ್ಲೆಲ್ಲ ಕೆಟ್ಟ`ಶತ್ಳು. ಮೊಟ್ಟೆ ಮೂಗಿನ ಕೂದಲುಗಳಲ್ಲಿರುವುದಿಲ್ಲ. ಮೇಲ್ದುಟಿಯ 
ಸಣ್ಣ ಕೂದಲು ಬುಡದಲ್ಲಿ ಚರ್ಮಕ್ಕೆ ಹತ್ತಿರವಾಗಿ ಅಂಟಿರುತ್ತವೆ. ಆದ್ದರಿಂದ 
ಕುದುರೆ, ತುಟಿಯನ್ನು ಜರುಗಿಸಿ. ತಲೆಯನ್ನು ಕೊಡವುತ್ತದೆ: ನೊಣಗಳು ಪುನಃ 
ಪುನಃ ಆಕ್ರಮಿಸುತ್ತಿದ್ದರೆ ಕುದುರೆ ಉದ್ರೇಕಗೊಂಡು, ಬೇಲಿಯ ಮೇಲೆ 
ತುಟಿಗಳನ್ನು ಉಜ್ಜುತ್ತದೆ ಅಥವಾ ಇನ್ನೊಂದು ಕುದುರೆಯ ಬೆನ್ನಿಗೆ ತುಟಿಗಳನ್ನು, 
ಒತ್ತಿ ನಿಲ್ಲುತ್ತದೆ. 

ಮೊಟ್ಟೆಗಳು ಉಳಿದ ಬಾಟ್‌ನೊಣಗಳ ಮೊಟ್ಟಿಗಳಿಗಿಂತ ನಿರ್ದಿಷ್ಟ; ಕಪ್ಪು. 
ಮೊಟ್ಟೆಯಷ್ಟೇ ಉದ್ದವಾದ ತಿರುಪಿನಂತಹ ಕೃಶವಾದ "ಬಾಲ'ವಿದೆ. ಒಂದು 
ಹೆಣ್ಣು ಸುಮಾರು 160 ಮೊಟ್ಟೆಗಳನ್ನು ಮಾತ್ರ ಇಡುತ್ತದೆ. ಮೊಟ್ಟೆಗಳೊಡೆಯಲು 
ತನುವು ಮುಖ್ಯ. ಉಷ್ಣಾಂಶ ಮುಖ್ಯವಲ್ಲ. ತುಟಿಗಳ ಕೂದಲುಗಳಿಗೆ ಅಂಟಿರುವ 
ಮೊಟ್ಟೆಗಳು, ಜೊಲ್ಲಿನಿಂದ ಒದ್ದೆ ಯಾಗಿ 2-6 ದಿನಗಳಲ್ಲಿ ಒಡೆಯುತ್ತವೆ. ತುಟಿಗಳಿಗೆ 
ದೂರವಾಗಿರುವ ಮೊಟ್ಟೆಗಳು ಒಡೆಯುವುದೇ ಇಲ್ಲ. ಲಾರ್ವ, ಮೊಟ್ಟೆಗಳಿಂದ 
ಬಂದ ಕೂಡಲೆ, ತುಟಿಗಳ ಚರ್ಮದ ಕೆಳಗೆ ಕೊರೆದು, ಬಾಯನ್ನು ಸೇರುತ್ತವೆ. 
ಕುದುರೆಗೆ ವೇದನೆಯಾಗುತ್ತದೆ. ಕಡೆಗೆ ಆಹಾರ, ನೀರಿನೊಡನೆ ಕುದುರೆ ಅವುಗಳನ್ನು 
ನುಂಗಿಕೊಳ್ಳುತ್ತದೆ. ಉಳಿದ ಜೀವನ ಚರಿತ್ರೆ ಬೇರೆ ಬಾಟ್‌ ನೊಣಗಳಂತೆ. ಆದರೂ, 
ಅವು ಲದ್ದಿ ಯೊಡನೆ ಹೊರಕ್ಕೆ ಬೀಳದೆ, ಗುದದೊಳಗೆ ಅಥವಾ ಆಸನಕ್ಕೆ ಕಚ್ಚಿ 
ಕೊಂಡಿದ್ದು ಆಮೇಲೆ ಕೆಳಕ್ಕೆ ಬೀಳುತ್ತವೆ. ಕುದುರೆ ಬಾಲವನ್ನು ಅಲ್ಲಾಡಿಸಿ. ಉಜ್ಜು 
ತ್ತದೆ. ಕೋಶ (ಪ್ಯಪೇರಿಯಂ) ಗಳು ಮಣ್ಣಿನೊಳಗೆ; ಆಮೇಲೆ ನೊಣಗಳು. 


1 


\ 


ಬಯಕೆ, ಹೇಸರಗತ್ತೆ ಮತ್ತು ಕೆತ್ತೆಗಳ ಕೀಟಗಳು ` 279 


ಹತೋಟಿ ; ನೊಣಗಳು, ಹೊರಗಡೆ. ಹಗಲು ಮಾತ್ರ ಚಟುವಟಿಕೆ. ಆದ್ದ 
ದ ಸಾಧ್ಯವಾದರೆ. ಕುದುರೆಗಳನ್ನು ಹಗಲು ಲಾಯದಲ್ಲಿ ಕಟ್ಟಿ, ರಾತ್ತಿ ಮೇಯಲು 
ಕೊರಕ್ಕೆ ಬಿಡಬಹುದು. 

ಕುದುರೆಯ ಮೇಲೆ, ನೊಣಗಳು ಮೊಟ್ಟೆಗಳನ್ನಂಟಿಸುವ ಕಡೆ (ತುಟಿಗಳನ್ನು 
ನಿಟ್ಟು) ತೆಳುವಾದ ಹೊದಿಕೆಯನ್ನು ಕಟ್ಟಬಹುದು. ನೊಣಗಳು ಕುದುರೆಯ ಮೇಲೆ 
ನಳಿತುಕೊಳ್ಳುವ ಕಡೆ, ಪೈನಟಾರ್‌ ಮತ್ತು ಕೊಬ್ಬನ್ನು ಸಮಸಮ ಬೆರೆಸಿ. ಬಳಿದರೆ 
ಕೊಟ್ಟಿ ಗಳನ್ನಿ ಡುವುದಿಬ್ಬ. 

ಅಥವಾ ತುಟಿಗಳನ್ನು ಬಿಟ್ಟು. ಉಳಿದ ಕಡೆಗಳಿಗೆ ಡಾಲ್ಫ್‌ ಪುಡಿಯನ್ನು 
ಕೊಳಿಸಿ ಉಜ್ಜಬೇಕು. ಟಃ 

ನೊಣ ಮೊಟ್ಟೆಗಳನ್ನು ಇಡುವ ಭಾಗಗಳನ್ನು ಬಿಸಿನೀರಿನಿಂದ ತೊಳೆದರೆ 
ಶಾರ್ವಗಳು ಬಂದು ಬಿದ್ದು ಹೋಗುತ್ತವೆ. | 


ಅಧ್ಯಾಯ 5 


ನಾಯ್ಕಿ ಬೆಳ್ಳು, ಮೊಲ ಹಾಗೂ ನರಿಗಳ ಕೆಲವು 
ಕೀಟಗಳು 


1) ನಾಯ್ಕಿ ಬಿಕ್ಕು, ಮೊಲ ಮತ್ತು ಸರಿಗಳ ಕೆಲವು ನುಶಿಗಳು 
ಹಂದಿಯ ಫಾಲಿಕಲ್‌ ನುಶಿ, ಡಿಮೊಡೆಕ್ಸ್‌ ಫಿಲ್ಲಾಯ್ತಿಸ್‌ ಅಕರೈನ ; ಡಿಮೆಡಿಸಿಡಿ 


ಇವು ಕೆಲವು ವೇಳೆ ದನ್ನ ನಾಯಿ ಮತ್ತು ಮನುಷ್ಯರಿಗೂ ಬಿದ್ದು ಮೂತಿ, 
ಕಣ್ಣು, ಬಾಲದ ಬುಡ, ಕಾಲುಗಳ ಒಳಭಾಗದ ಕೂದಲುಗಳ ಕುಹರಗಳಲ್ಲಿ ವಾಸಿಸು 
ತ್ತವೆ. ಚರ್ಮ ಕೆಂಪಾಗಿ ಊದಿ, ಸಣ್ಣ ಗಟ್ಟಿ ಗುಳ್ಳೆಗಳಾಗುತ್ತವೆ. ಗುಳ್ಳಿಗಳು. ಸಣ್ಣ 
ಗುಂಡು ಸೂಜಿ ತಲೆಯಿಂದ ಸಣ್ಣಗೋಲಿಯ ಗಾತ್ರದವರೆಗೂ ಇರುತ್ತವೆ. ಅವು 
ಒಡೆದು, ಹಳದಿ "ಚೀಸಿನಂತೆ' ಕೀವು ಸುರಿಯುತ್ತದೆ. ಇದಕ್ಕೆ ಕಾರಣ, ಒಂದು 
ಸೂಕ್ಷ್ಮವಾದ, ಹುಳುವಿನಂತಹ 4 ಜೊತೆ ಕಾಲುಗಳ ನುಶಿ. ನುಶಿಬಿದ್ದ ಗಾಯಕ್ಕೆ, 
ಸೈಫೈರೊಕಾಸರ್‌ ಬಗೆ ಬ್ಯಾಕ್ಟೀರಿಯಗಳು ಸೇರಿ ವೃಣ ಇನ್ನಷ್ಟು ತೀವ್ರವಾಗುತ್ತದೆ. 


2) ನಾಯಿ ಫಾಲಿಕಲ್‌ ನುಶಿ-ಡಿಮೊಡೆಕ್ನಿ ಕೇನಿರ್ಸ 

ನಾಯಿ ಕೆಂಪು ಮೇಂಜನ್ನುಂಟುಮಾಡುತ್ತದೆ.ನಾಯಿಯ ಕಣ್ಣು. ಕಿವಿ, ಕಾಲು 
ಗಳ ಕೀಲುಗಳ ಮೇಲೆ ಕೂದಲುಗಳುದುರಿ ರಕ್ತ ಕಟ್ಟಿ ಊದಿಕೊಂಡ ಗುರುತುಗಳಾಗು 
ತ್ತವೆ. ಈ ಉದ್ದವಾದ ಹುಳುವಿನಂತಹೆ ನುಶಿಗಳು, ಕೂದಲು ಕುಹರಗಳಲ್ಲಿ ಆಳ 
ವಾಗಿರುತ್ತ ವಾದ್ದರಿಂದ ಚಿಕಿತ್ಸೆ ಕಷ್ಟ. 


3) ಕಿವಿ ಮೆಂಜ್‌ ನುಶಿಗಳು- ಓಟೊಡೆಕ್ಟಿಸ ಸ್ಫಯನೋಟಸ್‌ ಮತ್ತು ಕೋರಿ 
ಯಾಪ್ಪಿಸ್‌ ಕ್ಯುನಿಕುಲೈ 

ಇವು ಬೆಕ್ಕು, ನಾಯಿ, ಮೊಲ ಮತ್ತು ನರಿಗಳಿಗೆ ಬೀಳುತ್ತವೆ. ಕಿವಿಯೊಳಗಿನ 
ಚರ್ಮವನ್ನುಆಕ್ರಮಿಸುತ್ತವೆ; ನಾಯಿಗಳು ಉದ್ರೇಕಗೊಂಡು, ಕೀವುಡಾಗಿ, ಚಲನೆಯ 


ನಾಯ್ಕಿ ಬಿಕ್ಕು, ಮೊಲ ಹಾಗೂ ನರಿಗಳ ಕೆಲವು ಕೀಟಗಳು 281 


ಅನ್ಯೋನ್ಯತೆಯನ್ನು ಕಳೆದುಕೊಳ್ಳುತ್ತವೆ. ಆಗಾಗ ಕಿವಿಗಳ ತುಂಬಾ ಹುರುಪೆ ಪದರ 
ಗಳು ತುಂಬಿರುತ್ತವೆ. 


ಹತೋಟ : ಕಿವಿಗಳೊಳಕ್ಕೆ, ಗಂಧಕ ಸೇರಿದ ಗ್ಲಿಸರಿನನ್ನು ಒಳಹೋಗಸ 
ಬಹುದು. ಡಾಲ್ಫ್‌ ಪುಡಿಯನ್ನು ಮೈಗೂ, ಕಿವಿಗಳೊಳಕ್ಕೂ ಘೂಳಿಸಬಹುದು. 
ಈ ನುಶಿಗಳು ಚರ್ಮದೊಳಗೆ ಆಳವಾಗಿ ಸೇರುವುದರಿಂದ ಹತೋಟಿ ಕಷ್ಟ. ಅಂತಹ 
ಪ್ರಾಣಿಗಳನ್ನು ಮಾರಿಬಿಡಬಹುದು. ಆಹಾರಕ್ಕಾದರೂ ಉಪಯೋಗಿಸಿ ತೀರಿಸ * 
ಬಹುದು. ಸಾಧ್ಯವಾದ ಕಡೆ, ಮೇಲಿನ ಚಿಕಿತ್ಸೆಯನ್ನು ಮಾಡಬಹುದು. 


ಅಧ್ಯಾಯ 6 
ಕುಕ್ಕುಟಿ ಪಕ್ಷಿಗಳ ಕೀಟಗಳು 


ಕೀಟಿಗಳನ್ನು ಗುರುತಿಸಲು ಸೂಚಿ : 


1. ಆಹಾರಕ್ಕಾಗಿ ಆಗಾಗ್ಗೆ ಪಕ್ಷ(ಕೋಳಿ)ಗೆಳಿಗೆ ಬೀಳುವ ಕೀಟ 
ಗಳು ಅಥವಾ ರಾತ್ರಿ (ಪಕ್ಷಿಕೋಳಿಗಳೆ ಮೇಲಿದ್ದು ಹಗಲು 
ಅಡಗಿರುವ ಕೀಟಿಗಳು ಮತ್ತು ತಮ್ಮ ಜೀವನ ಚರಿತ್ರೆಯಲ್ಲಿ 
ಒಂದು ಭಾಗನನ್ನು ಕೋಳಿಗಳ ಮೇಲೆ ಕಳೆದು ಉಳಿದಂತೆ 
ಸೃತಂತ್ರವಾಗಿರುವ ಕೀಟಿಗಳು ಅಥನಾ ಆಗಾಗ ಸರೋಪೆ 
ಜೀವಿಗಳಾಗಿರುವ ಕೀಟಗಳು. 

[) ಮಹೋಗನಿ ಬೂದು: ಅಗಲ ಚಪ್ಪಟೆ: ತೆಳುವು; ಗೋಳಾಕಾರ, 
ರೆಕ್ಕೆಗಳಿಲ್ಲ; ತಿಗಣಿಗಳು ವಿವಿಧ ಗಾತ್ರ. § ಅಂಗುಲ ಉದ್ದ ಹಗಲು ಬಿರುಕು ಸಂದಿ 
ಗಳಲ್ಲಿದ್ದು. ರಾತ್ರಿ ಹರಿದಾಡಿ ಪಕ್ಷಿಗಳ ರಕ್ತವನ್ನು ಹೀರುತ್ತವೆ. ಬಿರುಕುಗಳ ಬಳಿ ಕೆಟ್ಟ 
ವಾಸನೆ. ಮೊಟ್ಟೆಗಳ ಮೇಲೆ ವಿಸರ್ಜನೆಯ ಕಪ್ಪು ಗುರುತುಗಳು... ಹಾಸಿಗೆ ತಿಗಣಿ 
ಸೈಮೆಕ್ಸ್‌ ಲೆಕ್ಟು ಲೇರಿಯಸ್‌, 

1) ಸಣ್ಣ ಮಶಕದಂತಹ ಗೂನು ನೊಣಗಳು ಕಿ ಅಂಗುಲಕ್ಕಿಂತ 
ಕಡಮೆ ಉದ್ದ. ತಲೆಯಷ್ಟೇ ಉದ್ದದ, ಒತ್ತಾದ ಕುಡಿಮೀಶೆಗಳು ಎರಡು ಅಗಲ 
ವಾದ ಸೂಕ್ಷ್ಮರೆಕ್ಕೆಗಳು. ಗಟ್ಟಿಕಾಲುಗೆಳು; ಗೂಡಿನೊಳಗೆ ಕೋಳಿಗಳ ತಲೆಗಳ 
ಮೇಲೆ ಹಾರಾಡುತ್ತಿರುತ್ತವೆ.ರಕ್ತ ಹೀರಿ ಪಕ್ಷಿಗಳನ್ನು ನಿಗ್ರೆ ಓಸುತ್ತವೆ.... ಕಷ 
ಟರ್ಕಿಮಸಕ ಅಥವಾ ಎನ್ನೆ ಫ್ಯಾಟ್‌ ಸೈಮ್ಯೂಲಿಯಂ ಬಗೆ. 

111) ಬಲು ಸಣ್ಣ, ಗಡುಸಾದ. ಉದ್ದವಾದ ಕಾಲುಗಳುಳ್ಳ ಕುಪ್ಪಳಿಸುವ 
ಕೀಟ. ಸ್ಥಿ ಅಂಗುಲ ಉದ್ದ; ಪಕ್ಕದಿಂದ ಪಕ್ಕಕ್ಕೆ ಚಪ್ಪಟೆ; ಹೆಣ್ಣು ಕೀಟಗಳು 
ಚರ್ಮಕ್ಕೆ ಅಂಟಿರುತ್ತವೆ ಅಥವಾ ಚರ್ಮವನ್ನು ಕೊರೆದಿರುತ್ತವೆ. ಕಣ್ಣು, 
ಕೋಳಿಯ ಶಿಖೆ (ಬಾಸಿಂಗ. ಹಾಲೆ, ಗುದದ್ವಾರಗಳ ಚರ್ಮಕ್ಕೆ ಗುಂಪಾಗಿ ಕಚ್ಚಿದ್ದು 
ದೂರದಿಂದಳೇ ಕಪ್ಪಾಗಿ ಕಾಣಿಸುತ್ತವೆ. ಗಾಯವಾಗುತ್ತದೆ ಅಥವಾ ಕುರುಡಾಗು 
ತ್ತದೆ, ಮರಿ ಕೋಳಿಗಳು ಸಾಯುತ್ತವೆ. ಕೀಟದ ಮರಿಹಂತಗಳು ಕೋಳಿ 


ಕುತ್ತಟ ಪಕ್ಷಿಗಳ ಕೀಟಗಳು 283 


ಗೂಡಿನ ಬಿರುಕುಗಳಲ್ಲಿ ಆಥವಾ ಮಣ್ಣಿನೊಳೆಗೆ.... ಕೋಳಿಗಳ ಚಿಕ್ಕಟ ಎಕಿಡ್ನೊಫೇಗ 
ಗಾಲಿನೇಸಿಯ. 

iv) ಸಣ್ಣ. ನರೆ ಬಣ್ಣದಿಂದ ಕಪ್ಪು ಕೆಂಪು. ಬುಗರಿಯಾಕಾರ ಅಥವಾ 
ಗೋಳಾಕಾರದ ನುಶಿಗಳು ಿ- ಯೊ ಅಂಗುಲ ಉದ್ದ 8 ಕೃಶವಾದ ಕಾಲುಗಳು. 
ಹಗಲು ಕೋಳಿಗೂಡಿನ, ಪೆಟ್ಟಿಗೆಯ ಬಿರುಕುಗಳಲ್ಲಿ ಕಾವೆ ಕುಳಿತಿರುವ ಕೋಳಿ 
ಗಳನ್ನು ಬಿಟ್ಟು ಇರುತ್ತವೆ. ರಾತ್ರಿ ಪಕ್ಷಿಗಳನ್ನು ಮುತ್ತಿ ರಕ್ತ ಹೀರುತ್ತವೆ....ಕೋಳಿ 
ನುಶಿ-ಡೆರ್ಮಾನಿಸೆಸ್‌ ಗಾಲಿನಿ. 

೪) ಕೋಳಿ ನುಶಿಯನ್ನು ಹೋಲುವ ನುಶಿ; ಆದರೆ, ಹೆಣ್ಣಿನ ಹಿಂಭಾಗದ 
ತುದಿ ಕಚ್ಚಾಗಿದೆ ಹಗಲಿರುಳು ನುಶಿಗಳು ಕೋಳಿಯ ಮೆ:ಲಿರುತ್ತವೆ. ಪ್ರಕ್ಕಗಳಲ್ಲಿ 
ಮೊಟ್ಟೆಗಳು, ಮರಿಗಳು ಇರುತ್ತವೆ. ಪ್ರಾಯದ ನುಶಿಗಳು ರಕ್ತವನ್ನು ಹೀರು 
ತ್ವವೆ....ಉತ್ತರದ ಕೋಳಿ ನುಶಿ ಆರ್ನಿತೊಸಿಸ್ಸರ್ಸ ಸಿಲ್ಹೇರಂ, 


೪1 8 ಕಾಲುಗಳ ಗೋಳಾಕಾರದ ಬೂದು ಬಣ್ಣದ ದೊಡ್ಡ ಉಣ್ಣೆ 
ತ ಅಂಗುಲ ಉದ್ದ. ಪ್ರಾಯಕ್ಕೆ ಬಂದಾಗ ಮಾತ್ರ ರಾತ್ರಿ ಕೋಳಗಳಿಗೆ ಬಿದ್ದು ರಕ್ತ 
ವನ್ನು ಹೀರುತ್ತವೆ. ಹಗಲು ಬಿರುಕುಗಳಲ್ಲಿ ಕೋಳಿ ನುಶಿಗಳಂತೆ ಅಡಗಿರುತ್ತದೆ, 
ಮರಿಯಾಗಿದ್ದಾಗ ಹಗಲಿರುಳು ಕೋಳಿಗಳ ಮೇಲೆ ಪೊರೆ ಬಿಡುವವರೆಗೂ ಇದ್ದು 
ಪರೋಪಜೀವಿಗಳಾಗಿರುತ್ತವೆ....ಕೋಳಿ ಉಣ್ಣೆ -ಅರ್ಗಾಸ್‌ ಪೆರ್ಸಿಕಸ್‌, 


2. ಕೋಳಿಗಳ ಚರ್ಮ ಅಥವಾ ಗರಿಗಳ ಮೇಲೆ ಸದಾ ಇರುವ ಸಣ್ಣ 

ರಿಕ್ಕೆಗಳಿಲ್ಲದ ಚಸ್ಪಟಿಯಾದ ಕಚ್ಚುವ ಹೇನುಗಳು, 

1) ಗೋಳಾಕಾರದ ಹಳದಿ ಹೇನು: ಸ್ಕಿ ಆಂಗುಲಕ್ಕಿಂತ ಕಡಮೆ ಉದ್ದ. 
ಹೊಟ್ಟೆಯ ಪ್ರತಿಸಂಧಿಯ ಮೇಲೂ, ಕೂದಲುಗಳ ಒಂದೇ ಅಡ್ಡ ಸಾಲು. ಈ 
ಹೇನುಗಳು ಗರೆಗಳ ದಿಂಡುಗಳ ಮೇಲಿರುತ್ತವೆ. ಗರಿಗಳನ್ನು ಕೆದರಿದಾಗ. ಚರ್ಮದ 
ಕಡೆಗೆ ಹರಿಯುತ್ತವೆ. ಗರಿಗಳನ್ನು ತಿನ್ನುತ್ತವೆ. ಮೊಟ್ಟೆಗಳು ಗರಿಗಳ ಬುಡಕ್ಕೆ 
ಅಂಟಿರುತ್ತವೆ. ಕೋಳಿಮರಿಗಳ ಮೇಲಿರುವುದಿಲ್ಲ....ಗರಿ ದಿಂಡಿನ ಹೇನು. ಮಿನೊಪಾನ 
ಗ್ಯಾಲಿಸಿ, 


1) ಗರಿದಿಂಡಿನ ಹೇನಿನಂಥದೆ ಗೈ ಅಂಗುಲ ಉದ್ದ. ಕಪ 


ಕೋಳಿ, ಟರ್ಕಿ, ಪಾರಿವಾಳಗಳ ಚರ್ಮದ ಮೇಲೆ, ಗರಿಗಳಿಲ್ಲದ ಕಡೆ ಹರಿದಾಡುತ್ತಿರು 
ತ್ತಮ ಗರಿಗಳ ಮೇಲಲ್ಲ. ಬೆಳೆದ ಕೋಳಿಗಳಿಗೆ ಅತ್ಯಂತ ಹಾನಿಕರ. ಮೊಟ್ಟಿಗಳು, K 
ಗುದದ್ವಾರದ ಕೆಳಗೆ ಸಾಗರಿಗಳಿಗೆ ಅಂಟಿರುತ್ತದೆ....ದೊಡ್ಡ ಹೇನು. ಗೋನಿಯೊ 
ಟಿಸ್‌ ಗ್ಯಾಲಿಸಿ ನ 


284 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 

ii) ಗರಿದಿಂಡಿನ ಹೇನಿನಷ್ಟೇ ಗಾತ್ರ, ಆದರೆ ಕಪ್ಪು-ನರೆ ತಲೆ ಉದ್ದ; 
ಕೋಳಿತಲೆಯ ಗರಿಗಳಲ್ಲಿ ತಮ್ಮ ತಲೆಯ ಮೇಲೆ ನಿಂತಿರುತ್ತವೆ. ಚಲಿಸುವುದಿಲ್ಲ. 
ಹೊಟ್ಟೆಯ ಮೇಲಿನ ಕೂದಲು, ಅಗಲವಾದ ಮಧ್ಯಪಟ್ಟಿಯಲ್ಲಿರುತ್ತವೆ. ಗಂಡಿನ 
ಕುಡಿಮೀಶೆ ಬಹಳ ಉದ್ದ. ಕೋಳಿ ಮರಿಗಳಿಗೆ ಬಹಳ ಹಾನಿಕರ. ಮೊಟ್ಟೆಗಳು, 
ಕೋಗಳಿ ತಲೆಯ ತುಪ್ಪಳಿನ ಮೇಲೆ ಒಂದೊಂದೇ ಇರುತ್ತವೆ....ತಈಿ ಹೇನು-ಕುಕ್ಲುಟೂ 
ಗ್ಯಾಸ್ಟ್ರರ್‌ ಹೆಟರೊಗ್ರಾಫಸ್‌. 

iv) ತಲೆಹೇನಿನ ರೀತಿಯದು. ಕೃಶ; ಕಪ್ಪು; ಗರಿಗಳ ಮೇಲಿರುವುದೊಂದೇ 
ಬಗೆ. ದಿಂಡಿನ ಮೇಲೆ ಅಡ್ಡೆಗಳ ಮಧ್ಯದಲ್ಲಿರುತ್ತವೆ ೬. ಕಕ್ಕೆ ಹೇನು ಬೈಫ್ಯೂರಸ್‌ 
ಕೇಪೋನಿಸ್‌, 

೪) ಬಹಳ ದೊಡ್ಡ ಹೇನು. ಅಂಗುಲ ಉದ್ದ. ಅದರರ್ಥಕ್ಕಿಂತ ಹೆಚ್ಚು 
ಅಗಲ, ಮಬ್ಬು. ನರೆಕಪ್ಪು. ಗರಿಗಳ ಮೇಲಿರುತ್ತವೆ. ಸಾಮಾನ್ಯವಲ್ಲ... ದೊಡ್ಡ 
ಹೋಳಿ ಹೇನು ಗೋನಿಯೋಡಿಸ್‌ ಜೈಗಾರ್ಸ. 

೪) ದೊಡ್ಡ: ಕಚ್ಚುವ ದೊಡ್ಡ ಹೇನು. ಅಂಗುಲ ಉದ್ದ. ಅದರರ್ಧ 
ಕ್ಕಿಂತ ಹೆಚ್ಚು ಅಗಲ. ಕೊನೆಯಲ್ಲಿ ಒಂದೊಂದು ಉದ್ದವಾದ ಬಿರುಗೂದಲು ಟರ್ಕಿ 
ಕೋಳಿಯ ಕತ್ತು, ಎದೆಯ ಗರಿಗಳ ಮೇಲಿರುತ್ತವೆ.... ಟರ್ಕಿ ಹೇನು ಕೀಲೊಪಿಸ್ಟ್ರಿ ಸ್‌ 
ಮಿಲಿಯಾಗ್ರಿಡಿಸ್‌ (ಎ ಗೋ£ಿಯೋಡಿಸ್‌ ಸ್ಟೈಲಿಫೆರ) 

೪1) ಟರ್ಕಿ ಹೇನಿನಷ್ಟೇ ಉದ್ದ. ಅದರ ಅಗಲ § ಅಂಗುಲ, ಹಳದಿ; 
ಶರೀರದ ಅಂಚು ಕಪ್ಪು. ಟರ್ಕಿ ಕೋಳಿಯ ಮೊದಲನೆ ರೆಕ್ಕೆ ಗರಿಗಳ ಮೇಲೆ....ಸಣ್ಣ 
ಟರ್ಕಿ ಹೇನು. ಆಕ್ಸಲಿಪ್ಕೂರಸ್‌ ಪಾಲಿಟ್ಟಿ ಹಿಜಿಯಸ್‌, 

೪11) ಸಣ್ಣ ಹೇನು. ಸ ಅಂಗುಲ ಉದ್ದ. ತಲೆವಿಚಿತ್ರ ವಾಗಿ ಅಗಲ. 
ಮುಂಭಾಗ ಗೂಡು. ಕಪ್ಪು ಕೆಂಪು. ಹೊಟ್ಟೆ ಮಧ್ಯೆ ಒಂದು ಬಿಳುಪಾದ ಜಾಗ 
ಬಾತುಕೋಳಿಗಳ ದೊಡ್ಡ ರೆಕ್ಕೆ ಗರಿಗಳ ಬುಡದಲ್ಲಿ... ಬಾತುಗಳ ಕಚ್ಚುವ ಹೇನು- 
ಡೋಕೊಫೋರಸ್‌ ಇಕ್ಕೆರೋಡಿಸ್‌, 

ix) ದೊಡ್ಡ ಹೇನು ಅಂಗುಲ ಉದ್ದ. ಕೃಶ] ಹಳದಿ; ಶರೀರದ ಅಂಚು 
ಕಪ್ಪು; ಹೊಟ್ಟೆ ಮೇಲೆ ಕಪ್ಪು ಚದರ ಗುರುತುಗಳು; ಬಾತುಕೋಳಿಗಳ ದೊಡ್ಡರೆಕ್ಕೆ 
ಗರಿಗಳ ಬುಡದಲ್ಲಿ....ಸ್ಕಾಲ್ವಿಡ" ಬಾತು ಹೆನು-ಲೈಪ್ಕೂರಸ್‌ ಸ್ಯಾಲ್ಲಿಡಸ್‌, ` 


8) ಮೋಟು. ಅಗಲ, ಸ ಅಂಗುಲ ಉದ್ದದ ಹೇನು. ಹೊಟ್ಟೆಯ 
ಹಿಂಭಾಗ ಚದರ. ಶರೀರ ಬಿಳುಪು. ಅಂಚು ಬೂದು, ಪಾರಿವಾಳಗಳ ಮೇಲಿರು 





| ತ್ತವೆ.....ಸಣ್ಣ ಪಾರಿವಾಳದ ಹೇನು-ಳಂಪ್ಯಾಸುಲೋಟಸ್‌ ಬೈಡೆಂಟೇಟಸ್‌.. ಕಂಪಾರ್‌, 


ಕುಕ್ಕಟ ಪಕ್ಷಿಗಳ ಕೀಟಿಗಳು 285 


೩0) ಬಹಳ ಕೃಶವಾದ ಹೇನು. ಸ್ಥಿ ಅಂಗುಲ ಉದ್ದ. ಹೊಟ್ಟೆ ಕಪ್ಪು ತಲೆ 
ಎದೆ ಕೆಂಪುಬೂದು. ಮುದಿ ಪಾರಿವಾಳಿಗಳ ಮೇಲೆ ಹೆಚು  ಸ್ವಲ್ಪಗರಿ ಬಂದ ಮರಿ 
ಗಳ ಮೇಲೆ ಇರುತ್ತವೆ....ಕೃಷ ಪಾರಿವಾಳದ ಹೇನು. ಕೊಲಂ ಬಿಕೋಲ ಕೊಲಂಬ್ಮಿ 

3) ಕಾಣಿಸದಷ್ಟು ಸೂಕ್ಷ್ಮವಾದ 8 ಕಾಲುಗಳ ನುಶಿಗಳು 

ಕಾಲುಗಳ ಹುರುಪೆ ಕೆಳಗೆ ಅಥವಾ ಗರಿಗಳ ಬುಡದಲ್ಲಿ ಚರ್ಮವನ್ನು ಕೊರೆದು 
ತಿಂದು, ಸುರಂಗಗಳಲ್ಲಿ ವಂಶೋತ್ಪತ್ತಿ ಮಾಡುತ್ತವೆ. 

i) ಕೋಳಿ. ಟರ್ಕಿ, ಪಾರಿವಾಳ ಇತ್ಯದಿ ಪಕ್ಷಿಗಳು ನೋವಿನಿಂದ ನಡೆಯು 
ತ್ತವೆ ಅಥವಾ ನಡೆಯುವುದಿಲ್ಲ. ಕಾಲುಗಳ ಊದಿ, ಉಬ್ಬಿದ ಹೊರಪೆಗಳಿಂದ ಪೊರೆ 
ಕಟ್ಟಿರುತ್ತವೆ ನವೆ. ಉರಿ ಚರ್ಮದಿಂದ ಸೂಕ್ಷ್ಮವಾದ ಪುಡಿ ಮತ್ತು ದುಗ್ಗರಸ 
ಒಸರುತ್ತದೆ. ಅನೇಕ ಸಣ್ಣ, ಗುಂಡು, ಬಹಳ ಮೋಟುಕಾಲುಗಳ, ಫ್ರೈ ಅಂಗುಲ 
ಕ್ಕಿಂತ ಕಡಮೆ ಗಾತ್ರದ "ಅನೇಕ ನುಶಿಗಳು ಹುರುಪೆಗಳ ಕೆಳಗೆ ಕೊರೆಯುತ್ತವೆ. 
ಹುರುಪೆ ಕಾಲು ನುಶಿ- ನುಮಿಡೊಕೊಪ್ಪಿ ಸ್‌ ಮ್ಯೂಟಿನ್ಸ್‌, 


11) ಮೇಲಿನಂತಹದೇ; ಆದರೆ ಇನ್ನೂ ಸಣ್ಣ ನುಶಿಗಳು. ಕೋಳಿ, ಪಾರಿ 
ವಾಳಗಳ ಹಿಂಭಾಗ. ಬೆನ್ನು. ಹೊಟ್ಟೆ. ತಲೆ ಮತ್ತು ಕತ್ತುಗಳ ಗರೆಗಳ ಬುಡದಲ್ಲಿ 
ಕೊರೆದು ಗರಿಗಳನ್ನು ಬೀಳುವಂತೆ ಮಾಡುತ್ತದೆ ಅಥವಾ ಪಕ್ಷಿಯೇ ಗರಿಗಳನ್ನು ಕಿತ್ತು' 
ಕೊಳ್ಳುವಂತೆ ಮಾಡುತ್ತವೆ. ಅಂಥಹ ಗರಿಗಳ ಬುಡಗಳನ್ನು ಪರೀಕ್ಷಿಸಿದರೆ ಬೇಕಾ 
ದಷ್ಟು ಒಣ ಹುರುಪೆಗಳು, ಪೊರೆ ಹಾಗೂ ನುಶಿಗಳು ಕಾಣಿಸುತ್ತವೆ....ಪುಕ್ಯತರಿ ನುಶಿ. 
ನಿಖಿಡೊಕೋಪ್ಪಿಸ್‌ ಗ್ಯಾಲಿನಿ, 

ಜೀವನ ಚರಿತ್ರೆ ಹಾಗೂ ಹತೋಟಿ 
ಕೋಳಿ ಹೇನುಗಳು : 
ಖುನಕ್ಕಾ ್ಯಂತಸ್‌(ಯಿವೊನಿನ ಕ್ಯಾ ರತರ ಸ್ಟ್ರಾ ಮಿನಿಯಸ್‌ ಮಿನೊಪೋನಿಡಿ 
ಖಿನೊಪಾನ್‌ ಗಾಲ... ಮಿನೊಪೋನಿಡಿ” 
ಗೋನಿಯೊಕೋಟಸ* ಗ್ಯಾಲಿಸಿ ...-ಪೈಲೊಪ್ಪೆರಿಡಿ 
ಕ್ತ ಕ್ಕು ಟೊನ್ಯಾಸ್ಟ್ರಂ್‌ ಹೆಕ್ಚಕೊಗಾ ್ರಾಫಸ್‌ .... ಫೈಲೊಪ್ಪೆರಿಡಿ 
ಗೊ ಸ ನಯೋಡಿನ್ನ ಡಿಸಿ ಮಿಲಿಸ್‌ ಫೈ ಲೊಪ್ಪೆರಿಡಿ 
ಗೊ, ಜೈಗಾಸ್‌....ಫೈಲೊಪ್ಪೆರಿಡಿ 
ಶೈಪ್ಯೂರಸ್‌ ಕೇಪೊಸಿಸ್‌ -...ಫೈಲೊಪ್ಪೆರಿಡಿ 
ಕ್ಯಾಂಪೊನುಲೋಟರ್‌ (ಎಾಗೋನಿಯೊಕೋಟಸ್‌) ಜೈಡೆಂಟೇಟನ್‌ ಕಂಪಾರ್‌ 


1 

| 

| 

| 

 ಮ್ಲಾಪಗ 

| 

1 

I 
ಕೊಲಂಬಿಕೋಲ ಕೊಲಂಜಿ....ಫೈಲೊಪ್ಪೆರಿಡಿ | 


286 ಜಾನ ವಾರುಗಳಿಗ್ಯೆ ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟ 


ಹಾನಿ: ಕೋಳಿ ಸಾಕುವವರ ನಂಬಿಕೆಗೆ ವ್ಯತಿರಿಕ್ತವಾಗಿ ಕೋಳಿಹೇನುಗಳು ರಕ್ತ 
ಹೀರುವುದಿಲ್ಲ. ಚರ್ಮದ ಮೇಲೆ ಒಣ ಹುರುಪೆ: ಗರಿ ಅಥವಾ ಪೊರೆಗಳನ್ನು ಆಗಿದು, 
ಇಲ್ಲವೇ ಚರ್ಮವನ್ನು ಸ್ವಲ್ಪ ಸ್ವಲ್ಪವಾಗಿ ಕಚ್ಚಿತಿನ್ನುತ್ತವೆ. ಬಾಯಿಭಾಗಗಳಿಂದ, 
ಹರಿಬಾಡುವಾಗ ಕಾಲುಗಳಕೊಂಡಿಗಳಿಂದ, ಜರ್ಮಿದ ಇರಿತದಿಂದ ಪಕ್ಷಿಗಳು ನರಹೀನ 
ವಾಗಿ ನಿದ್ದೆ ಇಲ್ಲದೇ ಹಸಿವು ಕಳೆದುಹೋಗುತ್ತವೆ; ಉಜ್ಜಿಕೊಳ್ಳುತ್ತವೆ. ಹೀಗೆ ಬಲ 
ಗುಂದಿದ ಪಕ್ಷಿಗಳು ಬೇರೆ ರೋಗಗಳಿಗೆ ತುತ್ತಾಗುತ್ತವೆ. ಹೇನು ಬಿದ್ದ ಕಾವೆ ಕೋಳಿ 
ಟರ್ಕಿಗಳಿಂದ ಮೊಟ್ಟೆಯೊಡೆದು ಬಂದ ಮರಿಗಳಿಗೆ ಹೇನುಗಳು ಹರಡಿ, ಅವೂ 
ಸತ್ತುಹೋಗುತ್ತವೆ. ಮೊಟ್ಟೆಗಳೂ ಕಡಮೆಯಾಗುತ್ತವೆ. ಹೇನು ಬಿದ್ದ ಕೋಳಿ 
ಗಳು ಮುಂಕಾಗಿ ಜೂಗರಿಸುತ್ತದೆ. ರೆಕ್ಕೆಗಳು ಇಳಿ ಬಿದ್ದು ಗರಿಗಳು ಕೆದರಿರುತ್ತವೆ. 
ಆಹಾರವನ್ನು ತಿನ್ನದೆ ಬಡಕಲಾಗುತ್ತವೆ. ಗರಿಗಳನ್ನು ಅಗಲಿಸಿದರೆ, ಅದರಲ್ಲೂ 
ಗುದದ್ವಾರದ ಕೆಳಗೆ, ತಲೆಮೇಲೆ, ರೆಕ್ಕೆಗಳ ಕೆಳಗೆ. ಚರ್ಮದ ಮೇಲೆ ಹೇನುಗಳು 
ಅಸಂಖ್ಯಾತವಾಗಿ ಹರಿದಾಡುತ್ತಿರುತ್ತವೆ. 

ಆಸರೆ : ಎಲ್ಲ ಬಗೆ ಸಾಕಿದಕೋಳಿ ಮತ್ತು ಕಾಡು ಪಕ್ಷಿಗಳು. ಒಂದೊಂದು 
ಪಕ್ಷಿಗೂ ಬೇರೆ ಬೇರೆ ಹೇನು ಬಿದ್ದರೂ, ಕೋಳಿಗಳಿಗೆ ಒಂದು ಡಜನ್‌ ಮತ್ತು ಬಾತು 
ಪುರಿವಾಳ ಹಾಗೂ ಟರ್ಕಿಕೋಳಿಗಳಿಗೆ 3-5 ಬಗೆ ಹೇನುಗಳು ಬೀಳುತ್ತವೆ. 

ವ್ಯಾಪ್ತಿ : ಕೋಳಿಗಳಿರುವ ಕಡೆಗಳಲ್ಲೆಲ್ಲ ಇರುತ್ತವೆ, 


ಸಿ 
ಜೀನನ ಚರಿತ್ರೆ: ಕೋಳಿ ಹೇನುಗಳು ಬೇಸಿಗೆಯಲ್ಲಿ ಬೇಗ ಬೇಗ ವಂಶೋ 
ತೃತ್ತಿ ಮಾಡಿ ಅಸಂಖ್ಯವಾಗುತ್ತವೆ;ಆದರೂ; ಚಳಿಗಾಲದಲ್ಲೂ ಎಲ್ಲ' ಹಂತಗಳಿರುತ್ತವೆ. 
ಅಗಿಯುವ ಹೇನುಗಳೆಲ್ಲ ನಿರ್ದಿಷ್ಟವಾಗಿ ಪರೋಪಜೀವಿಗಳು. ಒಂದೇ ಪಕ್ಷಿಯ 
ಮೇಲೆ ಎಲ್ಲ ಹಂತಗಳು ತಲೆ ತಲಾಂತರಗಳಲ್ಲೂ ಇರುತ್ತವೆ. ಒಂದು ಪಕ್ಷಿಯಿಂದ 
ಇನ್ನೊಂದಕ್ಕೆ ಅದರಲ್ಲೂ ದೊಡ್ಡದರಿಂದ ಮರಿಗಳಿಗೆ, ಹೋಗುತ್ತವೆಯೇ ಹೊರತು, 
ಉಳಿದಂತೆ ಮೊದಲಿನ ಪಕ್ಷಿಯನ್ನು ಬಿಟ್ಟು ಹೋಗುವುದಿಲ್ಲ. 


ಮೊಟ್ಟೆಗಳು ಗರಿಗಳಿಗೆ ಅಂಟಿರುತ್ತದೆ; ಗೋಳಾಕಾರ; ಬಿಳುಪು; ಮುಳ್ಳು 
ಕೂದಲುಗಳಿಂದ ಅಲಂಕಾರ. ಒಂದೊಂದನ್ನು ಇಟ್ಟರೂ ಅವು ಪುಕ್ಕಗಳ ಮೇಲೆ 
ಅವು ಒತ್ತಾಗಿ ಗುಂಪುಗೂಡಿರುತ್ತವೆ. ಕೆಲವು ದಿನ ಅಥವಾ ವಾರಗಳಲ್ಲಿ ಮೊಟ್ಟೆ 
ಗಳೊಡೆದು ತಾಯಿ ಹೇನನ್ನು ಹೋಲುವ ಮರಿಗಳಾಗುತ್ತವೆ; ಆದರೆ, ಅವು ಬಹು 
ಸಣ್ಣ; ಜಿಳುಚಿಕೊಂಡಿರುತ್ತಪೆ. ಅವು ಹರಿದಾಡಿ, ತಿಂದು, ಮುಂದಿನ ಕೆಲವೇ ವಾರ 
ಗಳಲ್ಲಿ ಹಲವು ಸಲ ಪೊರೆಬಿಟ್ಟು ಪ್ರಾಯದ ಗಾತ್ರ, ಆಕಾರ ಹಾಗೂ ಬಣ್ಣವನ್ನು 


ಹೊಂಡುತ್ತವೆ. 


ಕುಕ್ಕಟ ಪಕ್ಷಿಗಳ ಕೀಟಗಳು 287 


ಈ ಹೇನುಗಳಿಗೆ ರೆಕ್ಕೆಗಳಿಲ್ಲ. 6 ಕಾಲುಗಳು. ಚಪ್ಪಟೆ. ತಲೆ ಅಗಲ. ಮುಂದು 
ಗಡೆ ಗುಂಡು. ಬಾಯಿ ಭಾಗಗಳು : ಎರಡು ಹರಿತವಾದ ದವಡೆಗಳು: ತಲೆಯ ಕೆಳ 
ಭಾಗದ ಮಧ್ಯದಲ್ಲಿದೆ. ಕಾಲುಗಳು ಒಳ್ಳೆ ಗಾತ್ರ. ಹರಡಿನ ತುದಿಯಲ್ಲಿ ಎರಡು 
ಕೊಂಡಿ ಉಗುರುಗಳು. ಇವುಗಳ ಸಂಬಂಧಿಗಳು ಕೂದಲುಳ್ಳ ಪ್ರಾಣಿಗಳಿಗೆ 
ಬೀಳುವ ದನಗಳ ಕೆಂಪು ಹೇನು. ಕುದುರೆ, ಕುರಿಗಳನ್ನು ಕಚ್ಚುವ ಹೇನುಗಳು 
ಕೂದಲನ್ನು ಹಿಡಿದುಕೊಳ್ಳಲು ಒಂದೇ ಕೊಂಡಿಯನ್ನು ಹೊಂದಿವ. 

ಅ) ಕೋಳಿ ತಲೆಹೇನು- ಕುಕ್ಸೊಟೊಗ್ಯಾಸ್ಟ ರ್‌ (ಎ ಲೈಸ್ಕೂರಸ್‌) ಹೆಬಿಕೊಗ್ರಾಫಸ್‌ 

ಕೋಳಿ, ಟರ್ಕಿ ಮರಿಗಳ ಮೇಲೆ ಹೆಚ್ಚು. ಪ್ರಾಯದ ಹೇನು ಕಪ್ಪುನರೆ. ದಪ್ಪ 
ತಲೆ. ಜ್ಞಾ ಅಂಗುಲ ಉದ್ದ. ಮರಿಗಳು ನಸು ಬಣ್ಣ. ಹೇನುಗಳು. ಕೋಳಿ ತಲೆಯ 
ಮೇಲೆ ಗರಿಗಳ ಬುಡದಲ್ಲಿ ಚರ್ಮವನ್ನು ಕಚ್ಚಿ. ತಮ್ಮ ತಲೆಗಳ ಮೇಲೆ ನಿಂತಿರುತ್ತವೆ. 
ಚರ್ಮದ ಹುರುಪೆಗಳನ್ನು ಸ್ವಲ್ಪಸ್ವಲ್ಪವಾಗಿ ಕಚ್ಚಿದರೂ, ಚರ್ಮವನ್ನು ಕೊರೆದು 
ಮಾಂಸವನ್ನು ತಿನ್ನುವುದಿಲ್ಲ. ಚಲಿಸದಿದ್ದರೂ ಕಾವೆ ಕೋಳಿಯಿಂದ ಮರಿಗಳಿಗೆ ಬೇಗ 
ಹರಡುತ್ತವೆ. ಆಗಾಗ ಕೋಳಿಮರಿಗಳು ಇದರಿಂದ ಸತ್ತು ಹೋಗುತ್ತವೆ. ಈ 
ಹೇನಿನ ಮೊಟ್ಟೆಗಳು ಕೋಳಿಯ ತಲೆ ಕತ್ತಿನ ನವಿರು ಪುಕ್ಕಗಳ ಅಡ್ಡೆಳೆಗಳಿಗೆ ಅಂಟಿರು 
ತ್ತವೆ, ಅವು ದಿನದಲ್ಲಿ ಒಡೆದು ಮರಿಗಳುಗುತ್ತವೆ. ಇನ್ನೂ 10 ದಿನದಲ್ಲಿ ಮ 
ಗಳು ಪ್ರಾಯಕ್ಕೆ ಬರುತ್ತವೆ. 

ಆ) ಕೋಳಿ ಮ್ಸೆ ಹೇನು-ಮಿನಕ್ಕಾಂತಸ್‌ (ಯಿ ವೊಮಿನ ಕ್ಯಾಂತಸ್‌) 
ಸ್ಟ್ರಾಮಿನಿಯಸ್‌. 

ಕೋಳಿ, ಟರ್ಕಿಗಳ ಮೇಲೆ ಗುದದ್ವಾರ ಹಾಗೂ ರೆಕ್ಕೆಗಳ ಕೆಳಗೆ ತುಂಬಿರುತ್ತವೆ. 
ಎಲ್ಲ ವಯಸ್ಸಿನ ಕೋಳಿಗಳ ಮೇಲೂ ಇರುತ್ತವೆ. ಗರಿಗಳನ್ನು ಅಗಲಿಸಿದಾಗ ಅವು 
ಬೇಗ ಹರಿದು ಅಡಗಿಕೊಳ್ಳುತ್ತವೆ. ಸಣ್ಣವು ಮಸಕು ಹಳದಿ ಬಿಳುಪು: ದೊಡ್ಡವು 3 
ಅಂಗುಲ ಉದ್ದ ಮತ್ತು ಬೂದು. ಮೈತುಂಬ ಸೂಕ್ಷ್ಮ ಕೂದಲು. ಬೆಳೆದ ಕೋಳಿ 
ಗಳಿಗೆ ಬಹಳ ಹಾನಿಕರ, ಇದರ ಮೊಟ್ಟೆಗಳು ಕೋಳಿಯ ಗುದದ್ವಾರದ ಕೆಳಗಿನ 
ಗರಿಗಳ ದಿಂಡಿನ ಬುಡದ ಅಡ್ಡೆ ಳೆಗಳಿಗೆ ಅಂಟಿರುತ್ತವೆ. ಆ ಗರಿಗಳು ಹೊರಗಿದ್ದರೆ 
ಮೊಟ್ಟೆಗಳು ಒಡೆಯುವುದಿಲ್ಲ. ಕೋಳಿಯ ಮೈಮೇಲಿ ಮೊಟ್ಟಿಗಳು ಒಡೆದು. ಮರಿಗಳು 
10-12 ದಿನಗಳಲ್ಲಿ ಪ್ರಾಯಕ್ಕೆ ಬರುತ್ತವೆ. ಬಹುಬೇಗ ಅಸಂಖ್ಯಾತವಾಗುತ್ತವೆ. 

ಇ) ಗರಿದಿಂಡಿನ ಹೇನು, ಸಣ್ಣ ಮೈಹೇನು ಆಥವಾ ಸಾಮಾನ್ಯ 
ಮೈಹೇನು ಮಿನೊಪಾನ್‌ ಗ್ಯಾಲಿಸಿ ಣಿ 

ದೊಡ್ಡ ಹೇನಿನ ಆಕಾರವಾದರೂ ಸಣ್ಣ. ರಸ ಅಂಗುಲ 
ಉದ್ದ. ಮಸಕು. ಕೂದಲು ಹೆಚ್ಚಾಗಿಲ್ಲ. ಅತ್ಯಂತ ಹಾನಿಕರ ಗರಿಗಳು 
ಅಗಲಿದರೆ ದಿಂಡಿನ ಮೇಲಿನಿಂದ ಚರ್ಮದ ಮೇಲಕ್ಕೆ ಹರಿಯುತ್ತವೆ. ಗುದದ್ವಾರ; 


288 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟ 


ಜಿನ್ನು ಎದೆಗಳ ಮೇಲೆ ಸಾಮಾನ್ಯ. ಮರಿಗಳಿಗೆ ಬಹುಶಃ ಗರಿಗಳು ಬೆಳೆದಿರುವು 
ದಿಲ್ಲವಾದ್ದರಿಂದ ಈ ಹೇನು ಬೀಳುವುದಿಲ್ಲ. ಮೊಟ್ಟೆಗಳು ಗರಿಗಳ ಬುಡದಲ್ಲಿ 
ಅಂಟಿರುತ್ತವೆ. 2-3 ವಾರಗಳಲ್ಲಿ ಒಡೆಯುತ್ತವೆ. ಬಹಳ ಗಟ್ಟಿ ಹೇನು. ಬಹಳ 
ಕಾಲ ಬದುಕಿರುತ್ತವೆ. ಬಾತು, ಟರ್ಕಿ, ಗಿನಿಗಳಿಗೂ, ಕೋಳಿಗೂಡಿನ ಹತ್ತಿರವಿದ್ದ 
ಕುದುರೆಗಳಿಗೂ ಬೀಳುತ್ತವೆ. 

ಉಳಿದ ಹೇನುಗಳು ಕೋಳಿಗಳ 
ಮೇಲೆ ಅಷ್ಟು ಹೆಚ್ಚಾಗಿರುವುದಿಲ್ಲ. ಗರಿಗಳ 
ಮಧ್ಯದಲ್ಲಿದ್ದು, ಸ್ವಲ್ಪಕಚ್ಚಿ, ಹರಿದಾಡಿ 
ದರೂ ಹಿಂಸೆ ಕಡಮೆ. ಅವುಗಳ ಪೈಕಿ 
ಪುಕ್ಕದ ಹೇನು ಗೋನಿಯೊಕೋಟಸಿ 
ಗ್ಯಾಲಿಸಿ ಗುದದ್ವಾರದ ಕೆಳಗೆ ಪುಕ್ಕದ 
ಮೇಲಿರುತ್ತದೆ. ಸ್ಥಿ ಅಂಗುಲ ಉದ್ದ. 
ಕೋಳಿ ತಲೆ ಹೇನು ಕುಕ್ಸುಟೊಗ್ಯಾಸ್ಟರ್‌ 
ಹೆಟಿಕೊಗ್ರಾ ಫಸ್‌ ಮತ್ತು ಬೂದು ಬಣ್ಣದ 
ಕೋಳಿ ಹೇನು ಗೋನಿಯೋಡಿಸ್‌ ಡಿಸ್ಸಿ 
ನಿ.ಲಿಸ್‌ ಇವೆರಡೂ ಸ್ಟ ಅಂಗುಲ ಉದ್ದ. 
ದೊಡ್ಡ ಕೋಳಿ ಹೇನು ಗೋನಿಯೋಡಿಸ್‌ 
ಜೈಗಾಸ್‌ ಗ್ರ ಅಂಗುಲ ಉದ್ದ. ರೆಕ್ಕೆಹೇನು 
ಚೈಫ್ಯೂರಸ್‌ ಕೆಫೋನಿಸ್‌ ಬಹಳ ಕೃಶ್ಯ ನೆ 
ಅಂಗುಲ ಉದ್ದ. ರೆಕ್ಕೆ ಗರಿಗಳ ಅಡ್ಡೆ 
ಗಳ ಮೇರುತ್ತದೆ ಟರ್ಕಿ, ಬಾತುಗಳಿಗೆ ಬೀಳುವ ಹೇನುಗಳು ಹಾನಿಮಾಡುವಷ್ಟು 
ಹೆಚ್ಚಾಗಿರುವುದಿಲ್ಲ. ಪಾರಿವಾಳಗಳ ಮೇಲಿರುತ್ತವೆ. 





ಚಿತ್ರ 3-13; ಪಕ್ಷಿಗಳ ಹೇನು 
ಮಿನೋಪಾನ್‌ ಗ್ಯಾಲಿನಿ 


ಈ) ಕಂಪ್ಯಾನುಲೋಟರ್‌ (ನ ಗೋನಿಯೋಕೋಟಸ್‌) ಬೈಡೆಂಟೇಟಸ್‌ ಕಂಖಾಲ್‌ 
ಮತ್ತು ಸಣ್ಣ ಪಾರಿವಾಳದ ಹೇನು ಕೋಲಂಬಿಕೋಲ ಕೊಲಂಬಿ ಎಲ್ಲ ಗಾತ್ರದ ಪಕ್ಷಿ 
ಗಳ ಗರಿಗಳ ಮೇಲಿದ್ದು ಆರ್ಥಿಕ ಹಾನಿ ಮಾಡುತ್ತವೆ. 

ಹತೋಟಿ : ಮುಖ್ಯವಾಗಿ ಶುಚಿತ್ವ ಬೇಕು. ಗಾಳಿ ಬೆಳಕು, ಒಳ್ಳೆಯ ಕುಡಿ 
ಯುವ ನೀರು. ಧೂಳು ರಹಿತ ವ್ಯವಸ್ಥೆ ಇರಬೇಕು, 


ಕೋಳಿ ಗೂಡುಗಳಿಗೆ ಆಗಾಗ ಶೇಕಡಾ 1 ಮ್ಯಾಲಥೈಯಾನ್‌ ಸಿಂಪರಿಸಬೇಕು. 


ಕೋಳಿಗಳ ಗರಿಗಳ ಕೆಳಗೆ, ಮೈಗೆಲ್ಲ ಡಾಲ್ಫ್‌ ಪುಡಿಯನ್ನು ಧೂಳಿಸಿ ಉಜ್ಜಬೇಕು. 


ಕುಕ್ಕಟ ಪಕ್ಷಿಗಳ ಕೀಟಿಗಳು 289 


ಉ) ಹಾಸಿಗೆ ತಿಗಣಿ ಸ್ಫಮಕ್‌ ಲೆಕ್ಬು ಲೇರಿಯಸ್‌ ಸಿಮಿಸಿಡಿ : ಹೆಮಿಬ್ಬರ. 

ಈ ಸಾಮಾನ್ಯ ಹಾಸಿಗೆ ತಿಗಣಿ ಮತ್ತು ಅದರ ಹತ್ತಿರ ಸಂಬಂಧಿಗಳಾದ 
ಕೋಳಿ ತಿಗಣಿ, ಹಿಮ್ಯಾಟೊಸೈ ಫಾನ್‌ ಇನೊಡೋರಸ್‌, ಯುರೋಪಿನ ಪಾರಿವಾಳದ 
ತಿಗಣಿ ಸೈಮೆಕ್ಸ್‌ ಕೊಲಂಬಾರಿಕರ್ಸ ಮತ್ತು ಸ್ವಾಲೊ ಹಕ್ಕಿ ತಿಗಣಿ. ಈಸಿಯೇಕಸ್‌ 
ಮೈಕೇರಿಯಸ್‌ ಗಳು ಆಗಾಗ ಕೋಳಿ ಮನೆ ಪೀಡೆಗಳಾಗುತ್ತವೆ. ಕಟ್ಟಡದ್ದ ಸಂದು. 
ಬಿರುಕು, ರಂಧ್ರ. ಪೆಟ್ಟಿಗೆ ಹಿಂದೆ, ಹಲಗೆ ಸಂದು ಮುಂತಾದ ಜಾಗಗಳಲ್ಲಿ ಅಡಗಿ 
ಮೊಟ್ಟೆಗಳನ್ನಿಟ್ಟು ವಂಶೋತ್ಪತ್ತಿ ಮಾಡುತ್ತವೆ. ರಾತ್ರಿಯಲಿ ತಿಗಣಿಗಳು ಹರಿದಾಡಿ 
ಕೋಳಿಗಳಿಗೆ ಹತ್ತಿ ರಕ್ತವನ್ನು ಹೀರುತ್ತವೆ. ಹಗಲು ಕೋಳಿಗಳ ಮೇಲಿರುವುದಿಲ್ಲ 
ಕಾವೆ ಕೋಳಿಗಳಿಗೆ ಈ ತಿಗಣಿಗಳಿಂದ ಬಹಳ ತೊಂದರೆಯಾಗಿ ಅವು ಗೂಡನ್ನು ಬಿಡ 
ತ್ತವೆ. ಕೋಳಿಮೊಟ್ಟೆಗಳ ಮೇಲೆ. ಬಿರುಕುಗಳಲ್ಲಿ ತಿಗಣಿ ಹಿಕ್ಕೆಯ ಕಪ್ಪು ಗುರುತ 
ಗಳಿರುತ್ತವೆ. 

ಹತೋಟಿ ; ಇವುಗಳಿಂದ ಕೋಳಿಗಳಿಗೆ ತೊಂದರೆಯಲ್ಲದೆ, ತಿಗಣಿಗಳ. 
ಮನೆಗಳಿಗೂ ಸೇರುವುದರಿಂದ ಹತೋಟಿಯನ್ನು ಬೇಗ ಮಾಡಬೇಕು. ರಂಧ್ರ 
ಬಿರುಕುಗಳಿಗೆಲ್ಲ ಸೇರುವಂತೆ ಶೇಕಡಾ 5 ಡಿಡಿಟಿ ಅಥವಾ ಶೇಕಡಾ 2 ಕ್ಲೋರ್ಡೆೇನ್‌ 
ಅನ್ನು ಸಿಂಪರಿಸಬೇಕು. 

ಕೋಳಿಗಳ ಮೈಗೆ ಡಾಲ್ಫ್‌ ಪುಡಿಯನ್ನು ಧೂಳಿಸ ಬೇಕು. 

ಊ) ಕೋಳಿ ಚಿಕ್ಕಟ ಎಕಿಡ್ನೊಫೇಗ ಗ್ಯಾಲಿನೇಸಿಯ 

ಸಾಕೊ ನಿಲ್ಲಿ: ಸೈಫೊನಾಪ್ಟಿರ (ಎಎಫಾನಿಪ್ಟಿರ) 

ನಷ : ಕೋಳಿಗಳ ಮುಖಿ ಕಣ್ಣು, ಕಿವಿ ಶಿಖೆ ( ಬಾಸಿಂಗ), ಹಾಲೆಗಳ 
ಮೇಲೆ ಆಗುಗ ನೂರಾರು ಡಿ, ಚಪ್ಪಟೆ ಚಕ್ಕ ಟಗಳು ಕಪ್ಪುಬೂದು ಗುರುತ 
ಗಳಂತೆ ಮುತ್ತಿರುತ್ತವೆ. ಕೂರ್ಚೆ ತೀಡಿದರೂ ""ವೀಳದಂತೆ ತಮ್ಮ ತಲೆಗಳನ್ನು ಚಮ: 
ದೊಳಕ್ಕೆ ಚುಚ್ಚಿಕೊಂಡಿರುತ್ತವೆ. ಅವುಗಳ ಕಡಿತದಿಂದ ಸಣ್ಣ ಮರಿಕೋಳಿಗಳ 
ಸತ್ತುಹೋಗುತ್ತವೆ. ಬೆಳೆದ ಕೋಳಿಗಳು ರಕ್ತ ನಷ್ಟದಿಂದ, ಉರಿಯಿಂದ ಕುಗ್ಗಿ 


ದು 


ಆಸರೆ: ಕೋಳಿ, ಟರ್ಕಿ, ಇತರ ಪಕ್ಷಿಗಳು, ಬಿಕ್ಕು, ನಾಯಿ, ಕುದುರೆ 
ವ್ಯಾಪ್ತಿ : ದಕ್ಷಿಣ ಅಮೇರಿಕದ ಸಂಸ್ಥಾನಗಳು. 
ಜೀವನ ಚರಿತ್ರೆ: ಕೋಳಿ ತಲೆಯ ಮೊಲೆ ಆಗಾಗ ಗಂಡು ಹೆಣ್ಣು ಚಿಕ್ಕಟಗಳ. 
ಸಂಯೋಜಕವಾಗಿ ಕಾಣುತ್ತವೆ. ಹೆಣ್ಣುಗಳು ಒಂದೇ ಕಡೆ 2-3 ವಾರಗಳವರೆಗು 


290 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವ್ರಗಳ ಹತೋಟಿ 


ಮೂತಿಯನ್ನು ಚುಚ್ಚಿ ಅಂಟಿರುತ್ತವೆ. ಆಗ, ಹೆಣ್ಣು ಮೊಟ್ಟೆ ಗಳನ್ನು ಹೊರಚಿಮ್ಮು 

ತ್ತದೆ. ಮೊಟ್ಟೆಗಳು ಭೂಮಿಯ ಮೇಲೆ 3 ನಗಳಿಂದ 2 ವಾರಗಳಲ್ಲಿ ಒದೆದು 
ಸಣ್ಣ ಬಿಳುಪಾದ ಹುಳಗಳಂತೆ 4 ಮಿಮಿ ಉದ್ದದ ಮರಿಗಳಾಗುತ್ತವೆ. ಮರಿಗಳು 
ತಾಯಿಚಿಕ್ಕಟದ ಹಿಕ್ಕೆ, ಬಿರುಕುಗಳಲ್ಲಿರುವ ಕಸ, ನೆಲದ ಮೇಲಿದ್ದ ಕೊಳಕನ್ನು ತಿಂದು 
ಎರಡು ಸಲ ಪೊರೆಬಿಟ್ಟು 2 ವಾರಗಳಿಂದ ಒಂದು ತಿಂಗಳೊಳಗೆ ಬೆಳೆಯುತ್ತವೆ. 
ಧೂಳು, ಕಸ ಸೇರಿದ ರೇಷ್ಮೆಗೂಡುಗಳನ್ನುಹೆಣೆದು ಅದರೊಳಗೆ ಕೋಶಗಳಾಗುತ್ತವೆ. 
ಮರಿಗಳ ತಲೆ ಚೆನ್ನಾಗಿ ಬೆಳೆದಿರುತ್ತದೆ. ಕಾಲುಗಳಿಲ್ಲ. ಕಣ್ಣುಗಳಿಲ್ಲ. ಪ್ರಾಯದ 
ಚಿಕ್ಕಟಗಳು ಸುಮಾರು 6-7 ದಿನಗಳ ನಂತರ ಕೋಳಿಗಳಿಗೆ ಅಂಟಿ ಇನ್ನೊಂದು 
ವಾರದ ನಂತರ ಮೊಟ್ಟೆಗಳನ್ನು ಚಿಮ್ಮುತ್ತದೆ. ಒಂದು ಸಲಕ್ಕೆ ಕೆಲವೇ ಮೊಟ್ಟೆಗಳು; 
1 ರಿಂದ 5 ಮೊಟ್ಟೆಗಳು ಇದರ ಜೀವನ ಚರಿತ್ರೆಯು 1-2 ತಿಂಗಳಲ್ಲಿ ಪೂರೈಸುತ್ತದೆ. 


ಣೆ Dua 
ಒಣ, ತಂಪು ಹವೆ ಡಿಯ ಲ್ಲಿ ಈ ಕೀಟ ಹೆಚ್ಚು ತ್ತದೆ ಪ್ರಾಯದ `ಚಿಕ್ಕಟಗಳು ಅಂಥ 
ಹವೆಯಲ್ಲಿ ಹಲವು ವಾರಗಳು ಜೀವಿಸಿರುತ್ತವೆ ವೆ, ರೆಕ್ಕೆಗಳಿಲ್ಲ. ಪೂರ್ಣ ರೂಪಾಂತರ, 


ಹತೋಟಿ : ಕೋಳಿ ಮನೆಗಳು ಚೊಕ್ಕೆಟವಾಗಿರಬೇಕು. ಧೂಳು, ಕಸ 
ಕಡ್ಡಿಗಳಿಲ್ಲದಂತೆ ಶುಚಿಯಾಗಿಟ್ಟು ಆಗಾಗ ಶೇಕಡಾ 5 ಮ್ಯಾಲಥೈಯಾನ”" ಪುಡಿ 
ಯನ್ನು ಧೂಳಿಸಬೇಕು. ` 

ಕೋಳಿಗಳಿಗೆ ಡಾಲ್ಫ್‌ ಪುಡಿಯನ್ನು ಧೂಳಿಸಬೇಕು. 

ಕೋಳಿ ಮನೆ ಮತ್ತು ಅಕ್ಕಪಕ್ಕೆಗಳಲ್ಲಿ ತನುವಿರಬಾರದು. 

ಯ) ಕೋಳಿ ಉಣ್ಣೆ, ಆರ್ಗಾಸ್‌ ಪರ್ಷಿಕಸ್‌ ಆರ್ಗಾಸಿಡಿ, 

ಅಕರೈನ : ಅರಾಕ್ಷಿಡ ಗ್‌ 

ನಷ್ಟ : ಕೋಳಿ ನುಶಿಗಳಿಂದಾಗುವ ಹಾನಿ ಚಿನ್ನೆ ಗಳಂತೆ, ಕಾಲುಗಳು ನಿಶ್ಯಕ್ಷ 
ವಾಗಿ, ರೆಕ್ಕೆಗಳು ಜೋತು ಶಿಖೆ ಮತ್ತು ಹಾಲೆಗಳು ಬಿಳುಪು; ಮೊಟ್ಟೆಗಳನ್ನಿಡ 
ಲಾರವು ಹಾಗೂ ರಕ್ತದ ನಷ್ಟದಿಂದ ಹಾಯುತ್ತವೆ. ಸಣ್ಣ. ಗುಂಡು. ಕೆಂಪ್ರ ಅಥವಾ 
ಕಪ್ಪು ಉಣ್ಣೆ ಗಳು. ಕೋಳಿ' ಕತ್ತು, ಎದೆ, ತೊಡೆ, "ಕ್ಕೆಗಳ ಕೆಳಗೆ ಚರ್ಮಕ್ಕೆ 
ಅಂಟಿದ್ದು, ರಕ್ತಹೀರಿ, ನವೆಯನ್ನು ೦ಟುಮಾಡುತ್ತವೆ. ಕೋಳಿಗಳು ಕುಳಿತುಕೊಳ್ಳುವ 
ಕಡೆ ಇರುವ ಮರಿಗಳ ತೊಗಟೆ ಕೆಳಗೆ ಅಥವಾ ಕೋಳಿ ಮನೆಯ ಬಳಿ ಸಡಿಲವಾದ 
ಹಲಗೆಗಳ ಕೆಳಗೆ, ಕೋಳಿ ಮನೆಯ ಕಂಬಗಳು ಗೋಡೆಗೆ ಸೇರುವ ಕಡೆಗಳಲ್ಲಿ 
ಹಗಲು ಇರುತ್ತವೆ. ದೊಡ್ಡ ಕೆಂಪು ಅಥವಾ ನೀಲಿ ತ ಅಂಗುಲ ಉದ್ದದ ಉಣ್ಣೆ 
ಗಳು ಕಾಣುತ್ತವೆ ಅಂಥ ಕಡೆ ರಂಧ್ರಗಳ ಹತ್ತಿರ ಮರದ ಭಾಗಗಳ ಮೇಲೆ 
ಹಿಕ್ಕೆಯ ಕಪ್ಪು ಗುರುತುಗಳಿರುತ್ತವೆ. ರಾತ್ರಿ ಹೊತ್ತು ಅವು ಕೋಳಿಗಳೆ ರಕ್ತವನ್ನು 


ಕುಕ್ತಟಿ ಪಕ್ಷಿಗಳ ಕೀಟಗಳು 291 


3 ಗಂಟೆಯಲ್ಲಿ ಭರ್ತಿಯಾಗಿ ಹೀರುತ್ತವೆ. ಇವುಗಳ ಟ ಹೆಚ್ಚಾ ಗಿದ್ದಾಗ ಹತೋಟಿ 
ಗೊಳಿಸದಿದ್ದರೆ ಕೋಳಿ ಸಾಕಣೆ ಸಾಧ್ಯವಿಲ್ಲ. ಇದೆ ಈ ಉಣ್ಣೆ ಅತ್ಯಂತ 
ಅಪಾಯಕಾರಿ ಕೋಳಿ ರೋಗ. "ಸ್ಟೈರೊಕೀಟೊಸಿಸ್‌ ಗೆ ಕಾರಣವಾದ ಬೀೀರೆಲಿಯ 
ಗ್ಯಾಲಿನೇರಂ ಸೂಕ್ಷ್ಮಾಣುವನ್ನು ಹರಡುತ್ತದೆ. 

ಆಸರೆ: ಕೋಳಿಗಳ ಮೇಲೆ ಹೆಚ್ಚು. ಆದರೂ ಇತರ ಸಾಕು ಪಕ್ಷಿಗಳ 
ಮೇಲೆ, ಅಪರೂಪವಾಗಿ ಸಸ್ತನಿ ಹಾಗೂ ಮನುಷ್ಯರಿಗೂ ಹೀಳುತ್ತವೆ. 


ವ್ಯಾಪ್ತಿ : ಪ್ರಪಂಚದ ಉಷ್ಣ ಪ್ರದೇಶಗಳಲ್ಲಿರುತ್ತವೆ. 


ಕ್ಷ 


ಜೀವನ ಚಿಕೆ: ವ ಪ್ರಾಯದ ಉಣ್ಣೆ ಚಪ್ಪಟೆ; ಒರಟು. 8 ಕಾಲುಗಳು; 
ಶರೀರದ ಅಂಚು ತೆಳುವು, ಅಂಡಾಕಾರ, ಕೆಂಪು, ನೀಲಿಕಪ್ಪು. ಅಂಗುಲ ಉದ್ದ, 


ಮೊಟ್ಟೆ ಸ್ಟೈೆಗಳ ಬೂದು. ಕೋಳಿ ಮನೆ ಬಿರುಕುಗಳಲ್ಲಿ ಇರುತ್ತವೆ. ಕಾದು 10 ದಿನಗಳಿಂದ 


ಎಡ 
ದ್ರ 
ಹ 





ಚಿತ್ರ 3-14: ಕೋಳಿ ಉಣ್ಣೆ ಆರ್ಗಾಸ್‌ ಪರ್ಸಿಕಸ್‌ 
3 ತಿಂಗಳು, ನರೆ ಬಣ್ಣ. 8 ಕಾಲುಗಳ ನಿಂಘ್‌ಗಳು ರಾತ್ರಿ ಹೊತ್ತಿನಲ್ಲಿ ಕೋಳಿ 
ಗಳನ್ನು ಹುಡುಕಿ. ಅವುಗಳ ಚರ್ಮಕ್ಕೆ ಗುಂಪಾಗಿ ಅಂಟಿ, ಒಂದೇ ಸ್ಟ ಸ್ಥಳದಲ್ಲಿ 3-10 
ದಿನಗಳವರೆಗೂ ರಕ್ತಹೀರುತ್ತವೆ. ಆಮೇಲೆ ಕೆಳಕ್ಕೆ ಬಿದ್ದು ಸುರಕ್ಷಿತ ಜ ಜಾಗದಲ್ಲಿ ೭ 
ವಾರದವರೆಗೂ ಅಡಗಿದ್ದು ಸೊರೆಬಿಟ ಟ್ಟು 4ನೇ ಜೊತೆ ಕಾಲುಗಳನ್ನು ಹೊಂದುತ್ತವೆ. 
ಆಮೇಲೆ ರಾತ್ರಿ ರಕ್ತ ಹೀರಿ, ಹಗಲು ಅಡಗಿದ್ದು, ಒಂದೆರಡು ವಾರಗಳ ಆಂತರದಲ್ಲಿ 
ಪ್ರಾಯಕ್ಕೆ ಬರುವವರೆಗೂ ಪೊರೆ ಬಿಡುತ್ತವೆ. ಹೆಣ್ಣು ಸುಮಾರು 500.00 


ಮೊಟ್ಟೆ ಗಳ ನ್ನು ಸಣ್ಣ ಗುಂಪುಗಳಾಗಿ ಇಡುತ್ತದೆ. 


ಜ್ಯ 3 


ಒಂದು 


3 


292 ಜಾನುವಾರುಗಳಿಗೆ ಮನುಷ್ಯರಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟಿ 


ವರ್ಷಕ್ಕೆ ಒಂದೇ ವಂಶ, ಆಸರೆ ಪಕ್ಷಿ ಸಿಗದಿದ್ದರೆ ಉಣ್ಣೆಯು 2-3 ವರ್ಷ 
ಗಳಾದರೂ ಆಹಾರ. ನೀರಿಲ್ಲದೇ ಇರಬಲ್ಲದು. 

ಹೆಕೋಟಿ : ಕೋಳಿ ಮನೆ ಬಿರುಕುಗಳಲ್ಲಿ ಸೇರುವಂತೆ ಶೇಕಡಾ 3 ಮ್ಯಾಲ. 
ಥೈಯಾನ್‌ನ್ನು ಸಿಂಪರಿಸಬೇಕು. ಗೋಡೆಗಳಿಗೆ ತಾಕದಂತೆ ಕೂಡುಗಂಬಿಗಳೆನ್ನು 
ನಿಲ್ಲಿಸಬೇಕು ಅಥವಾ ನೇತುಹಾಕಬೇಕು, ಕಂಬಿ ಮುಂತಾದ ಲೋಹವಸ್ತುಗಳನು 

- ಬ್ಲೊಲ್ಯಾಂಪಿನಿಂದ ಕಾಯಿಸಬೇಕು. ಮರದ ಭಾಗಗಳಿಗೆ ಪ್ಯಾರಾಫಿನ” ನೊರೆಯನ್ನು 

ಸಿಂಪರಿಸಬೇಕು. 

ಬಿರುಕುಗಳಿಗೆ ಬಿಸಿಟಾರನ್ನು ಇಳಿಯಬೇಕು. 

ಪಕ್ಷಿಗಳಗೆ ಡಾಲ್ಫ್‌ ಪುಡಿಯನ್ನು ಧೂಳಿಸಬೇಕು. 

ಖೂ) ಕೋಳಿ ನುಶಿ ಡೆರ್ಮಾನಿಸ್‌ ಗ್ಯಾಳಿನಿ ಡೆರ್ಮಾನಿಸ್ಸಿಡಿ, 

ಅಕರೈನ : ಅರಾಕ್ನಿಡ 

ನಷ್ಟ : ಇವು ಹಗಲು ಕೋಳಿ ಮನೆಗಳ ಕೂಡುಗಂಬಿ, ನೆಲ. ಗೋಡೆ ಒಳ 
ಮಾಳಿಗೆಗಳ ಬಿರುಕುಗಳಲ್ಲಿದ್ದು ರಾತ್ರಿ ಅಥವಾ ಗೂಡಿನ ಮೇಲಿದ್ದಾಗ ಕೋಳಿಗಳಿಗೆ 
ಹರಿದು ಸೇರುತ್ತವೆ. ಹಗಲು ಕೋಳಿಗಳ ಮೇಲೆ ಸೇರುವುದು ಬಹಳ ' ಕಡಮೆ, 
ರಕ್ತವೇ ಅವುಗಳ ಆಹಾರ. ರಾತ್ಟಿ.ಹರಿತವಾದ ಬಾಯಿಭಾಗಗಳನ್ನುಕೋಳಿ ಚರ್ಮಕ್ಕೆ 
ಚುಚ್ಚಿ ರಕ್ತಹೀರುತ್ತವೆ. ಹಗಲು ಕಾಣುವುದಿಲ್ಲವಾದ್ದರಿಂದ ಮಾಲೀಕನಿಗೆ ಅರಿವಿಲ್ಲ 
ದಂತೆಯೇ ಅವನ ಕೋಳಿಮಂದೆ ಕ್ಷೀಣಿಸುತ್ತದೆ. ಕೋಳಿ ಗೂಡಿನಲಿ ಅಲ್ಲಲ್ಲಿ ನರೆ, 
ಬೂದು ಅಥವಾ ಕೆಂಪುನುಶಿಗಳ ಮಚ್ಚೆಗಳು ಕಾಣಿಸುತ್ತವೆ ಅಥವಾ ಸೂಕ್ಷ್ಮವಾದ 
ಕಪ್ಪು ಬಿಳುಪಿನ ಮೆಣಸು ಮಿಶ್ರಿತ ಉಪ್ಪಿನಪುಡಿ ಚೆಲ್ಲಿದಂತೆ ಅವುಗಳ ಹಿಕ್ಕೆ ಮಚ್ಚೆ 
ಗಳು ಕಾಣಿಸುತ್ತವೆ, ಅವು ಅಸಂಖ್ಯಾತವಾದಾಗ, ಕಸ್ಯ ಗೊಬ್ಬರದ ತುಂಬಾ ಸೂಕ್ಷ 
ನರೆಬೂದಿನ ನುಶಿಗಳು ಹರಿದಾಡುತ್ತಿರುತ್ತವೆ. ಕೂಡುಗಂಬಿಗಳು ಅನಿಕೆಯ 
ಮೇಲಿದ್ದರೆ ಅವು ಅಲ್ಲಿ ಹೆಚ್ಚಾಗಿರುತ್ತವೆ. ಕೋಳಿಗಳು ಜೂಗರಿಸುತ್ತವೆ; ತಲೆ 
ಬಿಳಿಚಿ. ಜಡವಾಗಿ ಮೊಟ್ಟೆಗಳನ್ನಿಡುವುದಿಲ್ಲ. ಕಾವೆ ಕೋಳಿಗಳು, ಮರಿಗಳು ಆಗು 
ಸತ್ತುಹೋಗುತ್ತವೆ. 

ಆಸರೆ : ಕೋಳಿಗಳಿದ್ದರೆ ಬೇರೆ ಪಕ್ಷಿಗಳಿಗೆ ಹತ್ತುವುದಿಲ್ಲ. : ಹತ್ತಿರವಿರುವ 
ಪ್ರಾಣಿಗಳು ಮತ್ತು ಮನುಷ್ಯರನ್ನು ಪೀಡಿಸುತ್ತವೆ. 


ಲ್ನ ಜಥ 


ವ್ಯಾಪ್ತಿ : ವಿಶ್ವವ್ಯಾಪಿ. ಉಷ್ಣ ಪ್ರದೇಶದಲ್ಲಿ ಹೆಚ್ಚು. 


ಕುಕ್ಕಟ ಪಕ್ಷಿಗಳ ಕೀಟಗಳು 293 


ಮರದ ಬಿರುಕುಗಳಲ್ಲಿ, ಒಣಗೊಬ್ಬರದಲ್ಲಿ ಇಟ್ಟಿರುತ್ತವೆ. ಹಲವು ಮರಗಳಲ್ಲಿ 
2-3 ಡಜನ್‌ಗಳು. ಕಾವು 2-4 ದಿನಗಳು. ಹಲವು ದಿನಗಳ ನಂತರ 6 ಕಾಲುಗಳ 
ನಿಂಫ್‌ ಪೊರೆಬಿಟ್ಟು 8 ಕಾಲುಗಳನ್ನು ಹೊಂದಿ. ಆಮೇಲೆ ಕೋಳಿಯನ್ನು ಹುಡುಕಿ 
ಅದರ ರಕ್ತವನ್ನು ಭರ್ತಿಯಾಗಿ ಹೀರುತ್ತದೆ. ಆಮೇಲೆ ಕೆಳಕ್ಕೆ ಬಿದ್ದು, ಕತ್ತಲು 
ಜಾಗದಲ್ಲಿ 1-2 ದಿನ ಆಡಗಿದ್ದು ಪುನಃ ಪೊರೆಬಿಡುತ್ತವೆ. ಪುನಃ ಕೋಳಿ ರಕ್ತವನ್ನು 
ಹೀರಿ, 1-9 ದಿನಗಳು ಮೊದಲಿನಂತೇ ಅಡಗಿದ್ದು, ಕೊನೆಯದಾಗಿ ಮೂರನೆ ಸಲ 
ಪೊರೆಬಿಟ್ಟು ಪ್ರಾಯಕ್ಕೆ ಬರುತ್ತವೆ. ಮೊಟ್ಟೆ ಯಿಂದ ಪ್ರಾಯದ ಸುಶಿಯಾಗಲು 7-10 
ದಿನಗಳು ಬೇಕಾಗುತ್ತದೆ. 





ಚಿತ್ರ 3-15: ಕೊ'ಳಿ ನುಶಿ ಡೆರ್ಮಾನಿಸರ್ಸಿ ಗ್ಯಾಲಿಸಿ 
ಪ್ರಾಯದ ನುಶಿ ಸಸಿ: ಅಂಗುಲ ಉದ್ದ; ನೆರೆ ರಕ್ತಹೀರಿದಾಗ ಕೆಂಪ್ರ 


10 
ಕಪ್ಪು. ಒಂದು ನುಶಿ ಪ್ರತಿ ರಾತ್ರಿ ರಕ್ತಹೀರುವದಿಲ್ಲವೆಂಬ ನಂಬಿಕೆ ಇದೆ. ಒಂಡು 
ಸಲ ಹೀರಿ ಆಮೇಲೆ ಕೆಲವು ದಿನಗಳಲ್ಲಿ, 3-7 ಮೊಟ್ಟೆಗಳನ್ನಿಟ್ಟು ಪುನಃ ಹೀರಿ, 
ಮೊಟ್ಟೆಗಳನ್ನಿಡುತ್ತದೆ. ಎಲ್ಲ ಮೊಟ್ಟೆಗಳನ್ನಿಡುವವರೆಗೂ ಇದೇ ರೀತಿ ಮಾಡುತ್ತದೆ. 


ಹತೋಟ : ಕೋಳಗಳಿಗಿಂತ ಕೋಳಿ ವನೆಗಳಿಗೆ ಹೆಚ್ಚು ನಿಗ 
ವಹಿಸಬೇಕು. ಶುಚಿತ್ವ ಬಹುಮುಖ್ಯ. ನೆಲ. ಗೋಡೆ, ಇತ್ಯಾದಿಗಳ ಬಿರುಕುಗಳಿಗೆಲ್ಲ 
ಸೇರುವಂತೆ ಶೇಕಡಾ 1 ಮ್ಯಾಲಥೈಯಾನ್‌ ಸಿಂಪರಿಸಬೇಕು. ಕೂಡುಗಂಬಿಗಳಿಗೆ 


ಶೇಕಡಾ 49 ನಿಕೋಟಿನ್‌ ಸಲ್ಫೇಟನ್ನು ಬಳಿಯಬೇಕು. 


ಅ 


ಲ್‌ 


294 ಜಾನುವಾರುಗಳಿಗೆ ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಓಟ 


ನೆಲ ತೇವವಾಗಿರಬಾರದು; ಗಾಳಿ, ಬೆಳಕು ಚೆನ್ನಾ ಗಿರಬೇಕು. 
ಕೋಳಿಗಳಿಗೆ ಡಾಲ್ಫ್‌ ಪುಡಿಯನ್ನು ಧೂಳಿಸಬೇಕು. 
ಹೇನು ಬಿದ್ದ ಕೋಳಿಯನ್ನು 3 ದಿನ ಬೇರ್ಪಡಿಸಿ, ನುಶಿಗಳು ಜಿ ಸಹೋ 
ಮೇಲೆ ಮಂದೆಗೆ ಸೇರಿಸಬೇಕು. | 
ಎ) ಗೆರಿ ಸುಶಿ, ಆರ್ನಿಫೊನಸ್ಸ ಸ್‌ (ಇ ರೈಸೊನಸ್ಸ್‌ ಸ್‌) ಸಿಲ್ವಿಯೇರಂ ಡೆರ್ಮಾ 
ನಿಸ್ಸಿಡಿ, ಅಕರೈನ : : ಅರಾಕ್ಷಿ! ಡ 
ಆ, ಬರ್ಸ ಉಪ್ಸವಲಯದ ಕೋಳಿ ನುಶಿ ಡೆಮಾ ಅಕರೈನ : ಆರಾಕ್ಷಿ 
ಸಣ್ಣ. ಕೆಂಪು ಅಥವಾ "ಬೂದು 6 ಕಾಲು ನುಶಿಗಳು. 
ಹಾನಿ : ಕೋಳಿಗಳ ಚರ್ಮದ ಮೇಲೆ ಮುತ್ತಿರುತ್ತವೆ ಆಸನ, ಬಾಲ ಹಾಗೂ 
ಕತ್ತುಗಳ ಬಳಿ ಗುಂಪಾಗಿದ್ದು ತೊಂದರೆ ಕೊಡುತ್ತವೆ. 
ಆಸರೆ: ಕೋಳಿ, ಸಾಕು ಪಕ್ಷಿಗಳು, ಗುಬ್ಬಚ್ಚಿ, ಪಾರಿವಾಳ ಇತ್ಯಾದಿ ಕಾಡು 
ಪಕ್ಷಿಗಳು. 
ವ್ಯಾಪ್ತಿ : ಅಮೇರಿಕ. 
ಜೀವನ ಚರಿತ್ರೆ ; ನುರಿಯ ಮೊಟ್ಟೆಗಳು ಕೋಳಿಯ ಪುಕ್ಕದ ಅಡ್ಡೆಳೆಗಳ 
ಮೇಲೆ ಅಂಟಿರುತ್ತವೆ. ಗೂಡುಗಳಲ್ಲಿ ಇರುತ್ತವೆ. ಕಾಪು 2-3 ದಿನಗಳು, ಮರಿ 
ಹಂತ 9 ಗಂಟೆಗಳು. 4 ದಿನಗಳಲ್ಲಿ ಪ್ರಾಯಕ್ಕೆ ಬರುತ್ತವೆ. ಇಡು ಡೆರ್ಮಾನಿಸಸ್‌ 
ಗ್ಯಾಲಿನಿ (ಕೋಳಿ ಹೇನು)ಯನ್ನು ಹೋಲಿದರೂ, ಸಣ್ಣ. ಕೂದಲು ಹೆಚ್ಚು; ಕಾಲು 
ಗಳು ಸಣ್ಣ. ವೇಗವಾಗಿ ಹರಿದಾಡುತ್ತವೆ. ಹೆಣ್ಣಿನ ಹಿಂಭಾಗ ತುದಿಯಲ್ಲಿ ಕಚ್ಚು. 
ನಡತೆ ಬಹಳ ವ್ಯತ್ಯಾಸ. ಯಾವಾಗಲೂ ಕೋಳಿಯ ಮೇಲಿರುತ್ತದೆ. ಬಿರುಕುಗಳಲ್ಲಿ 
ಇರುವುದಿಲ್ಲ. 
ಹತೋಟಿ : ಕೋಳಿ ಹೇನಿಗೆ ಮಾಡಿದಂತೆ ಮಾಡಬೇಕು. ಗೂಡಿನ ಶುಚಿತ 
(ವವಿಲ್ಲದಿರುವಿಕೆ, ಗಾಳಿ ಹಾಗೂ ಬೆಳಕು ಮುಖ್ಯ. 
ನೆಲಕ್ಕೆ ಶೇಕಡಾ 1 ಮ್ಯಾಲಥೈ ಯಾನ್‌ ಸಿಂಪರಿಸಬೇಕು. 
ಕೋಳಿಗಳಿಗೆ ಡಾಲ್ಟ್‌ ಪುಡಿಯನ್ನು ಧೂಳಿಸಬೇಕು. 
ಏ) ಹ.ರುಸೆ ಕಾಲಿನ ನುಶಿ ನಿಮಿಡೊಕೊಬ್ಬರ್ಸ ಮ್ಯುಟಾನ್ಸ್‌ ಸಾರ್ಕೊಪ್ಪಿ ಡಿ, 
ಅಕರೈನ : ಅರಾಕ್ನಿಡ i 
ಸಷ್ಟ : ಇವು ಈಗಾಗಲೇ ತಿಳಿಸಿದ ನುಶಿಗಳ ಸಂಬಂಧಿಗಳಾದರೂ ಇವುಗಳ 
ನಡತೆಯಲ್ಲಿ ಬಹಳ ವ್ಯತ್ಯಾಸವಿದೆ. ಮೇಂಜ್‌ ಅಥವಾ ಕೆಜ್ಜಿ ನುಶಿಗಳಂತೆ ಯಾವಾ 
ಗಲೂ ಕೋಳಿಗಳ ಮೇಲಿದ್ದು ಚರ್ಮವನ್ನು ಕೊರೆದು ಒಳಗಡೆ ಮೊಟ್ಟೆಗಳನ್ನಿಡು 


ಣಜ 


Gh 


ಕುಕ್ಕಟಿ ಪಕ್ಷಿಗಳ ಕೀಟಗಳು - 295 


ತ್ತವೆ. ಇದು ಮುಖ್ಯವಾಗಿ ಕೋಳಿ ಕಾಲುಗಳ ಕೆಳಭಾಗಗಳಿಗೆ ಮತ್ತು ಶಿಖೆ ಕತ್ತು 

ಗಳಿಗೆ ಬೀಳುತ್ತದೆ. ಕಾಲಿನ ಹುರುಪೆಗಳು ಉಬ್ಬುತ್ತದೆ. ಅವುಗಳ ಕೆಳಗಿನಿಂದ 

ಸೂಕ್ಷ್ಮವಾದ ಪುಡಿಗಳು ಉದುರುತ್ತವೆ. ದುಗ್ಧರಸ ಹಾಗೂ ರಕ್ಷ ಒಸರುತ್ತವೆ. 

ಕಾಲಿನ ಮೇಲೆ ಕೆಂಪು ಬೊಚ್ಚೆಗಳಾಗುತ್ತವೆ. ಕೋಳಿ ಕುಂಟಾಗಿ. ನಡೆಯಲು ಕಷ್ಟ 
ಟು. 


ಪಡುತ್ತ ನುಶಿಗಳ ಕೊರೆತದಿಂದ ಕೋಳಿ ಬಹಳ ಯಾತನೆಯನ್ನು ಅನು 
ಭವಿಸುತ್ತದೆ. 


ಆಸರೆ: ಕೋಳಿ, ಕಾಡುಪಕ್ಸಿಗಳು; ಮೊಲ, ಗಿನಿ ಹಂದಿ ಮೊದಲಾದ 
ಕೋಳಿ ಹತ್ತಿರವಿರುವ ಪಕ್ಷಿಗಳು. 


EN 





ಚಿತ್ರ 3-16 : ಹುಂಜದ ಕಾಲಿನ ಮೇಲಿನ ನುತಿಗಳು ನೆನಿಸೊಕೋಪ್ಪಿಸ್‌ ಮ್ಯುಖಾನ್ಸ್‌ 


18a” ಣೆ 
ಅಡ್ಡಗಲ. ಮಸಕು ನರೆ. ಗುಂಡು. ಬರೀಕಣ್ಣಿಗೆ ಕಾಣಿಸುವುದಿಲ್ಲ. ಕೋಳಿ ಕಾಲು 
ಗಳನ್ನು ಬಿಸಿಸುಬುನು ನೀರಿನಲ್ಲಿ ಮುಳುಗಿಸಿ ಹುರುಪೆಗಳನ್ನು ಎತ್ತಿದರೆ ಅವುಗಳ ಕೆಳ 
ಗಿನ ಪುಡಿಯಲ್ಲಿ, ದುಗ್ಧ ರಸದಲ್ಲಿ. ನುಶಿಗಳನ್ನು ಸೂಕ್ಷ, ದರ್ಶಕ ಯಂತ್ರದಿಂದ ನೋಡ 


ಬಹುದು. ಅವುಗಳ “ಕಾಲ ಗಳು ಬಹಳ ಮೋಟು. ಚರ್ಮದ ವೇಲೆ ಸೂಕ್ಷ್ಮ 


ಜೀವನ ಚರಿತ್ರೆ : ನುಶಿ ಬಲು ಸಣ್ಣ. 8 ಕಾಲುಗಳು. ಅಂಗುಲ 





2958 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಆವ್ರಗಳ ಹತೋಟಿ 


ಗೆರೆಗಳು (ಅಂಗೈಯಲ್ಲಿದ್ದಂತೆ), ಹೆಣ್ಣು ಮೊಟ್ಟೆಗಳನ್ನು ಚರ್ಮದ ಹುರುಪೆ ಕೆಳಗೆ. 
ಕೊರೆದಿಡುತ್ತದೆ ಎಂದು ನಂಬಲಾಗಿದೆ. ಇತರ ನುಶಿಗಳಂತೆ ಇದರ ಮರಿಗಳಿಗೂ 
ಮೊದಲು ಆರು ಕಾಲುಗಳು; ಆಮೇಲೆ ಬೆಳವಣಿಗೆ. ಸಾಧಾರಣ ರೂಪಾಂತರ. 


ಹತೋಟಿ : ನುಶಿ ಸೂಚನೆ ಕಂಡ ಕೂಡಲೆ ಚಿಕಿತ್ಸೆ ಪ್ರಾರಂಭಿಸಬೇಕು. ಕಾಲು 
ಗಳನ್ನು ಪೆಟ್ರೋಲಿಯಂ ಅಥವಾ ಅಗಸೆ ಎಣ್ಣೆ 2 ಭಾಗ ಮತ್ತು ಸೀಮೆ ಎಣ್ಣೆ 
ಒಂದು ಭಾಗ ಬೆರೆತ ಮಿಶ್ರಣದಲ್ಲಿ ಅದ್ದಬೇಕು ಅಥವಾ ಕುಂಚದಿಂದ ಕಾಲುಗಳಿಗೆ 
ಬಳಿಯಬೇಕು. ಒಂದು ತಿಂಗಳೊಳಗಾಗಿ ಹುರುಪೆ ಬೀಳದಿದ್ದರೆ ಪುನಃ ಇದರಂತೆ 
ಚಿಕಿತ್ಸೆ ಮಾಡಬೇಕು. 


ಮೊದಲಿನಿಂದ ಕೋಳಿಕಾಲು. ತಲೆಗಳಿಗೆ ಡಾಲ್ಫ್‌ ಪುಡಿ ನನ್ನು ಆಗಾಗ್ಗೆ 
ಧೂಳಿಸಬೇಕು. 

ಐ) ಗೆರಿ ಉಡುರಿಸುವ ನುಶಿ : ನಿಮಿಡೊಕೊಪ್ಪಿಸ್‌ ಗ್ಯಾಲಿಸಿ ಸಾರ್ಕೊಪ್ಪಿಡಿ. 
ಅಕರೈನ ; ಅರಾಕ್ನಿಡ 

ಇದು ಹುರುಪೆ ಕಾಲಿನ ನುಶಿಯಂತೆ.ಆದರೆ ಇನ್ನೂ ಸಣ್ಣ:ಕೋಳಿಯ ಹಿಂಭಾಗ, 
ಬೆನ್ನು, ತಲೆ, ಹೊಟ್ಟೆ ಮತ್ತು ಕಾಲುಗಳ ಚರ್ಮವನ್ನು ಕೊರೆಯುತ್ತದೆ. ಗುಂಡು 
ನುಶಿಗಳನ್ನು ಉದುರಿದ ಗರಿಗಳ ಮೇಲೆ ಅಥವಾ ಚರ್ಮದ ಮೇಲಿನ ಒಣ ಪುಡಿ 
ಯಲ್ಲಿ ಕಾಣಬಹುದು. ಅವುಗಳ ಕೆರೆತದಿಂದ ಕೋಳಿ ಗರಿಗಳನ್ನು ಕಿತ್ತುಕೊಳ್ಳುತ್ತದೆ. 


ಹತೋಟಿ : ಗಂಧಕದ ಮುಲಾಮನ್ನು ನುಶಿಬಿದ್ದ ಜಾಗಕ್ಕೆ ಹಚ್ಚಬೇಕು 
ಅಥವಾ 2 ಔನ್ಸ್‌ ನೆನೆ ಗಂಧಕ ಮತ್ತು ಒಂದು ಔನ್ಸ್‌ ಬಟ್ಟೆ ಸಾಬೂನುಗಳನು 
ಒಂದು ಗ್ಯಾಲನ್‌ ನೀರಿನಲ್ಲಿ ಕರಗಿಸಿ ಅದರಲ್ಲಿ ನುಶಿಬಿದ್ದ ಜಾಗಗಳನ್ನು ಅದ್ದಬೇಕು. 
ಇದನ್ನು ಅಗಾಗ್ಗೆ ಮಾಡುತ್ತಿರಬೇಕು. 

ನುಶಿಬಿದ್ದ ಕೋಳಿಗಳನ್ನು ಪ್ರತ್ಯೇಕಿಸಬೇಕು. 

ಕೋಳಿಗಳಿಗೆ ಎಲ್ಲ ಭಾಗಗಳಿಗೂ ಬೀಳುವಂತೆ ಆಗಾಗ್ಗೆ ಡಾಲ್ಸ್‌ ಪುಡಿಯನ್ನು 
ಧೂಳಿಸಬೇಕು ಹಾಗೂ ಉಜ್ಜಬೇಕು. 


ಅಧ್ಯಾಯ 7 


ರೋಗವಾಹಕ ಕೀಟಿಗಳು 


ರೋಗವಾಹಕ ಕೀಟಗಳು ಮನುಷ್ಯ. ಪ್ರಾಣಿ ಹಾಗೂ ಪಕ್ಷಿಗಳನ್ನೂ ಕಚ್ಚು 
ತ್ರವೆ. ಕೆಲವು ರಕ್ತವನ್ನು ಹೀರುತ್ತವೆ. ಕೆಲವು ಕೀಟಗಳು ಆಗಾಗ ಹಾರಾಡಿ ಬರು 
ತ್ತವೆ. ಇನ್ನೂ ಕೆಲವು, ಮನುಷ್ಯರು ಹಾಗೂ ಜಾನುವಾರುಗಳು ವಾಸಿಸುವ ಸ್ಥಳ 
ದಲ್ಲಿ ಇದ್ದು ತೊಂದರೆಪಡಿಸುತ್ತವೆ. ಹಲವು ಕೀಟಗಳು ಮನುಷ್ಯರ ಹಾಗೂ ಜಾನು 
ವಾರುಗಳ ಮೈಮೇಲೆ ವಾಸವಾಗಿರುತ್ತವೆ. ಇನ್ನೂ ಕೆಲವು ಆಂತರಿಕ ಕೀಟ ಪರೋಪ 
ಜೀವಿಗಳಾಗಿದ್ದು ದೇಹದೊಳಗೆ ನಾನಾ ಬಗೆಯ ಜಾಡ್ಕಗಳನ್ನು ಉಂಟುಮಾಡು 
ತ್ತವೆ. ಇವುಗಳ ಉತ್ಪತ್ತಿ ಹಾಗೂ ಅಭಿವೃದ್ಧಿಗೆ, ಕೊಳಕು, ರೊಚ್ಚೆ, ಅನಾರೋಗ್ಯ 
ಮತ್ತು ಅಶುಚಿ ವಾತಾರಣವೇ ಮುಖ್ಯ ಕಾರಣಗಳಾಗಿರುತ್ತವೆ. 


ಮಾನವನಿಗಾಗುವ ಕೀಟ ಹಾನಿಗಳಲ್ಲೆಲ್ಲ ಅವು ಅವನನ್ನು ಆಕ್ರಮಿಸುವುದು 
ಪರಾಕಾಷ್ಠೆ. ಒಬ್ಬ ವ್ಯಕ್ತಿ ತನ್ನನ್ನೂ ತನ್ನ ಪರಿಸರವನ್ನೂ ಎಷ್ಟೇ ಶುಚಿಯಾಗಿಟ್ಟು, 
ಕೀಟಗಳನ್ನು ತಡೆದರೂ ಕೆಲವು ಬೇಡದ ಕೀಟಗಳು ಎಂತಹ ಮನೆಗೂ, ಯಾವಾಗ 
ಬೇಕಿದರೂ ಸೇರುತ್ತವೆ. ಅಂತಹ ಸ್ಥಿತಿಯಲ್ಲಿ, ಮುನ್ನೆಚ್ಚರಿಕೆಯೇ ಮೊದಲ 
ಏರ್ಪಾಡು. ಒಬ್ಬ ಸಂಸಾರಿ, ತನ್ನ ಮನೆಯಲ್ಲಿ ಸೇರಿದ ಕೀಟಗಳಲ್ಲಿ ಯಾವುದನ್ನು 
ಕೂಡಲೇ ಹತೋಟಿಗೊಳಿಸಬೇಕೆಂದು ತಿಳಿದಿದ್ದರೆ. ಈ ಹೋರಾಟದಲ್ಲಿ ಅರ್ಧ ಜಯ 
ಗಳಿಸಿದಂತೆ. " 


ಸಾರ್ವಜನಿಕ ಆರೋಗ್ಯಕ್ಕೆ ಹಾನಿಕಾರಕ ಕೀಟಗಳ ಪ್ರಾಮುಖ್ಯತೆಯ 


ಪ್ರಾಣಿಶಾಸ್ತ್ರಜ್ಞ, ವ್ಲೆದ್ಮ, ಸಾರ್ವಜನಿಕರೆಲರಿಗೂ ತಿಳಿದಿದ್ದರೂ, ಯುದ್ದವಾದಾಗ 
ಬ ಅ") ಬ್‌ ನ್‌ ಎ ನ್‌್‌ 
ಶಿಷಾಯಿಗಳ ರಕ್ಷಣೆ ಹಾಗೂ ಅಸಾಧಾರಣ ಸಾಂಕ್ರಾಮಿಕ ರೋಗಗಳಿಗೆ ಸಂಬಂಧ 


ಪಟ್ಟಾಗ ಮಾತ್ರ ಇವುಗಳ ಕಡೆ ಗಮನವಿಡುತ್ತಾರೆ. ' ಕೀಟವಾಹಕ ರೋಗಗಳಿಂದ 
ನಿರಂತರ ಕೇಡು. ಅನೇಕ ಜನರ ಸಾವಲ್ಲದೆ, ಉಳಿದವರ ಆರೋಗ್ಯವೂ ದುರ್ಬಲ 
ವಾಗುತ್ತದೆ. ಕೀಟವಾಹಕ ರೋಗಗಳಿಂದಾಗುವ ನಷ್ಟ ಎಲ್ಲ ಬೆಳೆಗಳಿಗೂ ಆಗುವ 
ನಷ್ಟದ ಅರ್ಧದಷ್ಟಿರುತ್ತದೆ. ಆದ್ದರಿಂದ ಈ ಕೀಟಗಳ ಬಗ್ಗೆ ಹೆಚ್ಚು ಗಮನ ಅವಶ್ಚಕ 

ಟ ಬ್ರಿ [A ಗಿ ಜ ಳಿ 
ವಾಗಿ ಕೊಡತಕ್ಕದ್ದು. 


298 ಜ-ನುವಾರಗಳಿಗ್ಗೆ ಮನುಷ್ಯರಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟಿ 


ಕೀಟಿಗಳ ಗುರುತಿನ ಸೂಚಿ 
1) ಮನುಷ್ಯರ ಮುಖ, ಕೈ ಮುಂತಾದ ತೆರೆದಿರುವ ಭಾಗಗಳ ಮೇಲೆ 
ಕುಳಿತು, ಕಚ್ಚಿ, ರಕ್ತಹೀರುವ, ಹಾರಾಡುವ ಕೀಟಿಗಳು 

i) ಕೃಶ ಶರೀರದ ಉದ್ದ ಕಾಲುಗಳ ಕೀಟಿಗಳು : 3 ಅಂಗುಲ ಉದ್ದ, 
ನವಿರು ರೆಕ್ಕೆಗಳ ಅಂಚಿನಲ್ಲಿ ಶಲ್ಕಗಳು. ಉದ್ದವಾದ ಕೃಶ ಬಾಯಿಭಾಗಗಳು. ಕುಡಿ 
ಮೀಶೆ ಪೊಡೆ. ರಕ್ತಹೀರಲು ಕುಳಿತಾಗ ರೋಂಕಾರ ಮಾಡುತ್ತವೆ. ಜಿ`ಗು, ಕಾಡು 
ಪ್ರದೇಶಗಳಲ್ಲಿ ಸಾಯಂಕಾಲ. ರಾತ್ರಿ ವಿಶೇಷ....ಸೊಳ್ಳೆ ಗಳು. 

11) ಸಣ್ಣ, ಚೂರಿನಂತೆ ಗೂನುಜೆನ್ನಿನ ನ್ಯಾಟ್‌ ಗಳು (ಸೊಳ್ಳೆ ಯೆಂತೆ) 
3 ಅಂಗುಲಕ್ಕಿಂತ ಹೆಚ್ಚು ಉದ್ದ ವಲ್ಲ. ಅಗಲವಾದ ನಿರ್ಮಲ ರೆಕ್ಕೆಗಳು, ಮೋಟು, 
ದಪ್ಪ ಬಾಯಿ ಭಾಗಗಳು ಮತ್ತು ಕುಡಿಮೀಶೆಗಳು. ಮೈಮೇಲೆ ಕುಳಿತು ಕಿವಿ, ಕಣ್ಣು, 
ಕೂದಲು ಅಥವಾ ಬಟ್ಟೆ ಕೆಳಕ್ಕೆ ಹರಿದು ರಕ್ತಹೀರುತ್ತವೆ. ಅಷ್ಟು ಶಬ್ದ ಮಾಡುವು 
ದಿಲ್ಲ. ಮೊದಲನೆ ಸಲ ಕಡಿದಾಗ ಬಹಳ ನೋವಾಗುವುದಿಲ್ಲ. ಹಗಲು ತೊಂದರೆ 
ಕೊಡುವುದು....ಕಷ್ಸುನೊಣ ಸೈಮೂಲಿಯಂ ಬಗೆ. 

i) ಬಹಳ ಸಣ್ಣ ಮುಕಕಗಳು : ನ ಅಂಗುಲಕ್ಕಿಂತ ಹೆಚ್ಚಿಲ್ಲ. ರೆಕ್ಕೆಗಳ 
ಮೇಲೆ ಕೂದಲುಗಳಿವೆ; ಶಲ್ಕಗಳಿಲ್ಲ. ಆಗಾಗ ಗುರುತುಗಳಿವೆ. ಸಾಯಂಕಾಲದಿಂದ 
ಬೆಳಗಿನವರೆಗೂ ಕಚ್ಚುತ್ತವೆ. ಸದ್ದಿಲ್ಲದೆ ಹಾರಿ ನೋವಾಗುವಂತೆ ಕಚ್ಚುವವರೆಗೂ 
ಗೊತ್ತಾಗುವುದಿಲ್ಲ; ಕಾಣುವುದೂ ಇಲ್ಲ....ಪಂಕಿಗಳು ಕುಲಿಕಾಯ್ದಿಸ್‌ 

iv) ನೊಣಗಳು ದೊಡ್ಡವು ಹಾಗೂ ಭಾರವಾದ ದೇಹೆಉಳ್ಳದ್ದು: 
ಬೂದು, ಕಪ್ಪು ಮತ್ತು ಕಿತ್ತಳೆ, ಅಗಾಗ ಹಸುರು ಕಣ್ಣುಗಳು. ಶ್ವ ಅಂಗುಲ ಉದ್ದ. 
ನಿರ್ಮಲವಾದ ಅಥವಾ ಪಟ್ಟೆಗಳುಳ್ಳ ರೆಕ್ಕೆಗಳು. ತಲೆಯ ಮೇಲೆ ಶಬ್ದ ಮಾಡುತ್ತ 
ಹಾರಾಡುತ್ತವೆ. ಕೈ, ತಲೆ ಅಥವಾ ಕತ್ತಿನ ಮೇಲೆ ರಕ್ತ ಬಂದು ಬಹಳ 
ನೋವಾಗುವಂತೆ ಕಚ್ಚುತ್ತವೆ. ಬಿಸಿಲುದಿನಗಳಲ್ಲಿ ಜೌಗು, ಕಾಡು ಪ್ರದೇಶಗಳಲ್ಲಿ 
ಕಾಣುತ್ತವೆ....ಜಿಂಕೆ ಅಥವಾ ಕುದುರೆ ನೊಣ ಕ್ರೈಸಾಪ್ಸು: 

೪) ಗಾತ್ರ, ಆಕಾರದಲ್ಲಿ ಮನೆ ನೊಜದಂತಿರುವ ನೊಣ; ಬಿರುಗಾಳಗೆ 
ಮುನ್ನ ಮನೆಯೊಳಕ್ಕೆ ಬಂದು ಕಾಲಿನ ಹರಡನ್ನು ಕೆಚ್ಚುತ್ತದೆ. ಮೂತಿ ಉದ್ದ; 
ಗಟ್ಟಿ; ತಲೆಕೆಳಗಿನಿಂದ ಮುಂದಕ್ಕೆ ಚಾಚಿರುತ್ತದೆ. (ಇದು ಮನೆನೊಣಕ್ಕೂ ಇದಕ್ಕೂ 
ಇರುವ ವ್ಯತ್ಯಾಸ, ಮನೆ ನೊಣದಲ್ಲಿ ಮೂತಿ ಚಾಚಿರುವುದಿಲ್ಲ.) ಹೊಟ್ಟಿ ಅಗಲ, 
ಕಪ್ಪು ಗುರುತುಗಳು. ನರೆ ಬಣ್ಣ; ರೆಕ್ಕೆ ಕೆಳತುದಿ ಆವರಣ ಅಗಲವಾಗಿ ತೆರವು. ಅರಿ 
ಸ್ವದ ಮೇಲ್ಲಡೆ ಮಾತ್ರ ಕೂದಲು....ಸ್ಟೇಬಲ್‌ ನೊಣ ಸ್ಟೋಮಾಕ್ಸಿಸ್‌ ಕ್ಯಾಲ್ಸಿಟ್ರಾನ್ಸ್‌. 


ರೋಗವಾಹಕ ಕೀಟಿಗಳು 299 


2) ಮೈಮೇಲೆ ಕಚ್ಚಿ ರಕ್ತಹೀರಲು ಹರಿದ:ಡುನ ಕೀಟಗಳು 

ಮನುಷ್ಯರ ಮೇಲೆ ಪೂರ್ತಿ ವಾಸಿಸುವುದಿಲ್ಲ. 

1) ಮಹಾಗನಿ ಬೂದು; ಅಗಲ್ಲ ಚಪ್ಪಟೆ ಅಥವಾ ತೆಳುವು; ಗೋಳಾ 
ಕಾರ, ರೆಕ್ಕೆಗಳಿಲ್ಲದ ತಿಗಣಿಗಳು : 3 ಅಂಗುಲದವರೆಗೆ ಎಲ್ಲ ಗಾತ್ಪ್ರದವು: ಹಾಸಿಗೆ 
ಗಳಲ್ಲಿ, ಕೊಠಡಿಗಳ ಸಂದುಗಳಲ್ಲಿ ವಾಸಿಸಿ, ರಾತ್ರಿ ಶರೀರದ ಮೇಲೆ ಹರಿದಾಡಿ ಕಚ್ಚಿ, 
ರಕ್ತಹೀರುತ್ತವೆ. ವಿಶಿಷ್ಟ ವಾಸನೆ... ಹಾಸಿಗೆ ತಿಗಣಿ ಸೈಮೆಕ್ಸ್‌ ಜೆಕ್ಟ್ರುಲೇರಿಯರ್ಸ. 

1) ದೊಡ್ಡ, ಸ್ವಲ್ಪ ಚನ್ಸೆಟಿಯಾದ ಗೋಳಾಕಾರದ ತಿಗಣಿಗಳು : 
ಬೂದು ಅಥವಾ ಕಪ್ಪು. ಆಗಾಗ ಕೆಂಪ್ರ ಗುರುತುಗಳು. 3-1 ಅಂಗುಲ ಉದ್ದ. 
ಮುಂದುಗಡೆ ಕಿರಿದಾಗಿ 2-3 ದೊಡ್ಡ ಆವರಣಗಳು. 4 ತುಂಡುಗಳ ಕುಡಿಮೀಶೆ. 
3 ತುಂಡುಗಳ ಕೆಳತುಟೆ (ಲೇಬಿಯಂ) ಹಿಡಿದಾಗ ಕಚ್ಚುತ್ತವೆ; ಕೆಲವು ಸ್ಥಳಗಳಲ್ಲಿ 
ಮಲಗಿರುವವರನ್ನು ಕಚ್ಚಿ ರಕ್ತಹೀರುತ್ತವೆ ....ಕೊಳಿ ತಿಗಣಿ; ಕಿಸ್ಸಿಂಗ್‌ ಬಗ್‌; ಇತರ 
ಘಾತಕ ತಿಗಣಿಗಳು ಟ್ರೈಯೊಟೊಮ ಬಗೆಗಳು. 

i) ಸಣ್ಣ, ಬೂದು ಶೆಕ್ಕೈಗಳಿಲ್ಲದ ಕೀಟಿಗಳು : ಸಿ ಅಂಗುಲ ಉದ್ದ; 
ಕೃದಿಂದ ಪಕ್ಕಕ್ಕೆ ಚಪ್ಪಡಿ. ಹಿಂಗಾಲುಗಳು ಉದ್ದ. ಬಟ್ಟಿಯೊಳಕ್ಕೆ ತಪ್ಪಿಸಿಕೊಳ್ಳು 
ವೆ. ತೊಂದರೆಯಾದರೆ ಬಲವಾಗಿ ನೆಗೆಯುತ್ತವೆ. ಕಾಲು, ಸೊಂಟದ ಬಳಿ 
ತ್ತವೆ. ನೆಲಮಾಳಿಗೆ ಅಥವಾ ಮನೆಗಳಲ್ಲಿ ನಾಯಿ ಬೆಕ್ಕುಗಳನ್ನು ಸೇರಿಸು: 
ಕಡೆ ತೊ/ದರೆಪಡಿಸುತ್ತವೆ.... ಚಿಕ್ಕು, ನಾಯಿ ಮನುಷ್ಯರ ಚಿಕ್ಕಟ ಇತ್ಯಾದಿ 
ಬನೊಳೆಫಶೈಡಿಸ್‌ ಫೆಲಿಸ್‌; ಪ್ಯೂರ್‌ ಇರಬಾನ್ನ. 

೪) ಕಾಲಿನ ಹೆಬ್ಬೆರಳಿನ ಮಧ್ಯೆ, ಕೆಳಗೆ ನೋವು. ಉರಿಯುವ ಬಟಾಣಿ 
ಗಾತ್ರದ ಹುಣ್ಣುಗಳಾಗುತ್ತವೆ. ಅವುಗಳೊಳಗೆ ಚಿಕ್ಕಟಗಳಿರುತ್ತವೆ....ಚಿಗೊಇ ಟುಂಗ 
ಸೆನಿಟ್ರಾನ್ಸ್‌, 

೪) ಗಟ್ಟಿ ಚರ್ಮದ. 8 ಕಾಲುಗಳ ಕೆಂಪ್ರಬೂದು ಅಥವಾ ನೀಲಿನರೆ ಬೀಜ 
ದಂತಹ $ ಅಂಗುಲ ಉದ್ದದ ಉಣ್ಣೆ. ತಲೆಯ ಬಳಿ ಬಿಳಿ ಗುರುತುಗಳು. ಚರ್ಮ 
ವನ್ನು ಬಾಯಿ ಭಾಗಗಳಿಂದ ಚುಚ್ಚಿ ರಕ್ತ ಹೀರುತ್ತವೆ. ಆಗ ನೋಮಾಗದಿದ್ದರೂ, 
ಹುಣ್ಣು, ಜ್ವರ, ನರವ್ಯಾಧಿಗಳುಂಟಾಗಬಹುದು....ರಾಕಿಷೆಟ್ಟದ ಉಣ್ಣೆ. ನಾಯಿ ಉಣ್ಣೆ 
ಇತ್ಯಾದಿ ಡೆರ್ಮಸೆಂಟರ್‌ ' ಬಗೆಗಳು. 


Wl 


pS 
ಜ್ರ 


vi) ಸೀತಾಳೆ ಸಿಡುಬಿನಂತಹ ಗುಳ್ಳಿ, ನವೆ, ವಾಕರಿಕೆ, ತಲೆನೋವು ಚಳಿ 
ಜ್ವರ ಮೊದಲಾದವು. ಕಿರಾಣಿ ಅಂಗಡಿ, ಹಿಟ್ಟಿನ ಗಿರಣಿ, ಹುಲ್ಲುಗಾವಲುಗಳಲ್ಲಿ ಕೆಲಸ 
ಮಾಡುವವರಿಗೆ ಉಂಟಾಗುತ್ತವೆ. ಕಾರಣ, ಅವರ ಚರ್ಮದ ಮೇಲೆ ಹರಿದಾಡಿ 


300 ಜಿಸುವಾಶೆಗಳಿಗೈ, ಮನ'ಷ್ಯರಿಗೆ ಬೀಳುವ ಕೀಬೆಗಳು ಹಾಗೂ ಅವುಗಳ ಹತೋಟ 


ಸೂಕ್ಷ್ಮ ನುಶಿಗಳು ಕಚ್ಚುತ್ತವೆ ಎಚಿಗ್ಗರ್‌ಗಳು ಸುಗ್ಗಿ ನುಶಿ, ಒಟ್ಟನನುಶಿ ಇತ್ಯಾದಿ 
ಟ್ರ್ಯಾಂಬಿಕ್ಕುಲ, ಸಾರ್ಕೊನ್ಟಿಸ ಪಂಗಡಗಳು, 
3) ಮೈಮೇಲೆ ವಂಶಸಾರೆಂಪರ್ಯವಾಗಿರುವ ಕೀಟಗಳು 

1) ಬಟ್ಟೆ ಮುಚ್ಚಿದ ಶರೀರದ ಯಾವ ಭಾಗದಲ್ಲಾದರೂ ನೋವು ಉರಿ. 
ನವೆಯಾಗುವ ಕಡಿತದಿಂದ ಬಿಳಿ ಮುಚ್ಚೆಗಳಾಗಿ, ಅವುಗಳ ಸುತ್ತ ಚರ್ಮ ಬೂದು 
ಬಣ್ಣವಾಗಿರುತ್ತದೆ. ಕಾರಣ ತಿಳಿಯುವುದಿಲ್ಲ; ಕತ್ತಿನ ಪಟ್ಟಿ; ಕಂಕುಳು, ಸೊಂಟದ 
ಬಟ್ಟೆ; ಷರಾಯಿ ಕವಲುಗಳನ್ನು ಪರೀಕ್ಷಿಸಿದರೆ ಉದ್ದವಾದ ಗೋಳಾಕಾರದ, ಚಪ್ಪಟೆ 
ಯಾದ, ರೆಕ್ಕೆ ಗಳಿಲ್ಲ . ನರೆಬಣ್ಣದ ಹೇನುಗಳು ಕಾಣುತ್ತವೆ. ಅಂಗುಲ ಉದ್ದ, 
6 ಕಾಲುಗಳು. ಪ್ರತಿ ಕಾಲಿಗೂ ತುದಿಯಲ್ಲಿ ಒಂದು ಕೊಂಡಿ ಉಗುರು. ಬಿಳಿಪಿಪಾಯಿ 
ಆಕಾರದ ಮೊಟ್ಟೆಗಳು ಬಟ್ಟಿ ಹೊಲಿದಿರುವ ಕಡೆ ಇರುತ್ತವೆ... ಮೈಹೇನು ಕೂಟ. ಪಿಡಿ 
ಕ್ಯೂಲಸ್‌ ಹ್ಯುಮಾನಸ್‌ ಹ್ಯೂಮಾನಸ್‌. 

ii) ತಲೆಯ ಕೂದಲುಗಳಲ್ಲಿ, ಅದರಲ್ಲೂ ಕಿವಿಯ ಹಿಂಭಾಗದ ಮತ 
ಕತ್ತಿನ ಹಿಂಭಾಗದ ಕೂದಲುಗಳಲ್ಲಿ ನರೆಬಣ್ಣದ 8 ಕಾಲುಗಳ ಹೇನುಗಳು ಹ 
ದಾಡುತ್ತವೆ. ಮೈಹೇನಿನಂತೆ. ಮೊಟ್ಟೆಗಳು ಕೂದಲುಗಳಿಗೆ ಅಂಟಿರುತ್ತವೆ ...ತ 
ಹೇನು-ಪೆಡಿಕ್ಕುಲಸ* ಹ್ಯುಮಾನಸ್‌ ಕ್ಯಾಪಿಟರ್ಸ, 

in) ಕಾಲುಗಳ ಮಧ್ಯೆ ಕೂದಲುಗಳಲ್ಲಿ ನೋವು; ಉರಿ, ಕೆರೆತದ ಕೆಂಪು 
ಗುರುತುಗಳು. ಅಲ್ಲಿ ಸಣ್ಣ, ಅಗಲ, ನರೆ ಬಣ್ಣವ ೪ ಕಾಲುಗಳ ಹೇನುಗಳಿರುತ್ತವೆ: 
೫4 ಅಂಗುಲ ಉದ್ದ ಸಣ್ಣ ಏಡಿಗಳಂತೆ ಒಂದೇ ಕಡೆಯಲ್ಲಿ ಅಂಟಿರುತ್ತವೆ....೬ಡ 
ಹೇನು ಫೈರರ್ಸ ಫ್ಯೂಬಿಸ್‌, 

iv) ಬೆರಳುಗಳ ಮಧ್ಯೆ. ಮಂಡಿ ಹಿಂದೆ, ಮೊಳಕೈ ಒಳಗೆ, ಗೊತ್ತಾಗುವ 
ಕಾರಣ ತಿಳಿಯದೆ ಮೃದು ಚರ್ಮದ ಮೇಲೆ ಬಹಳ ನವೆಯಾಗುತ್ತದೆ. ಚೆನ್ನಾಗಿ 
ಪರೀಕ್ಷಿಸಿದರೆ ಚರ್ಮದ ಕೆಳಗೆ ಸೂಕ್ಷ್ಮವಾದ ವಕ್ರ, ನರೆ ದಾರದಂತಹೆ ಗೆರೆಗಳು 
ಕುಣುತ್ತವೆ. ಚರ್ಮದ ಮೇಲೆ ಹಳದಿ ಕೀವುಳ್ಳ ಗುಂಡುಕೂಜಿ ತಲೆಗಾತ್ರದ 
ಗಚ್ಟೆಗುಳ್ಳೆ ಗಳಾಗಿರುತ್ತವೆ. ಅವನ್ನು ಕೆರೆದು ಲೆನ್ಸಿನ ಕೆಳಗಿಟ್ಟು ನೋಡಿದರೆ ಬಹಳ 
ಸಣ್ಣದಾದ ಬಿಳಿಬಣ್ಣದ 8 ಕಾಲುಗಳ ಗುಂಡು ನುಶಿಗಳು ಕಾಣುತ್ತವೆ... ಕಜ್ಜಿ ನುತಿ 
ಸಾರ್ಕೊಸ್ಟಿಸ್‌ ಸ್ಥಾ ಬಯ 
4) ಮೊಟ ಬಿಳುಪು, ಕಾಲುಗಳಿಲ್ಲದ ಸಂಧಿಗಳುಳ್ಳ ಮ್ಯಾಗಟ್‌ಗಳು 

ಆಫವನಾ "ಹುಳುಗಳು' 

ಚರ್ಮದ ಕೆಳಗೆ ಹುಣ್ಣುಗಳಲ್ಲಿ ಅಥವಾ ಶರೀರದ ಕುಹರಗಳಲ್ಲಿ ಅಥವಾ ಅನ್ನ 
ನಾಳದಲ್ಲಿರುತ್ತವೆ. ಅಪರೂಪವಾಗಿ ಮಲದೊಡನೆ ಹೊರಕ್ಕೆ ಬೀಳುತ್ತವೆ. 


ಐ 
ರಿ 


ಲೆ 


ರೋಗವಾಹೆಕ ಕೀಟಗಳು 301 


1) ಮ್ಯಾಗಟ್‌ಗಳು ಮೊಂಡು ಹಿಂಭುಗದಿಂದ ತಲೆಯ ಕಡೆಗೆ ಚೂಪಾಗಿವೆ; 
ಹಿಂಭಾಗದಲ್ಲಿ ಎರಡು ಗುಂಡು ಫಲಕ ಅಥವಾ ಮೋಟು ಶ್ವಾ ಸನಾಳಗಳಿವೆ. ಚೂಪು 
ತಲೆಯಲ್ಲಿ ಮೋಟಾದ ಬಾಯಿಕೊಂಡಿಗಳಿಪೆ ....ಮಾಂಸದ ನೊಣ್ಣಮನೆನೊಣ- 
ಇತ್ಯಾದಿ. 
ಮ್ಯಾ ಗಟ್‌ಗಳು ಮಧ್ಯ: ದಲ್ಲಿ ದಷ್ಟ, ಎರಡು ಕಡೆಗಳಲ್ಲೂ ಕಿರಿದು ಚರ್ಮ 


11) ಮ್ಯಾಗಟ್‌ಗಳು ಚಪ್ಪಟೆ; ಎರಡು ಕಡೆಗಳಲ್ಲೂ ಕಿರಿದು; ಪ್ರತಿ ಸಂಧಿಯ 
ಮೇಲೂ ಮುಳ್ಳಿ ನಂತಹ ರಚನೆಗಳು: ಕಲವಕ್ಕೆ ಪಕ್ಕಗಳಲ್ಲೂ ಸಣ್ಣ ಮುಳ್ಳುಗಳು | 
ಲ್ಯಾಟ್ರಿನ್‌ನೊಣ ಫ್ಯಾನಿಯ ಸೈ ಲಾರಿಸ್‌, 

1೪) ಮ್ಯಾಗಟ್‌ಗಳು ವರ್ತುಳ, ತಲೆಕಡೆಗುಂಡು; ಹಿಂಭಾಗ ಬಾಲದಂತೆ 
ಸಣ್ಣ: ದುರ್ಬೀನಿನಂತೆ ವಿಸ್ತುರ್ಯ....ಇಲಿಜಾಲದ ಮ್ಯಾಗರಿ ಸಿರ್ಥಿಡಿಕುಲ, 


5) ಕೊಳಿಕಿನಲ್ಲೂ ವಾಸದ ಮನೆಗಳಲ್ಲೂ ಇರುವ ಕೀಟಗಳು 


» 


1) ಚಪ್ಪಟೆ, ಗೋಳಾಕಾರ, ಓಡಾಡುವ, ಬೂದು ಅಥವಾ ಕಪ್ಪು. ನಿಶಾ 
ಚಿರ ಕೀಟಗಳು. 3-'3 ಅಂಗುಲ ಉದ್ದೆ; 6, ಉದ್ದ ವಾದ. ಮುಳ್ಳು ಕಾಲ ಗಳು. 
ಎಡಿಮೀಶೆ ಶರೀರಕ್ಕಿಂತ ಉದ್ದ. 4 ಸೂಕ್ಷ 'ದಿಂಡುಗಳ, ಉಪಯೋಗಿಸ ದ ರೆಕ್ಕೆಗಳು. 
ಅಡಿಗೆ ಮನೆಗಳಲ್ಲಿ ರೊಟ್ಟಿ ಅಂಗಡಿ, ಉಪಾಹಾರ ಗೃಹ, ಸಾರ್ವಜನಿಕ ಕಟ್ಟಡ; 
ಹಡಗು ಮುಂತಾದ ತನುವು ಶಾಖ ಉಳ್ಳ ಸ್ಥ ಳಗಳಲ್ಲಿರುತ್ತ ವೆ....ಜಿರಟೆಗಳು. 


11) ಎರಡು ರೆಕ್ಕೆಗಳ ನೊಣಗಳು : $- ಅಂಗುಲ ಉದ್ದ. ನರೆ ಬಣ್ಣ. 
ರೆಕ್ಕೆಗಳ ಮಧ್ಯೆ ಬೆನ್ನಿನ ಮೇಲೆ ೬ ಸಮವಾದ ಕಪ್ಪ ಬ ಪಟ್ಟಿಗಳು (ಅರಿಸ್ವಗರಿ) ಬಾಯಿ 
ಭಾಗಗಳು ಮೃದು. ಸ್ಪಂಜಿನಂತೆ ಒಳಸಿಳಿದುಕೊಳ್ಳುತ್ತದೆ. ಹೊಟ್ಟೆಯ ಮುಂದಿನ 
ಸಂಧಿಗಳ ಮೇಲೆ ದೊಡ್ಡ ಬಿರುಗೂದಲುಗಳಿಲ್ಲ....ಮನೆನೊಣ ಮಸ್ತ ಸೊವೆಸ್ಟಿಕ್‌ 
6) ಕೀಟಗಳು ಹಾಗೂ ಕೆಲವು ಸಂಧಿಪದಿಗಳು 

ಅಕಸ್ಮಾತ್ತಾಗಿ ಅಥವಾ ಆದಾಗ ತಮ್ಮ ಗೂಡಿನ ರಕ್ಷಣೆಗಾಗಿ ಮನುಷ್ಯರನ್ನು 
ಚುಚ್ಚಿ. ಕಚ್ಚಿ. ತುರಚಿ ಅಥವಾ ಚರ್ಮದ ಮೇಲೆ ಬೊಬ್ಬೆ ಬರಿಸಿ ತೊಂದರೆಪಡಿ 
ಸುತ್ತವೆ. 

i) ನಿವಿಧಾಶಾರ, ಗಾತ್ರಗಳ ತಿಗೆಣಿಗಕು : 2 ಅಂಗುಲದೆವರೆಗೂ ಉದ್ದ, 
ಎಲ್ಲ ತಿಗಣಿಗಳಿಗೂ ತಲೆಕೆಳಗಿನಿಂದ ಮುಂದಕ್ಕೆ ಚಾಚಿಶುವ ಕೃಶವಾದ ಮೂತಿ. ೪ 


302 ಜ|ನುವಾರುಗಳಿಗೈ ನ.ನುಷ್ಮರಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟಿ 


ಕಾಲುಗಳು, ಮುಂದಿನ ರೆಕ್ಕೆ ಬುಡದಲ್ಲಿ ದಪ್ಪ, ತುದಿಯಲ್ಲಿ ತೆಳವು, ಒಂದರ 
ಮೇಲೊಂದು. ಕೈಯಲ್ಲಿ ಹಿಡಿದಾಗ ನೋವಾಗುವಂತೆ ಕಡಿಯುತ್ತವೆ ಹಾಗೂ ರಾತ್ರಿ 
ಮುಖದ ಮೇಲೆ ಹಾರಿದಾಗಲೂ ಕಚ್ಚುತ್ತವೆ....ಘಾತುಕ ತಿಗಣಿ, ನೀರಿನ ಚೇಳು, 
ಎಟೆಕ್ಟ್ರಿಕ್‌ ದೀಷದ ತಿಗಣಿ ಇತ್ಯಾದಿ ಟ್ರಿ ಯಟೋಮ, ರೆಡುಖಿಯಸ್‌ ಪಂಗೆಡಗೆಳು. 

1) ಉದ್ದ, ಮೃದು ಚಿಪ್ಪುಳ್ಳ, 6 ಕಾಲುಗಳ ದುಂಬಿಗಳು: $-4 
ಅಂಗುಲ ಉದ್ದ.ಚರ್ಮದ ಮೇಲೆ ಜಜ್ಜಿದರೆ ಸುಟ್ಟು ಬೊಬ್ಬೆಯಾಗುತ್ತದೆ....ಜ್ಲಿಸ್ಟರ್‌ 
ದುಂಬಿ ಎಸಿಕಾಟ ಬಗೆ. 

11:) ವಿನಿಧ;ಗಾತ್ರ, ಬಣ್ಣಗಳೆ ಕ್ಯಾಟರ್‌ಪಿಐ್ಲರ್‌ಗಳು : 3 ಜೊತೆ 
ಕೀಲುಗಳುಳ್ಳ ಕಾಲುಗಳು; 5 ಜತೆ ಮಾಂಸಲ ಹುಸಿಕುಲುಗಳು, ಸಾಮಾನ್ಯವಾಗಿ 
ಮೈತುಂಬ ಮುಳ್ಳು ಅಥವಾ ಕೂದಲು, ಚರ್ಮಕ್ಕೆ ತಗುಲಿದರೆ ತುರುಚೆ, ನವೆ, 
ನೋವು ಮತ್ತು ಊದಿದ ಜಾಗಗಳುಾಗುತ್ತವೆ... ಹಲವು ಕ್ಯಾಟರ್‌ಪಿಲ್ಬರ್‌ಗಳು. 

iv) 4 ರೆಕ್ಕೆಗಳ ವೇಗವಾಗಿ ಹಾರುವ ಮೃದು ಅಥವಾ ಕೂದಲುಳ್ಳ 
ಕೀಟಿಗಳು : ಹಳದಿ, ಅಂಜನಾಳವನ್ನು ಚರ್ಮಕ್ಕೆ ನೋವಾಗುವಂತೆ ಚುಚ್ಚು 
ತ್ತವೆ ಜೇನು, ಕಣಜ, ಚಿನಾತು ಇರುವೆ, 

v) ಶಿಕ್ಕೆಗಳಿಲ್ಲದ, ಹರಿದಾಡುವ, 6 ಕಾಲುಗಳೆ, ಸಣ್ಣ ಸೊಂಟದ 
ಇರುವೆಗಳು ; ಕೂದಲುಳ್ಳ ಇರುವೆಗಳಿಗೆ ಹೊಳೆಯುವ ಬಣ್ಣಗಳಿವೆ. ಚುಚ್ಚು 
ತ್ತವೆ ಚುಚ್ಚುವ ಇರುನೆಗಳು. 

೪1) ಕೆಕ್ಕೆಗಳಿಲ್ಲ್ದದ ಹಲವು ಬಣ್ಣಗಳ 8 ಕಾಲುಗಳುಳ್ಳ ಪ್ರಾಣಿಗಳು : 
ಶರೀರ ಎಗಡು ಭಾಗ್ಯ ಉದ್ದವಾದ ಕಾಲುಗಳುಳ್ಳ ಭಾಗಕ್ಕೂ ಹೊಟ್ಟೆಗೂ ಮಧ್ಯೆ 
ಸಣ್ಣ ಸೊಂಟದಂತಹ ಭಾಗಎದೆ. ಅಪರೂಪವಾಗಿ ಚರ್ಮಕ್ಕೆ ಚುಚ್ಚಿ ಬಾಯಿಭಾಗ 
ಗಳಿಂದ ವಿಷವನ್ನು ಒಳಹೋಗಿಸುತ್ತವೆ.... ಜೇಡರಗಳು (ಟಾರಂಟುಲ, ಬ್ಲಾ ಕ್‌ನಿಡೊ) 

vii) ಉದ್ದವಾದ ಪ್ರಾಣಿಗಳು * 2-5 ಅಂಗುಲ ಉದ್ದ. ಮುಂದುಗಡೆ 
ಒಂದು ಜೊತೆ ಚಿಮ್ಮುಟ ಕಾಲುಗಳು; ಮಧ್ಯದಲ್ಲಿ 8 ಉದ್ದವಾದ ನಡೆಯುವ ಕಾಲು 

ಳು. ಉದ್ದಮದ ಹೊಟ್ಟಿ 2 ಭಾಗಗಳು, ಒಂಭಾಗ ಕೃಶ್ಯ ಅದರ ತುದಿಯಲ್ಲಿ 
ದಪ್ಪವಾದ ವಿಷ ಚೀಲದೊಡನೆ ಕೊಂಡಿ. ಚರ್ಮಕ್ಕೆ ಚುಚ್ಚಿ ಬಹಳ ನೋವನ್ನುಂಟು 
ಮಾಡುತ್ತದೆ... ಚೇಳು. 

೪111) ಉದ್ದವಾದ ಹುಳೆದಂಥ *ಶತನದಿ' : 1-8 ಅಂಗುಲ ಉದ್ಯ; 
ತೆಲೆ ಮತ್ತು ಕುಡಿಮೀಶೆ ನಿರ್ಧಿಷ್ಟ. ಶರೀರ ಸ್ವಲ್ಪ ಚಪ್ಪಟೆ. 15 ಜೊತೆ ಆಥವಾ 


ಕೋನಗವಾಹಕ ಕೀಟಿಗಳು 303 


ಅದಕ್ಕೂ ಹೆಚ್ಚು ಕಾಲುಗಳು. ತಲೆ ಹಿಂಭಾಗದಲ್ಲಿರುವ ಒಂದು ಜೊತೆ ವಿಷಕೊಂಡಿ 
ಗಳಿಂದ ಕಚ್ಚುತ್ತವೆ... ಜರಿ (ಸೆಂಟಿಪೀಡ್‌). 


ಕೆಲವು ಕೋಗವಾಹಕ ಕೀಟಿಗಳ ಜೀವನಚರಿತ್ರೆ ಹಾಗೂ ಹಕೋಟಿ 
1) ಮನೆ ಮತ್ತು ಸುತ್ತಮುತ್ತಿನ ಪ್ರದೇಶದಲ್ಲಿರುವ ಕೀಟಿಗಳು 
ಅ) ಹಾರಾಡುವ ಕೀಟಗಳು 


1) ಸೊಳ್ಳಿಗಳು 


ಅನೊಫಿಲಿಸ್‌ ಬಗೆಗಳು | 
ಕ್ಯೂಲೆಕ್ಸ್‌ ಬಗೆಗಳು 


ಕ್ಯೂಲಿನಿಡಿ ; ಡಿಪ್ಪೀರ 
ಈಡಿಸ್‌ ಬಗೆಗಳು 


ಸೊಳ್ಳೆಗಳು ಪೂರ್ಣ ರೂಪಾಂತರ ಕೀಟಗಳು. ಜೀವನಚರಿತ್ರೆಯಲ್ಲಿ ನಾಲ 
ಹಂತಗಳು-ಮೊಟ್ಟೆ, ಲಾರ್ವ, ಕೋಶ ಮತ್ತು ಸೊಳ್ಳೆ, ಮೊಟ್ಟೆಗಳು ಒಂದೊಂದೆ 
ಅಥವಾ ಗುಂಪಾಗಿ ನೀರಿನಲ್ಲಿ. ಲಾರ್ವ ಮತ್ತು ಪ್ಯೂಪ ಹಂತಗಳೂ ನೀರಿನಲ್ಲಿ. ಸೋ 
ಮಾತ್ರ ಹಾರುವ ಕೀಟ. ಹವಾಗುಣವನ್ನು ಅನುಸರಿಸಿ ಜೀವನಚರಿತ್ರೆಯ ಕಾ 
ಒಂದು ವಾರ. 


ಹೆಣ್ಣು ಸೊಳ್ಳೆ ಚುಚ್ಚಿ ರಕ್ತಹೀರಿ ನೋವನ್ನುಂಟುಮಾಡುತ್ತದೆ. ಚರ್ಮ. 
ಮೇಲೆ ಕೆಂಪು ಬೊಬ್ಬೆಯಾಗುತ್ತದೆ. ಮನುಷ್ಯರ ಆರೋಗ್ಯಕ್ಕೆ ಹಾನಿತರುವ ಕೀ! 
ಗಳಲ್ಲಿ ಸೊಳ್ಳೆಗಳು ಬಹುಮುಖ್ಯ. ಮಲೇರಿಯ, ಫೈಲೇರಿಯ, ಎನ್‌ಸೆಫೆಲೈಟಿಸ್‌ 
ಡೆಂಗ್ಯೂ ಮತ್ತು ಹೆಮರ್ಹೇಜಿಕ್‌ ಜ್ವರಗಳನ್ನು ಹರಡುತ್ತವೆ. 


ಮಲೇರಿಯ: ಪ್ರಪಂಚದಲ್ಲಿ ಮಲೇರಿಯದಂತಹ ಕೆಟ್ಟರೋಗ ಇನ್ನೊಂದ್ಲೀ 
ಎಲ್ಲ ದೇಶಗಳಲ್ಲೂ ಈ ರೋಗದ ಸೋಂಕಿದ, ಉಷ್ಣವಲಯದಲ್ಲಂತೂ ಹಲ; 
ದೇಶಗಳಲ್ಲಿ ಈ ರೋಗದ ಹಾವಳಿಯಿಂದ ಲಕ್ಷಾಂತರ ಜನರು ಸಾವಿಗೀಡಾಗಿ ನಾಗ 
ಕತೆಯ ಸುಳಿವೇ ಇರಲಿಲ್ಲ. ಈ ರೋಗಕ್ಕೆ ಕಾರಣವನ್ನು ಕಂಡುಹಿಡಿದ ಸುಪ್ರಸಿ£ 
ವಿಸ್ಲಾನಿ ರಾಸ” ಅವರ ಹೇಳಿಕೆಯಂತೆ ಮಾನವನ ಪ್ರಗತಿಗೆ ಬಲು ಬೆಲೆಯುಳ್ಳ ಸಂ 
ದೃರಿತ ನೀರು, ಫಲವತ್ತಾದ ದೇಶಗಳಲ್ಲೇ ಇದರ ಹಾವಳಿ ಹೆಚ್ಚಾಗಿತ್ತು. ಹೊ 
ದಾಗಿ ನೀರಾವರಿಯಾದ ಪ್ರದೇಶದಲ್ಲಿ ಈ ರೋಗ ಹೆಚ್ಚಿ. ಅನೇಕ ಹಳ್ಳಿಗಳೇ ನಾ 
ವಾದವು. ಸರ್ಕಾರ ಮತ್ತು ಪ್ರಪಂಚ ಆರೋಗ್ಯ ಸಂಸ್ಥೆಯ ಅವ್ಯಾಹತ ಪ್ರಯ: 
ಗಳಿಂದ, ಜನರ ಜೀವನಮಟ್ಟ ಹೆಚ್ಚಿದ್ದರಿಂದ ಈ ರೋಗ ಬಹಳಮಟ್ಟಿಗೆ ಕಡಂ 
ಯಾಗಿದೆ. ಸೋಂಕು ಅಂತೂ ಅಲ್ಲಲ್ಲಿ ಇದ್ದೇ ಇದೆ: 


304 ಜಾನುವಾರುಗಳಿಗೆ ಮನುಸ್ಯರಿಗೆ ಬೀಳೇವ ಕೀಟಿಗೆಳು ಹಾಗೂ ಅವುಗಳ ಹತೋಟ 


ಹಲವು ಬಗೆ:ಮಲೇರಿಯಕ್ಕೆ ಕಾರಣವಾದ ಸೂಕ್ಷ್ಮಾಣುಗಳಾದ ಪ್ಲಾಸ್ಮೊಡಿಯಂ 
ವೈವಾಕಲ್ಸಿ, ಪ್ಲಾ. ಮಲೇರಿಯಿ; ಪ್ಲಾ. ಪಾಲ್ಸಿಸಾರಂ. ಮತ್ತು ಶ್ಲಾ. ಒನೇಲ್‌ (ವರ್ಗ 
ಸ್ಫೊರೋಜೊವ ಕುಟುಂಬ ಪ್ರೋಟೊಜೊವಾ) ಮನುಷ್ಯರ ರಕ್ತದಲ್ಲಿದ್ದು ಕೆಂಪು 
ರಕ್ತಕಣಗಳನ್ನು ನಾಶಮಾಡಿ, ಚಳಿಜ್ವರ, ರಕ್ತಹೀನತೆಗಳನ್ನು ೦ಟು ಮಾಡುತ್ತವೆ ಈ 
ರೋಗಾಣುಗಳು ಸೊಳ್ಳೆಗಳ ಮೂಲಕ ಮನುಷ್ಯರ ರಕ್ತಕ್ಕೆ ಒಂದು 
ಸಲ ಸೇರಿದ ಮೇಲೆ ಬಹ:ಬೇಗ ಹೆಚ್ಚುತ್ತವೆ ಒಬ್ಬರೋಗಿಯ ರಕ್ತದಲ್ಲಿ 
ಒಂದು ಲಕ್ಷ ಕೋಟಿ (ಬಿಲಿಯನ್‌) ರೋಗಾಣುಗಳಿದ್ದದ್ದು ಗೊತ್ತಾಗಿದೆ. ಇವು 
ಸೊಳ್ಳೆಗಳ ಮುಖಾಂತರವಬ್ಲದೆ ಇನ್ನೊಬ್ಬರಿಗೆ ಸೇರಲಾರವು: ಈ ಸೊಳ್ಳೆಗಳೇ 
ಆನೊಫೆಲಿಸ್‌ ಬಗೆಗಳು. ಈ ಸೊಳ್ಳೆಗಳ ಶರೀರದಲ್ಲಿ ರೋಗಾಣುವಿನ ಜೀವನಚರಿತ್ರೆಯ 
ಒಂದು ಅವಶ್ಯಕವ-ದ ಭಾಗ ಪೂರೈಸುತ್ತದೆ. ರೋಗಾಣುವಿನ ಲೈಂಗಿಕ ಹಂತಗಳಂದ 
ಮ್ಯಾಕ್ರೊಮತ್ತು ಮೈಕ್ರೊಗ್ಯಾಮೀಟ್‌ಗಳು ರೋಗಿಯ ರಕ್ತದಿಂದಅನೊಫೆಲಿ್‌ ಹೆಣ್ಣು 
ಸೊಳ್ಳೆ ರಕ್ತ ಹೀರಿದಾಗ ಅದರ ಹೊಟ್ಟೆಗೆ ಸೇರುತ್ತವೆ.ಅಲ್ಲಿ ಅವು ಬೆಳೆದು ಒಟ್ಟುಗೂಡಿ, 
ಮಿಶ್ರ ಕೋತಿಕೆಯಾಗುತ್ತವೆ ಮಿಶ್ರಕೋಶಿಕೆ ಸೊಳ್ಳೆಯ ಕೊಟ್ಟೆಯನ್ನು ಚುಚ್ಚಿ 
“ಓವೊಸಿಸ್ಟ್‌? ಆಗುತ್ತದೆ. `ಸ್ಟೊರೊಗನಿ'ಯಾಗ್ಕಿ ಓಪೊಸಿಸ್ಟಿನೆ ತುಂಬ ಸೂಕ್ಷ್ಮವಾದ 
“ಸ್ರೋರೊಜೋಯಿಟ್‌`ಗಳಾಗಿ ಓವೊಸಿಸ್ಟ್‌ ಒಡೆದು ಅವು ಹೊರಕ್ಕೆ ಬಂದು 
ಸೊಳ್ಳೆಯ ಶರೀರ ಕುಹರಕ್ಕೆ ಸೇರಿ ಅಲ್ಲಿಂದ » ಸೊಳ್ಳೆಯ ಲಾಲಾ 
ಗ್ರಂಥಿಗಳಿಗೆ ಸೇರುತ್ತವೆ. ಆ ಸೊಳ್ಳೆ ಮನುಷ್ಯನನ್ನು ಕಚ್ಚಿದಾಗ ಅದರ 
ಜೊಲ್ಲಿನ ಮೂಲಕ ಮನುಷ್ಯನ ರಕ್ತಕ್ಕೆ ಸೇರುತ್ತವೆ. ಇಷ್ಟಾಗಲು 1-2 ವಾರಗಳು 
ಬೇಕು. ಮನುಷ್ಯರ ರಕ್ತದಲ್ಲಿ ರೋಗಾಣುವಿನ ಜೀವನಚರಿತ್ರೆಯ ಇನ್ನೊಂದು 
ಭಾಗ ಪೂರೈಸಿ ಗ್ರಾಮೀಟ್‌ಗಳಾಗುತ್ತವೆ. 


ಧಿ 


ಮಲೇರಿಯವನ್ನು ಹರಡುವ ಅನೊಫೆಲಿಸ್‌ ಸೊಳ್ಳೆಗಳಲ್ಲಿ ಸುಮಾರು 85 ಬಗೆ 
ಗಳಿವೆ. ಅಮೇರಿಕದಲ್ಲಿ ಈ ರೋಗ ಹರಡುವ ಬಗೆಗಳು- ಅನೊಫೆಲಿಸ್‌ ಕ್ವಾಡ್ರಿ 
ಮ್ಯಾಕ್ಯುಲೇಟರ್ಸ, ಆ. ಫ್ರಿ ಬೊರ್ನಿ, 

ಭಾರತದಲ್ಲಿ 45 ಅನೊಖೆಲಿಸ್‌ ಬಗೆಗಳಿವೆ. 9 ಬಗೆಗಳು ಮಾತ್ರ ಮಲೇರಿಯ 
ವನ್ನು ಹರಡುತ್ತವೆ. ಅವುಗಳು ಅ, ಕ್ಯೂಲಿಸಿಫೇಸೀರ್ಸ; ಅ, ಪ್ಲೂನಿಯೇಟಿಲಿಸ್ಸ್‌, ಅ, ಸ್ವಿಫೆ 
ನಸ್ಕೈ ಅ ಸಿಲಿಬ್ಬ ನೆಸ್ಸಿ ಸ ಅ, ಸಂಡೇಯಿಕಸ್‌; ಆ, ಖುನಿವೆಸ್‌; ಆ ಬಲಬಾಸೆಸ್ಪಿಸ್‌; 
ಆ. ಅನ್ಕುಲಾರಿಸ್‌ ಮತ್ತು ಅ, ವರುಣ, 

ಅವು ಮುಖ್ಯವಾಗಿ ಹೊರಗಡೆ ನಿಂತಿರುವ ಶುಚಿ ನೀರಿನಲ್ಲಿ. ಕೆರೆಗಳ ಅಂಚಿ 
ನಲ್ಲಿ ನಿಧಾನಮಗಿ ಹರಿಯುವ ತೊತೆಗಳಲ್ಲಿ. ನವಿಷಳ್ಳಗಳಲ್ಲಿ ನೀರಾವರಿ ಕಾಲುವೆ 


ರೋಗವಾಹಳೆ ಕೀಟಿಗಳು 305 


ಗಳಲ್ಲಿ, ಜೌಗು, ಕೆರೆ. ಭಾವಿ, ಮಳೆನೀರಿನ ಹಳ್ಳ. ಬಸಿದ ನೀರು, ಗದ್ದೆ ಮತ್ತು 
ಮಟ್ಟದ ಗುಂಡಿಗಳಲ್ಲಿ ವಂಶೋತ್ಪತ್ತಿ ಮಾಡುತ್ತವೆ: ' 

ಅ. ಸ ಭಾರತದ ಪಟ್ಟ ಗಳಲ್ಲಿ ಮಲೇರಿಯ ಹರಡುವ ಸೊಳ್ಳೆ. ಇದು 
ಕುಡಿಯುವ ಬಾವಿಗಳಲ್ಲಿ ಕು ೨ ಕಟ್ಟಡದ ಕೆರೆ ತೊಟ್ಟಿ, ಚಿಲುಮೆ. ನೀರಿನ 
ಡಬ್ಬ, ಚಿಪ್ಪು ಇತ್ಯಾದಿ ಕಡೆಗಳಲ್ಲಿ ವಂಶೋತ್ಪತ್ತಿ ಮಾಡುತ್ತದೆ. ಮಲಿನವಾದ 
ನೀರು ಚರಂಡಿಗಳಲ್ಲೂ, ಚರಂಡಿ ನೀರು ಸೇರಿದ ಭಾವಿಗಳಲ್ಲೂ ಇರುತ್ತದೆ. 


್ರಫೆನ್ಸೆ 
ನೀರಿ 


ಅ. ಸಂಡೇಯಿಕ೫* ಮುಖ್ಯವಾಗಿ ಉಪ್ಪು ನೀರಿನಲ್ಲಿರುತ್ತದೆ. 

ಆನೊಫೆಲಿರ್‌ ಮೊಟ್ಟೆಗಳು ಒಂದೊಂದೇ. ನೀರಿನಲ್ಲಿ ಇರುತ್ತವೆ. ಪ್ರತಿ 
ಮೊಟ್ಟೆಗೂ ಎರಡು ತೇಲುವೆಗಳಿಜೆ. ಲಾರ್ವ ನೀರಿನ ಮಟ್ಟಕ್ಕೆ ಕೆಳಗೆ ಸಮಾಂತರ 
ವಾಗಿರುತ್ತವೆ ನೀರಿನ ಮೇಲೆ ತಿನ್ನುತ್ತವೆ. ಸೊಳ್ಳೆಗಳ ಕಗಗ ಗುರುತುಗಳಿನೆ- 
ಗೋಡೆ ಅಥವಾ ಕುಳಿತ ಜಾಗಕ್ಕೆ ಒಂದು ಕೋನದಲ್ಲಿರುತ್ತವೆ. ದನಗಳ ಕೊಟ್ಟಿ] 
ವಾಸದ ಮನೆಗಳಲ್ಲಿರುತ್ತವೆ. ಸಂಜೆಯಿಂದ ಬೆಳಗಿನವರೆಗೂ ಮನುಷ್ಯ ರು ಹಾಗ 
ಜಾನುವಾರುಗಳನ್ನು ಕಚ್ಚುತ್ತಿರುತ್ತವೆ. ವಂಶೋತ್ಪತ್ತಿ ಜಾಗದಿಂದ ಸುಮಾರು 
ಮೈಲಿ ಹಾರುತ್ತವೆ. 

ಅ, ಒಲಬಾಸೆನ್ಸಿಸ್‌ ಬಲಬಾಸೆಸ್ಸಿಸ್‌ ಆಹಾರಕ್ಕಾಗಿ ಮನೆ; ನೆಗಳನ್ನು ಹೊಕ್ಕರೂ 
ಮುಖ್ಯವಾಗಿ ಬಯಲಿನಲ್ಲಿರುತ್ತವೆ. 


ಹಳದಿ ಜ್ವರ: 19ನೆಯ ಶತಮಾನದ ಕೊನೆಯವರೆಗೂ ಹಳ ಳದಿಜ್ವರ ಪ್ರಪಂ 


ದಲ್ಲಿ ಭಯಂಕರ ರೋಗವಾಗಿತ್ತು. ಆಗ ಕಾರಣ ತಿಳಿಸದಿರಲಿಲ್ಲ. ಉಷ್ಣವಲಯದದೇ 


ಗಳಲ್ಲಿ ಅಮೇರಿಕದ ನ್ಯೂಆರ್ಲಿಯನ್ಸ್‌, ಫಿಲ್‌ಡೆಲ್‌ಫಿಯ ಮತ್ತು ಹೆವಾನಗಳ 
ಸಾಂಕ್ರಾಮಿಕಗಳಾದವು. ಕಳೆದ ಶತಮಾನದ ಕಡೆಯಲ್ಲಿ ಫ್ರೆಂಚರು ಪನಾಮ ಜ 
ಸಂಧಿಯನ್ನು ಕಟ್ಟಲಾರದೇ ಹೋದುದಕ್ಕೆ ಇದು ಮುಖ್ಯಕಾರಣವಾಗಿತ್ತು.1900 ರ 
ಆಮೇರಿಕದಸ್ಯೆನ್ಮದ ಸರ್ಜನರು ಕೂ ಬದಲ್ಲಿ ಕೆಲಸಮಾಡುತ್ತಿ ದ್ವಾಗ,ಹಳದಿಜ್ವರ ಒಂರ 
ಬಗೆ ಸೊಳ್ಳೆಯಿಂದ ಹರಡ ರತ್ತದೆಂದು ಕಂಡುಹಿಡಿದರು. ಆದರ ಹೆಸರೇ ಹಳದಿ ಜ್ವರ. 
ಸೊಳ್ಳೆ ಈಡಿಸ್‌ ಈಜಿಪ್ಟೈ. ಆಗಿನಿಂದ ಈ ರೋಗವನ್ನು ಒಂದೊಂದು ದೇಶದಲ್ಲ. 
ನಿರ್ನಾಮ ಮಾಡುತ್ತ ಬಂದಿದ್ದಾರೆ. ಈಗ ಇದು ಬಹುಮಟ್ಟಿಗೆ ಅನೇಕ ದೇ 
ಗಳಲ್ಲಿಲ್ಲ. 1929 ರವರೆಗೂ ಇದನ್ನು ಪ್ರಪಂಚದಲ್ಲೇ ಇಲ್ಲದಂತೆ ಮಾಡುವ ಭರ 

ಇತ್ತೀಚೆಗೆ ದಕ್ಷಣ ಅಮೇರಿಕ, ಆಫ್ರಿಕಗ ಳಲ್ಲಿ ಒಂದು ಬಗೆ `ಕಾಡಿನ ಜ್ವರ 
ಅರಣ್ಯ ಪ್ರದೇಶಗಳಲ್ಲಿ ಕಂಡು, ಇದಕ್ಕೆ ಆಸರೆ ಕಪಿಗಳೆಂದೂ. ಬೇರೆ ಬೇರೆ ಬಃ 
ಸೊಳ್ಳೆಗಳಿಂದ ಹರಡುತ್ತದೆಂದೂ ಗೊತ್ತಾಗಿದೆ. ಇಂಥಹ ನಿರ್ಮೂಲ ಮಾಂ 


306 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ಲಾಗದ ಈ ರೋಗ. ಊರು, ನಗರಗಳಿಗೆ ಹರಡಿ ಸಾಂಕ್ರಾಮಿಕವಾಗಬಹುದು. 
ವಿಮಾನ ಪ್ರಯಾಣದಿಂದ ಇಂತಹ, ಅಪಾಯಕರ ಸೊಳ್ಳೆ ಅಥವಾ ಹಳದಿ ಜ್ವರ 
ಪೀಡಿತ ಪ್ರಯಾಣಿಕರು ಈ ರೋಗವನ್ನು ಇತರ ದೇಶಗಳಿಗೆ ಸಾಗಿಸುವ ಭಯವಿದೆ. 
ಇದು ರೋಗಕಾರಕವೂ ಒಂದು "ಶೋಧಕ ನಂಜು” ಎಂದೂ ಗೊತ್ತಾಗಿದೆ. ಮನುಷ್ಯ 
ರಲ್ಲಿ ಸೊಳ್ಳೆಯ ಬದಲಾವಣೆ ರೂಪಾಂತರಗಳು ತಿಳಿದಿಲ್ಲವಾದರೂ ಎರಡು ಆಸರೆ 
ಯೂ, ಅದರ ಜೀವನ ಚರಿತ್ರೆಯ ಭಾಗಗಳನ್ನು ಕಳೆಯಬಹುದು;ಇದಕ್ಕೆ ನಿದರ್ಶನ 
ಗಳಿವೆ. ಇದರ ಹತೋಟಿಗೆ ಈಚೆಗೆ ಒಂದು ತರಹ ದೇವಿಹಾಕುವುದನ್ನುಸಾಧಿಸಿದ್ದಾ ರೆ 
ಈ ರೋಗವನ್ನು ತೊಡೆದು ಹಾಕ.ವುದು ಜಗತ್ತಿನಲ್ಲಿ ಒಂದು ದೊಡ್ಡ ವಿಜ್ಞಾನ 
ವಿಜಯವೇ ಆಗುವುದು. 


ಈಡಿಸ್‌ ಬಗೆ ಸೊಳ್ಳೆಗಳು 
ಭಾರತದಲ್ಲಿ ಕಂಡಿರುವುದು ಈಡಿಳ್‌ ಈಜಿಸ್ಟ್ರೈ; ಈ, ಅಲ್ಫೊ ಸಕಸ್‌ ಮತ್ತು 
. ಪಿಟ್ಟೀಟಸ್‌. 

ಈ, ಈಜಿಸ್ಟೆ : ಇದು ಸಾಮಾನ್ಯವಾದ "ಹುಲಿ ಸೊಳ್ಳೆ' ಅಥವಾ "ಹಳದಿ 
ಜ್ವರ ಸೊಳ್ಳೆ', ಭಾರತದಲ್ಲಿ ಇದು ಡೆಂಗ್ಯೂ ಗೂ ಹೆಮದ್ದೇಜಿಕ್‌, ಜ್ವರಗಳನ್ನು 
ಹರಡುತ್ತದೆ. ಭಾರತದಲ್ಲಿ ಹಳದಿಜ್ವರ ಇಲ್ಲದಿದ್ದರೂ ಸಹ. ಇದು ಹರಡುವುದನ್ನು 
ತಡೆಗಟ್ಟಲು, ಅಂತರ್ದೇಶೀಯ ವಿಮಾನ ನಿಲ್ದಾಣಗಳಲ್ಲಿ, ಸುತ್ತಮುತ್ತ. ಹತೋಟೆ 
ಕ್ರಮಗಳು ಅತ್ಯಗತ್ಯ. 

ಜಲರೇಖೆಯ ಬಳಿ, ನಿಂತ ನೀರಿನ ಮೇಲೆ "ಸಿಗಾರ್‌' ಆಕಾರದ ಮೊಟ್ಟೆಗಳು ` 

' ಒಂದೊಂದೇ ಇರುತ್ತವೆ; ಕಪ್ಪು; ಪ್ರತಿಮೊಟ್ಟೆಯ ಸುತ್ತ ಗಾಳಿ ಗೂಡುಗಳು ಆವರಿಸು 
ತ್ತವೆ, ಶೋಷಣೆಯನ್ನು ತಡೆದುಕೊಳ್ಳಬಲ್ಲವು. ನೀರಿನಲ್ಲಿ ಲಾರ್ವ ನೇರವಾಗಿ ನಿಂತಿ 
ರುತ್ತವೆ. ಸೊಳ್ಳೆಗಳ ಕಪ್ಪು ಹಿನ್ನೆಲೆ ಮೇಲೆ ಬಿಳಿಪಟ್ಟಿಗಳು ಸುಂದರವಾಗಿವೆ ಕಾಲು 
ಗಳ ಮೇಲೆ ಪಟ್ಟೆಗಳವೆ. 


ಇದು ಗೃಹಾಸಕ್ತ ಸೊಳ್ಳೆ. ಮನುಷ್ಯರು ಮಸಿಸುವ ಕಡೆ ನೀರು ನಿಂತ ಧಾರಕ 
ಗಳಲ್ಲಿ ವಂಶೋತ್ಪತ್ತಿ ಮಾಡುವುದೇ ಹೆಚ್ಚು. , ಸಾಮಾನ್ಯವಾಗಿ ನೀರಿರುವ ಡಬ್ಬ, 
ಪೀಪಾಯಿ, ಕೊಳಗ, ಹೆಳೆಟೈರ್‌, ಕಬ್ಬಿಣದ ಚೊರು, ಮಡಕೆ, ಹೊದಾನಿ, ಚಿಪ್ಪು 
ಮರದ ರಂಧ್ರ ಇತ್ಯಾದಿಗಳಲ್ಲಿರುತ್ತವೆ. ಹಗಲು ಮನೆಯೊಳಗಿದ್ದು ಮನುಷ್ಯ ಹಾಗೂ 
ದನಕರುಗಳನ್ನು ಕ್ರೂರವಾಗಿ ಕಚ್ಚುತ್ತವೆ. ಮನುಷ್ಯರ ಸಹವಾಸ್ಕಿ 400 ಮೀಟರ್‌ 
ಹಾರಿದರೆ ಹೆಚ್ಚು. 


ಕೋಗವಾಹಕ ಕೀಟಗಳು 307 


ಈ, ಅಲೊಸಿಕ್ಟಿಸ್‌ : ಇದು ಸಹ ಆಗಾಗ್ಗೆ ಹೆಂಗ್ಳೂಮತ್ತುಡೆಮದ್ಹೇಜಿಕ್‌ ಜ್ವರ 
ವನ್ನು ಹರಡುತ್ತದೆ. ಇದರ ವಂಶೋತ್ಪತ್ತಿ. ನಗರಗಳಲ್ಲಿ ಈ, ಅಜಿಷ್ಟ್ಯೈ ನಂತೆ 
ಅಂತೂ ವಾಸದ ಮನೆಯಿಂದ ದೂರವಿದ್ದಾಗ ಕಾಡಿನಲ್ಲಿ ಇದರ ಲಾರ್ವಿ, ನೀರಿರುವ 
ಮರಗಳ ಕುಳಿ, ಬೊಂಬಿನ ತುಂಡು. ಸಸ್ಯಗಳ ಕವಲಿನ ಕೋನ ಹಾಗೂ ಬಂಡೆ 
ಕುಹರಗಳಲ್ಲಿ ಇರುತ್ತವೆ. 

ಫೈಲೇರಿಯಾಸಿರಿ: ಈ ರೋಗಕ್ಕೆ ಕಾರಣ ಸೂಕ್ಷ್ಮವಾದ ಹುಳುಗಳು. ಪುಕೆಕೆರಿಯ 
ಬ್ಯಾಂಕ್ರಾಪ್ಟೆ ಮತ್ತು ವು, ಮಲಾಯಿ (ಫೈಲಾರಿಡಿ ಕುಲ : ಸಿಮಟೋಡ ತರಗತಿ, 
ನಿಮ್ಮ್‌ಟ್‌ ಹೆಲ್ಮಿಂತಿಸ್‌ ಉಪಕೊಡಿಎಫೈಲಂ) ಇವು ಮನುಷ್ಯರ ರಕ್ತ ಮತ್ತು 
ದುಗ್ಧರಸದಲ್ಲಿರುತ್ತವೆ. ಈ ರೋಗದಿಂದ ಸಾಯದಿದ್ದರೂ ಸಾಮಾನ್ಯವಾಗಿ ಕಾಲು, 
ಕೈ, ಬಾಹ್ಯ ಜನನಾಂಗಗಳು ಅಥವಾ ಶರೀರದ ಇತರ ಭಾಗಗಳು ವಿಕಾರವಾಗಿ ದಪ್ಪ 
ವಾಗುತ್ತವೆ. ಇದನ್ನು ಆನೇಕಾಲುರೋಗ “ಎಲಿಫೆಂಟಿಯಾಸಿಸ್‌` ಎನ್ನುತ್ತಾರೆ. 
ಇವುಗಳ ಭ್ರೂಣ ಅಥವಾ ಮರಿಗಳು ಹಗಲು ಮನುಷ್ಯರ ಶ್ವಾಸಕೋಶ ಮತ್ತು ಒಳ 
ರಕ್ತನಾಳಗಳಲ್ಲಿದ್ದು, ರಾತ್ರಿ ಅವರು ಮಲಗಿದ್ದಾಗ ಅವು ಮೇಲ್ಭಾಗದ ರಕ್ತನಾಳಗಳಿಗೆ 
ಸೇರುತ್ತವೆ. ಆಗ ಸೊಳ್ಳೆ ರಕ್ತಹೀರಿದಾಗ ರಕ್ತದೊಡನೆ ಕೆಲವು ಹುಳುಗಳನ್ನೂ 
ಎಳೆದುಕೊಳ್ಳುತ್ತದೆ. ಸೊಳ್ಳೆ ಮಾಂಸಖಂಡಗಳಲ್ಲಿ ಅವು ರೂಪಾಂತರ ಹೊಂದಿ, 
2-3 ವಾರಗಳ ನಂತರ ಸ್ಯ ಅಂಗುಲ ಉಪ್ಪವಾಗಿ ಸೊಳ್ಳೆ ಇನ್ನೊಬ್ಬನನ್ನು ಕಚ್ಚಿ 
ದಾಗ, ಅದರ ಬಾಯಿ ಮೂಲಕ ಚರ್ಮದೊಳಕ್ಕೆ ಸೇರುತ್ತವೆ. ಹುಳುಗಳು ಸೊಳ್ಳೆಯ 
ಬಾಯಿ ಭಾಗ "ಲೆಬೆಲ್ಲ' ಮತ್ತು ಮನುಷ್ಯನ ಚರ್ಮವನ್ನು ಕೊರೆದು, ದುಗ್ಧರಸ 
ವಾಹಕನಾಳಗಳಿಗೆ ಸೇರಿ 3 ಅಂಗುಲ ಉದ್ದ, 735 ಅಂಗುಲ ವ್ಯಾಸವಾಗಿ ಬೆಳೆಯು 
ತ್ತವೆ. ಒಂದುಗೂಡಿದ ಮೇಲೆ ಹೆಣ್ಣು, ಅಂಡಜರಾಯಜ ರೀತಿ ಮರಿಗಳನ್ನು 
ಉತ್ಪತ್ತಿ ಮಾಡುತ್ತದೆ. ಈ ರೋಗವನು ಹಲವು ಬಗೆ ಸೊಳ್ಳೆಗಳು ಹರಡುತ್ತವೆ. 

ಷ್ಚವಲಯದ ಹಲವು ಭಾಗಗಳಲ್ಲಿ ಇದೆ; ಇದನ್ನು ಹರಡುವ ಸೊಳ್ಳೆಗಳು. 20 
ಕ್ಕಿಂತ ಹೆಚ್ಚು ಬಗೆ- ಈಡಿಸ್‌, ಅನೊಫೆಲಿಸ್ಸ್‌, ಕ್ಕೂಲೆಕ್ಸಿ ಮತ್ತು ಮನ್ಸೋನಿಯ ಸೊಳ್ಳೆ 
ಗಳು ಬಹುಮುಖ್ಯವಾದದ್ದು ಕ್ಯುಠೆಕ್ಸ್‌ ಸಿಪಿಯನ್ಸ್‌ ಕ್ವಿಂಕ್ಟೈಫೇಸಿಯೇರ್ಟಾ, 

ಭಾರತದಲ್ಲಿ ಈ ರೋಗವನ್ನು ಹರಡುವ ಸೊಳ್ಳೆಗಳು ಕ್ಯೂಲೆಕ್ಸ್‌ ಫೇಟಿಗಾನ್ಸ್‌ 
ಮತ್ತು ಕ್ಕೂ. ವಿಷ್ಣಯಿ. 

ಇವುಗಳ ಮೊಟ್ಟೆಗಳು ನೀರಿನ ಮೇಲೆ ತೆಪ್ಪದಂತೆ ಒಟ 
ನೀರಿನ ಮಟ್ಟಕ್ಕೆ ಒಂದು ಕೋನವಾಗಿರುತ್ತವೆ. ಸೊಳ್ಳೆ ಕುಳಿ 
ನಾಂತರ. ರೆಕ್ಕೆಗಳ ಮೇಲೆ ಗುರುತುಗಳಿಲ್ಲ. (ಮುಂದಿನ ಚಿತ್ರ 3-17ದ 8 
ಕ್ಯೂರೆಕ್ಸ್‌ನ್ನು ನೋಡಬಹುದು.) 


308 ಜಾನುವಾರುಗಳಿಗೆ, ಮನುಸ್ಕರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹೆತೋಟ 


ಕ್ಯು, ಫೇಓಗ್ಯಾನ್ಸ್‌, ಸೊಳ್ಳೆ, ವ್ರಕೆಂಯ ಬ್ಯಾಂಕ್ರಾಫ್‌ಟೈ ಜಂತುವಿನಿಂದಾಗುವ 
ಆನೆಕಾಲುರೋಗ ಫೈಲೇರಿಯಾಸಿಸ್‌ನ್ನು ಹರಡುವುದಲ್ಲದೆ, ಮನೆಗಳಲ್ಲಿ ರಾತ್ರಿ 
ಹೊತ್ತು, ಕಚ್ಚಿರೇಗಿಸುವ ಪೀಡೆ. ವಸಂತಕಾಲದಲ್ಲಿ ಹವಾಗುಣವನ್ನು ಅನುಸರಿಸಿ 
ಹೆಚ್ಚು ಕಡಮೆಯಾಗುತ್ತವೆ. ಪಟ್ಟಣಗಳಲ್ಲಿ, ಗ್ರಾಮ ಸರಹದ್ದಿನ ಚರಂಡಿ ಹೊಲಸು. 
ಊರಿನ ರೊಚ್ಚನ್ನು ಹೊರಕ್ಕೆ ಸಾಗಿಸ ಲು ಸರಿಯಾದ ವ್ಯವಸ್ಥೆ ಇಲ್ಲದೆ ಕೊಳಕಾಗಿ 
ದ್ದರೆ ಈ ಸೊಳ್ಳೆ ಕಟ ಹೆಚ್ಚು, ಸುಯಂಕಾಲ ಕತ್ತ ಲಾಗುವ ಮುನ್ನ ಮನೆಯೊಳಕ್ಕೆ 
ಸೇರಿ ಹಿಂಸಿಸುತ್ತವೆ. ಕತ್ತಲ ಮೂಲೆ, ಸಂದಿಗೊಂದಿ, ಒಟ್ಟೆ ಇಡುವ ಕೆಬಾಟು ಹಾಗೂ 
ಗಿಡಗಳ ಮೇಲೆ ಇರುತ್ತವೆ. ಬೆಳಗಾಗುವ ಮೊದಲೇ "ಹೊರಕ್ಕೆ ಹೋಗುವುದೂ 
ಉಂಟು. 

ಸೊಳ್ಳೆ ಮನೆಯ ಹತ್ತಿರ ನಿಂತಿರುವ ಕೊಳಕು ನೀರಿನಲ್ಲಿ, ಚರಂಡಿಗಳಲ್ಲಿ, 

ರೊಚ್ಚು ಹೀರುವ ಗುಂಡಿಗಳಲ್ಲಿ, ಮಲಮೂತ್ರದ ಕೊಳ್ಳ ಕಕ್ಕಸು. ರೊಜ್ಜುಗುಂಡಿ. 
ಗ್ರಾಮಸಾರದೊಡನೆ ನಿಂತನೀರು, ಮಳೆನೀರು ನಿಂತಹಳ್ಳ, ಉಪಯೋಗಿಸದ ಬಾವಿ 
ಮೊದಲಾದ ಸ್ಥಳಗಳಲ್ಲಿ ವಂಶೋತ್ಪತ್ತಿ ಮಾಡುತ್ತದೆ, ಸುಮಾರು ಮೂರು ಮೈಲಿ 
ಗಳವರೆಗೂ ಹಾರುತ್ತದೆ. 


ಕ್ಯೂ. ನಿಷ್ಣಯಿ : ಇದು "ಎನ”ಸೆಫೆಲೈಟಿಸ?' ಎಂಬ ರೋಗವನ್ನು ಹರಡು 
ತ್ತದೆ. ಈ ಸೊಳ್ಳೆ, ನೀರಿನ ಹಳ್ಳ. ಗದ್ದೆ, ತೊರೆ, ಮಳೆನೀರು ನಿಂತಗುಂಡಿ. ಉಪ್ಪು 


ಜೌಗು ನೀರಿರುವ ತಗ್ಗು ಮುಂತಾದ ಕಡೆಗಳಲ್ಲಿ ವಂಸೋತ್ಪತ್ತಿ ಮಾಡುತ್ತದೆ. 


ಕೊಳಕಿಲ್ಲದ ನೀರಿನಲ್ಲಿ ಹೆಚ ಸ ಕೊಟ್ಟಿಗೆ ಹಾಗೂ ವಾಸದ ಮನೆಗ ಇಲ್ಲಿರುತ್ತದೆ. 
ವಿಶೇಷವಾಗಿದ್ದಾ ರಗ ವಂ ತ್ತ ಕರಡದ. ಕಡೆಗಳಲ್ಲಿ ಮನೆಗಳಿಂದ ಹೊರಗಿರುತ್ತವೆ. 
ದನಕರು, ಮನುಪ್ಸ ಪ ಪಕ್ಷಿಗಳನ್ನು ಸಂಜೆಯಿಂದ ಮುಂಜಾನೆಯವರೆಗೆ ಕಃ* 3 ರಕ್ತ 
ಹೀರುತ್ತದೆ. 


ಮನ್ಸೋಸನಿಸೈೆಡಿಸ್‌ ಬಗೆಯ ಸೊಳ್ಳೆಯು ಬ್ರೂಗಿಯ ಮಲಾಯಿ ಜಂತುವಿ 
ನಿಂದಾಗುವ ಫೈಲೇರಿಖಾಸಸ" ರೋಗವನ್ನು ಹರಡುತ್ತದೆ. ವಂಶೋತ್ಪತ್ತಿ ಜುಗ 
ಗಳು ಯಾವುಪಂದರೆ-- ನೀರಿನ ಮೇಲೆ ತೇಲಿ ಬೆಳೆಯುವ ಅಂತರಗಂಗೆ (ಪಿಸ್ತಿಯ 
ಸ್ಟಾ ಟಯೋಟೆಳ ಅಂತರ ತಾವರೆ (ನೀರಿನ ಹೈಯಸಿಂಥ್‌ ಎ ಐಕಾರ್ನಿಯಾ ಕ್ರಾಸಿಸಿಸ್‌) 
ಲೆನುಮೈನರ್‌, ಸಾಲ್ವಿನಿಯ ಇತ್ಯಾದಿ ಸಕ್ಕಗಳಿರುವ ಯಾವಾಗಲೂ ನೀರಿರುವ ಕೆರೆ 
ಕುಂಟೆಗಳು. ಲಾರ್ವಿ ಮತ್ತು ಪ್ಯೂಪಾಗಳು ಈ ಗಿಡಗಳ ಬೇರುಗಳಿಗೆ ಅಂಟಿದ್ದು, ಆ 
ಗಿಡಗಳಿಂದ ಉಸಿರಾಡಲು ಆಮ್ಲಜನಕವನ್ನೇ ಸಕಳ ಇಳ್ಳುತ್ತವೆ. ತೆಂಗಿನನಾರಿನಿಂದ 
ನೀರು ಕೊಳಕಾದರೆ ಸೊಳ್ಳೆ ಹೆಚ್ಚು 'ಹಂಶೋತತ್ತಿ ಡುತ್ತದೆ. 


ರೋಗವಾಹಕ ಕೀಟಿಗಳು 306 


ಸೊಳ್ಳೆಗಳು ಮುಖ್ಯವಾಗಿ ಮನೆಯೊಳಗಿದ್ದರೂ ಹೊರಗೂ ಇರುತ್ತವೆ. ಮನು 
ಷೈರನ್ನು ರಾತ್ರಿ ಕಚ್ಚುವುದು ಹೆಚ್ಚು ಬಲವಾಗಿ ಹಾರುತ್ತದೆ. 


ಡೆಂಗ್ಯೂ ಆಥವಾ ಬೆನ್ನುಮೂಳೆ ಜರ : ಸೊಳ್ಳೆಗಳು ಹರಡುವ 1ನೇ 
ರೋಗ ಉಷ್ಣವಲಯದಲ್ಲಿ ಈ ರೋಗ ಹೆಚ್ಚು. ಇದರಿಂದ ಸಾಯದಿದ್ದರೂ ಊ 
ನಲ್ಲೆಲ್ಲರಿಗೂ ಬಂದು ತಾತ್ಕಾಲಿಕವಾಗಿ ತೊಂದರೆಪಡಿಸುತ್ತದೆ. ಈ ರೋಗದ ಚಿಹ್ನೆ 
ಗಳು-ವಿಪರೀತ ಬಿಟ್ಟುಬಿಟ್ಟು , ಬರುವ ಜ್ವರ, ಬೆನ್ನುಮೂಳೆ ಹಾಗೂ ಕೀಲುಗಳ 
ನೋವು; ಚರ್ಮದ ಮೇಲೆ ಸಣ್ಣ ಸಣ್ಣ ಕೆಂಪು ಗುಳ್ಳೆಗಳು, ಇದು ಒಂದು ಬಗೆಯ 
ನಂಜುರೋಗ. ಹಳದಿ ಜ್ವರದ ಸೊಳ್ಳೆಯಿಂದ ಈಡಿಸ್‌ ಈಜಿಪ್ಟೈ, ಈ, ಅಲ್ಬೊನಿಕ್ಟಸ್‌ 
ಗಳಿಂದ ಹರಡುತ್ತದೆ. 

ಮನುಷ್ಯರ *ಎನ್‌ಸೆಫೆಲೈಟಿಸ್‌?. ಕ್ಕೂಲೆಕ್ಸ್‌ ಭೂರ್ಸಾಲಿಸ್‌, ಕ್ಯೂ ವಿಹಿಯೆನ್ಸ್‌, 
ಹಿನಿಯೆಸ್ಸ್‌, ಕ್ಕು ಪಿಪಿಯೆನ್ಸ್‌ ಕ್ರಿಂಕೈಫೇಸಿಯೇಟಿಸಿ; ಈಡಿಸ್‌ ಟೀನಿಯೊರ್ರಿಲಕೆಸ್‌ ಈ 
ಸೊಲ್ಲಸಿಟಾನ್‌ ಸೊಳ್ಳೆಗಳಿಂದ ಹರಡುತ್ತದೆ. 


ಸಾರ್ವಜನಿಕ ಆರೋಗ್ಯದಲ್ಲಿ ಮುಖ್ಯವಾದ ಇಕರ ಸೊಳ್ಳೆಗಳು 

» ಆರ್ನಿಜೆರಿಸ” ಬಗೆಗಳು : ಇವು ದಪ್ಪ, ಬಣ್ಣವುಳ್ಳ ಸೊಳ್ಳೆಗಳು. ಇವು ಸಣ್ಣ 
ಹಳ್ಳ ಹಾಗೂ ಮೂತ್ರದಿಂದ ಕೆಟ್ಟಮಣ್ಣಿನ ಚರಂಡಿಗಳಲ್ಲಿ ವಂಶೋತ್ಪತ್ತಿಯಾಗುತ್ತವೆ. 
ಈ ಸೊಳ್ಳೆಗಳು ಯಾವ ರೋಗವನ್ನು ಹರಡುತ್ತದೆ ಎಂದು ಗೊತ್ತಿಲ್ಲದಿದ್ದರೂ ಸಹಿಸ 
ಲಾಗದಂತೆ ಕಚ್ಚುತ್ತವೆ. 


ಆಸರೆ $ ಸೊಳ್ಳೆಗಳು ಬಿಸಿರಕ್ತದ ಎಲ್ಲ ಪ್ರಾಣಿಗಳನ್ನು ಮುಖ್ಯವಾಗಿ ಸಾಕಿದ 
ಮತ್ತು ಕಾಡಿನ ಸಸ್ತನಿ. ಹಾವು ಹಾಗೂ ಆಮೆಗಳನ್ನೂ ಸಹ ಕಚ್ಚುತ್ತವೆ. ಈಗಾಗಲೆ € 
ತಿಳಿಸಿರುವ ರೋಗಗಳು ಮನುಷ್ಯರಿಗೆ ಮಾತ್ರ ತೊಂದರೆಪಡಿಸಿದರೂ ಸೊಳೆ !ಗಳು 
ಇತರ ಪ್ರಾಣಿಗಳ ರೋಗಗಳನ್ನು ಅಂದರೆ. ಕುದುರೆಯ ಎನ್‌ಸೆಫೆಲೈಟಿಸ್‌ ಮತ್ತು 
ಪಕ್ಷಿಯ ಮಲೇರಿಯ ಇವನ್ನು ಹರಡುತ್ತವೆ. 


ವ್ಯಾಪ್ತಿ : ಪ್ರಪಂಚದ ಹಲವು ಭಾಗಗಳಲ್ಲಿ ಹಳದಿಜ್ವರ ನಿರ್ನಾಮವಾಗಿದ್ದರೂ 
ಇದನ್ನು ಹರಡುವ ಸೊಳ್ಳೆ ಇದ್ದೇ ಇದೆ. ಉಳಿದ ಸೊಳ್ಳೆಗಳು ಭೂಮಧ್ಯರೇಖೆಯಿಂದ 
ಧೃವಗಳವರೆಗೂ ಸಮುದ್ರ ಮಟ್ಟದಿಂದ ಕೊನೆಯ ಪಕ್ಷ 7000 ಅಡಿ ಎತ್ತರದವರೆಗೂ 


ಹರಡಿವೆ. 


ಜೀವನ ಚರಿತ್ರೆ: ಮಲೇರಿಯ,ಹಳದಿಜ್ವರ,ಆನೇಕಾಲುರೋಗಗಳಿಗೆ ಸಂಬಂಧ 


ಪಟ್ಟ ಸೊಳ್ಳೆಗಳ ಜೀವನಚರಿತ್ರೆಯನ್ನು ಅಲ್ಲಲ್ಲೇ ಸೂಕ್ಷ್ಮವಾಗಿ ತಿಳಿಸಿದರೂ 


ತ 


310 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹೆತೋಟ 


ಸುಮಾರು 140 ಬಗೆ ಸೊಳ್ಳೆಗಳನ್ನು ಗುರ್ತಿಸಿರುವುದರಿಂದ, ಎಲ್ಲಕ್ಕೂ ಅನ್ವಯಿಸು 
ವಂತ, ಜೀವನಚರಿತ್ರೆ ನಡತೆಗಳ ಸಾಮಾನ್ಯ ವಿಷಯಗಳನ್ನು ಹೇಳಬಹುದು. 

ಸೊಳ್ಳೆಗಳು ಚಳಿಗುಲವನ್ನು ಮೊಟ್ಟೆ ಹಂತದಲ್ಲಿ ಕಳೆಯುತ್ತವೆ ಕೆಲವು ಸೊಳ್ಳೆ 
ಗಳು ಸ್ಮಾನದ ಮನೆ ನೆಲಮಾಳಿಗೆ, ಹೊರಕಟ್ಟಡಗಳು, ಮರಗಳ ಪೊಟ್ಟರೆ ಇತ್ಯಾದಿ 
ಸ್ಥಳಗಳಲ್ಲಿದ್ದು ಮಾಗಿ ಮತ್ತು ವಸಂತಕಾಲಗಳನ್ನು ಕಳೆಯುತ್ತವೆ. ಇನ್ನೂ ಕೆಲವು 
ಲಾರ್ವಿ ಹಂತದಲ್ಲಿ ಹಳ್ಳ ಕೊಳ್ಳೆಗಳ ನೀರಿನ ತಳದಲ್ಲಿದ್ದುಬಿಡುತ್ತವೆ. ಅಂತೂ 
ಸೊಳ್ಳೆಗಳು ನೀರಿನಲ್ಲೆ | ಬೆಳೆಯುತ್ತ ವೆ. ಸಣ್ಣ ಸಸ್ಯ ಹಾಗೂ ಪ್ರಾಣಿಗಳು ಲಾರ್ವಿ 
ಗಳ ಅಹಾರ ಮೊಟ್ಟೆಗಳು ನೀರಿನ ಮೇಲೆ. ಕ್ಯುಲೆಕ್ಟ್‌ ಮೊಟ್ಟೆ ತೆಪ್ಪದಂತೆ ಒಟ್ಟಾ 
ಗಿದ್ದು ತೇಲುತ್ತವೆ; ಸಣ್ಣ ಇಲ್ಲಣದಂತೆ ಕಾಣುತ್ತವೆ ಪರೀಕ್ಷಿಸಿದಾಗ ನೂರಾರು 
ಮೊಟ್ಟೆಗಳು ಒಟ್ಟಾಗಿ ನಿಂತಿರುತ್ತವೆ, ಅನೊಫೆಲಿ ಮತ್ತು ಈಡಿಸ್‌ (ಹಳದಿ ಜ್ವರದ 
ಸೊಳ್ಳೆ), ಮೊಟ್ಟೆಗಳು ಒಂದೊಂದೇ. ಅನೊಫೆಲಿರ್ಸಿ ಮೊಟ್ಟೆಗಳಿಗೆ ಮಧ್ಯೆ ತೇಲು 
ನಡುಪಟ್ಟಿ ಯಂತೆ ವೈಶಿಷ್ಟ್ರ್ಯವಾದ ಟೊ ಇಳ್ಳು ವಿಸ್ತರಣಗೆಳಿವೆ; ಇದರಿಂದ ಅವು ತೇಲು 
ತ್ರಿರಲು "ಅನುಕೂಲ. 


ಮರಿಗಳನ್ನು "ರಿಗ್ಲರ್‌?ಗಳೆನ್ನುತ್ತಾರೆ. ತಲೆದಪ್ಪ; ಬಾಯಿಭಾಗಗಳು ಜಟಿಲ 
ಪೊದೆ, ಸದಾ ಚಲಿಸುತ್ತಿದ್ದು ಆಹಾರವನ್ನು ಬಾಯಿಯೊಳಕ್ಕೆ ತಳ್ಳುತ್ತವೆ. ಅಗಿಯುವ 
ಬಾಯಿ. ಪಾಚಿ. ಸಣ್ಣ ಜೀವಂತ ಅಥವಾ ಸತ್ತಸಸ್ಯ ಹಾಗೂ ಪ್ರಾಣಿಗಳನ್ನು ತಿನ್ನು 
ತ್ತವೆ, ಎದೆ ದಪ್ಪ. ಒಂದೇ ಸಂಧಿಯಂತೆ ಕಾಣುತ್ತದೆ; ಈ ಹಂತದಲ್ಲಿ ಕಾಲುಗಳಿಲ್ಲ, 
ಹೊಟ್ಟೆ ಕೃಶ; 8ನೇ ಅಥವಾ ಕೊನೆಯ ಹಿಂದಿನ ಸಂಧಿಯ ಮೇಲೆ ಒಂದು ಮೋಟು 
ಕೊಳವೆ (ಸೈಫನ” ) ಇದೆ. ಲಾರ್ವ ಇದನ್ನು ನೀರಿನ ಮೇಲಕ್ಕೆ ಆಗಾಗ ಎತ್ತಿ ಉಸಿ 
ಕಾಡುತ್ತದೆ. ಈ ಗಾಳಿಯ ಜತೆಗೆ ಶರೀರದ ಕೊನೆ ಸಂಧಿಗೆ 4 ಬೆರಳುಗಳಂತಹ 
ನಸ ಕಿವಿರುಗಳಿದ್ದು ನೀರಿನಲ್ಲಿ ಸೇರಿರುವ ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತವೆ. 
ಲಾರ್ವಿ ಬದುಕಿರಲು ಕಿಎರುಗಳಷ್ಟೆ ಸ್ಟೇ ಸಾಲುವುದಿಲ್ಲ; ಅವು ಆಗಾಗ ನೀರಿನ ಮೇಲಕ್ಕೆ 
ಬಂದೇ ಉಸಿರಾಡಬೇಕು. ಸ್ನವವಾಗಿ, ಅವು ನೀರಿನ ಮಟ್ಟ ದಿಂದ ಮೇಲಕ 
“ಸೈಫನ್‌' ಕೊಳವೆಯನ್ನು ತಳ್ಳಿ ಶರೀರದ ಉಳಿದ ಭಾಗ ನೀರಿನ ಕೆಳಗೆ ಬಂದು 
ಕೋನದಲ್ಲಿರುವಂತಿರುತ್ತವೆ. "ಹಲವು ಬಣೆಗಳು. ಆಳವಿಲ್ಲದ ನೀರಿನ ತಳಕ್ಕೆ ಹೋಗಿ 
ಜೈವಿಕ ವಸ್ತುಗಳನ್ನು ತಿನ್ನುತ್ತವೆ. ಆನೊಫೆಲಿಸ್‌ ಲಾರ್ವಿಗಳಲ್ಲಿ ಸ್ಥ ಸೈಫನ್‌ ಬಹಳ 
ಮೋಟು; ಅವು ನೀರಿನ ಮಟ್ಟಕ್ಕೆ ಸಮಾನಾಂತರದಲ್ಲಿದ್ದು ನೀರಿನಮೇಲೆ ತೇಲುವ 
ಪಾಚಿ ಮುಂತಾದ್ದನ್ನು ತಿನ್ನುತ್ತವೆ. ತೊಂದರೆಯಾದರೆ ಹೊಟ್ಟೆಯನ್ನು ಪಕ್ಕದಿಂದ 
ಪಕ್ಕಕ್ಕೆ ಅಪ್ಪಳಿಸುತ್ತ ಕೆಳಕ್ಕೆ ಈ ಹೋಗುತ್ತದೆ. 


ಕೋಗವಾಹೆಕ ಕೀಟಗಳು 311 


ಲಾರ್ವಿ ಎರಡು ದಿನಗಳಿಂದ ಎರಡು ವಾರಗಳಲ್ಲೇ ಪೂರ್ತಿ ಬೆಳೆದು, ೩ 
ಅಂಗುಲ ಉದ್ದವಾಗುತ್ತವೆ. ನಾಲ್ಕನೆಯ ಸಲ ಪೊರೆಬಿಟ್ಟ ಕೂಡಲೆ ಕೋಶಗಳಾಗು 
ತ್ತವೆ. ಪ್ಯೂಪ (ಕೋಶ ವಿಚಿತ್ರ: ನೀರಿನಲ್ಲಿ ಈಜುತ್ತದೆ: ಶತ್ಛ ಗಳಿಂದ ತಪ್ಪಿಸಿ 
ಕೊಳ್ಳುತ್ತ ದೆ; ತಿನ್ನುವುದನ್ನು ಬಿಟ್ಟು, ಲಾರ್ವದ ನಡತೆಯಲ್ಲಿವೂ ಇವೆ. ಎದೆಯ 
ಮೇಲಿನ ಎರಡು ತುತ್ತೂರಿಯಂತಹ. ಕೊಳವೆಗಳಿಂದ ಉಸಿರಾಡುತ್ತದೆ. ಸಂಯೋಜಿತ 
ಶಿರೋವೃಕ್ಷದ ಮೂಲಕ, ಕಣ್ಣು, ಕಾಲು ಮತ್ತು ರೆಕ್ಕೆಗಳು ಬೆಳೆಯುತ್ತಿರುವುದನ್ನು 
ನೋಡಬಹುದು, ಈ ಹಂತವನ್ನು “ಟಂಬ್ಲರ್‌' ಎನ್ನುತ್ತಾರೆ. ಕೆಲವೇ ಗಂಟೆ 
ಗಳಿಂದ ಹಿಡಿದು ಕೆಲವು ವಾರಗಳಲ್ಲಿ ಕೋಶದ ಹಿಂಭಾಗದಲ್ಲಿ ಚರ್ಮ ಒಡೆದು, ಸೊಳ್ಳೆ 
ಹೊರಕ್ಕೆ ಬಂದು ಕೋಶದ ಪೊರೆಯ ಮೇಲೆ ಒಂದೆರಡು ಕ್ಷಣ ನೆಟ್ಟಗೆ ನಿಂತು ರೆಕ್ಕೆ 
ಗಳು ಆಗಲಿ, ಒಣಗಿದ ಮೇಲೆ, ಹ:ರಿಹೋಗುತ್ತದೆ. ಹಲವು ಬಗೆಗಳಲ್ಲಿ ವರ್ಷಕ್ಕೆ 
ಅನೇಕ ವಂಶಗಳಾಗುತ್ತವೆ. 


ಸೊಳ್ಳೆಗಳ ಲಾರ್ವ ಹಾಗೂ ಪ್ಯೊಪಗಳು ಸಣ್ಣ ಹರಿ ಡಬ್ಬದಲ್ಲಿ ನಿಂತ ಮಳೆ 
ನೀರಿನಿಂದ ಹಿಡಿದು, ಎಕರೆಗಟ್ಟಲೆ ನಿಂತ ಜೌಗು ನೀರಿನಲ್ಲಿ ಬೆಳೆಯುತ್ತವೆ. ಅನೊ 
ಫೆಲಿಸ್‌ ಲಾರ್ವಗಳು ವಿವಿಧ ಸ್ಥಿತಿ ನೀರಿನಲ್ಲಿ, ಮುಖ್ಯವಾಗಿ, ಪಾಚಿ ಇದ್ದು ನಿಧಾನ 
ವಾಗಿ ಹರಿಯುವ ಅಥವಾ ನಿಂತಿರುವ ನೀರಿನಲ್ಲಿ ವಂಶೋತ್ಪತ್ತಿಯಾಗುತ್ತವೆ. ಹಳದಿ 
ಜ್ವರದ ಸೊಳ್ಳೆ ವಾಸದ ಮನೆಗಳ ಸುತ್ತಮುತ್ತ ನಗರಗಳಲ್ಲಿ ಅಬ್ದಲ್ಲೇ ನಿಂತ ಕೊಳಕು 
ಅಥವಾ ಶುದ್ಧನೀರಿನಲ್ಲಿ ಜೀವನ ಚರಿತ್ರೆಯನ್ನು ಪೂರೈಸುತ್ತದೆ. ಸೊಳ್ಳೆ. ಪ್ರಾತಃಕಾಲ 
ಮತ್ತು ಮಧ್ಯಾಹ್ನದ ಮೇಲೆ ಸದ್ದಿಲ್ಲದೆ ಬಟ್ಟೆಯೊಳಕ್ಕೆ ಸೇರಿ ಕಚ್ಚುತ್ತದೆ. ವಾಸ 
ಮನೆ ಹಾಗೂ ಇತರ ಕಟ್ಟಡಗಳಲ್ಲಿರುವುದೇ ಹೆಚ್ಚು. ಇದರ ಎದೆಯ ಮೇಲೆ ಚಿತ್ರ 
ವಾದ ಬಿಳಿ `ಲೈರ”' ಆಕಾರದ ಮಾದರಿ ಇದೆ. 


ಅನೊಫೆಲಿನ್‌ ಸೊಳ್ಳೆ ಸಾಯಂಕಾಲ ಮತ್ತು ಪೃಾತಃಕಾಪಗಳಲ್ಲಿ ಕಚ್ಚುತ್ತದೆ. 
ಅವುಗಳ ರೆಕ್ಕೆ ಗಳ ಮೇಲೆ ಬಿಳಿಕಪ್ಪು ಅಥವಾ ತುಕ್ಕು ಕೆಂಪು ಗುರುಶುಗಳಿವೆ. ಹೆಣ್ಣು 
ಗಳಲ್ಲಿ ಪಾಲ್‌ ಗಳು ಲೇಬಿಯಂ (ಕೆಳತುಟಿ) ಅಷ್ಟೇ ಉದ್ದ; ಇತರ ಬಗೆ ಹೆಣ್ಣು 
ಸೊಳ್ಳೆಗಳಲ್ಲಿ ಅವು ಬಾಯಿಭೂಗಗಳ |. ಕಂತ ಹೆಚ್ಚಿಲ್ಲ ಲ. ಕಚ ಚ್ಹುವಾಗ, ಕುಳಿತಿರು 
ಮಗ ಅನೊಫೆಲಿನ್‌ ಸೊಳ್ಳೆಯ ಶರೀರ ಕುಳಿತ ಜ ನಗಕ್ಕೆ ಒಂದು ಕೋನದಲ್ಲಿರುತ್ತದೆ. 
ಕ್ಯುಲಿಸಿನ್‌ ಸೊಳ್ಳೆ ಸಮಾನಾಂತರವಾಗಿರುತ್ತ ದೆ. 

ಇತರ ಬಗೆ ಸೊಳ್ಳೆಗಳು ಹೆಚ್ಚಾಗಿ ರಾತ್ರಿಯೇ ಕಚ್ಚುವುದು, ಆದರೂ ಕೆಲವು 
ವೇಳೆ, ಅದರಲ್ಲೂ ತಗ್ಗು ಕಾಡು ಪ್ರದೇಶಗಳಲ್ಲಿ ಹಗಲಿನಲ್ಲೇ ಹಿಂಸೆಪಡಿಸುತ್ತವೆ. 


312 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟ 


ಹತೋಟಿ : ಸಾಮಾನ್ಯವಾಗಿ ಸೊಳ್ಳೆ ಹತೋಟಿ ಕ್ರಮಗಳನ್ನು ಎಲ್ಲರೂ ಸೇರಿ 
ವಿಸ್ತಾರ ಪ್ರದೇಶಗಳಲ್ಲಿ ಒಟ್ಟಿಗೆ ಸೊಳ್ಳೆಯ ಬಗ್ಗೆ, ಅವುಗಳ ಹೆಚ್ಚುವ ಕಾಲದಲ್ಲಿ 
ಕಡಮೆ ಖರ್ಚಿನಿಂದ ಪರಿಣುಮಕರ ಹತೋಟಿ ಕ್ರಮಗಳನ್ನು ನಿರ್ಧರಿಸುವ ನಿಪುಣರ 
ಮೇಲ್ವಿಚಾರಣೆಯಲ್ಲಿ ಆಚರಿಸಬೇಕು. ತೃಪ್ತಿಕರ ಹತೋಟಿಗೆ, ಸೊಳ್ಳೆಯ ಜೀವನ 
ಚರಿತ್ರೆ, ಲಾರ್ವಿನಡತೆ, ಸೊಳ್ಳೆ ಹಾರುವ ದೂರ, ಅವು ಕುಳಿತಿರುವ ಸ್ಥಳಗಳು, ಅವು 
ಗಳ ಆಹಾರದ ಒಲವು ಇತ್ಯಾದಿಗಳ ಬಗ್ಗೆ ಕೂಲಂಕಷವಾಗಿ ತಿಳಿದಿರಬೇಕು. ಲಾರ್ವ 





ಚಿಕ್ಕ 3-17: ಸೊಕ್ಳಿಗಳು. ಸಿ. 


ಗಳ ಬೆಳವಣಿಗೆಗೆ ನೀರು ನೆಲೆ ಪ್ರದೇಶಬೇಕು. ಅವು ಜಲಚರ. ಹತೋಟಿ ಮೂಲೋ 
ಪಾಯವೇನೆಂದರೆ ಚರಂಡಿ ಮುಚ್ಚುವುದು, ಪಂಪೌಮಾಡುವುದು. ತಾತ್ಕಾಲಿಕವಾಗಿ 
ನೀರಿಲ್ಲದಂತೆ ಮಾಡುವುದು ಮೊದಲಾದ ಕ್ರಮಗಳಿಂದ ನೀರುನೆಲೆಗಳನ್ನು ತಪ್ಪಿಸ 


ಮನೆಗಳಿಗೆ ಹೊಂದಿಕೊಂಡ ಈಡಿಸ್‌ ಈಜಸ್ಟೆ ಸೊಳ್ಳೆ ಹತೋಟಿಗೆ ಮನೆಯ 
ಹತ್ತಿರ ನಿಲ್ಲುವ ಎಲ್ಲ ತರಹ ಹಳೆ ಡಬ್ಬ. ಟನ್‌, ಚಿಪ್ಪು, ಮಡಕೆ ಮೊದಲಾದುವನ್ನು 
ದೂರ ಬಿಸಾಡಬೇಕು; ಮೋರಿ, ಹಳ್ಳ, ತಗ್ಗುಗಳಲ್ಲಿ ನೀರು ನಿಲ್ಲಬಾರದು. ಮಾಳಿಗೆ, 
ಸಜ್ಜ. ನೀರುದೋಣಿ, ಬಚ್ಚಲು, ಕಕ್ಕಸು ಮುಂತಾದ ಕಡೆಗಳಲ್ಲೂ ನೀರು ನಿಂತಿರ 
ಬಾರದು, 


ರೋಗವಾಹಕ ಕೀಟಿಗಳು 313 


ಕೆರೆ, ನದಿ, ತೊರೆ, ಜಲಾಶಯಗಳಂತಹ ಕಡೆಗಳಲ್ಲಿ ನೀರ್ಗಾಲುವೆ, ನೀರು 
ಬಸಿಯುವ ಕ್ರಮಗಳು ಅಸಾಧ್ಯವಾದರೆ, ಒಂದೊಂದು ವೇಳೆ ಸ್ವಾಭಾವಿಕ ಹತೋಟಿ 
ಸಾಧ್ಯವಾಗಬಹುದು. ಲಾರ್ವಿಗಳಿಗೆ ರಕ್ಷಣೆ ಮತ್ತು ಬೆಳವಣಿಗೆಗೆ ಆಹಾರಜೀವಿಗಳು 
ಬೇಕು. ಯಾಂತ್ರಿಕ ಅಥವಾ ಸ್ವಾಭಾವಿಕವಾಗಿ ಅಂತಹ ಆಹಾರ ಜೀವಿಗಳಿಲ್ಲದಂತೆ, 
ನೀರಿನ ಮಟ್ಟವನ್ನು ಶುಚಿಯಾಗಿಟ್ಟರೆ ಅನೊಫೆಲಿನ್‌ ಲಾರ್ನಿ ಹತೋಟಿಯಾಗುತ್ತದೆ. 
ನೀರಿನ ಮಟ್ಟವನ್ನು ಕಡಮೆ ಮಾಡಿದರೆ, ಅಂಚಿನ ಸಸ್ಯಗಳು ಬೆಳೆಯುವುದು ತಪ್ಪಿ 
ಲಾರ್ವಿ ಒಣನೆಲಕ್ಕಿ ಬಿದ್ದು ಸತ್ತುಹೋಗುತ್ತವೆ. ನೀರಿನ ಮಟ್ಟದ ಏರ್ಪಾಟಿಗೆ ಗದ್ದೆ 
ಗಳಲ್ಲಿ ಒಂದು ಸಲ ನೀರುತುಂಬಿ, ಆಮೇಲೆ ಅದನ್ನು ಹೊರಕ್ಕೆ ಬಿಟ್ಟು, ಪರ್ಯಾಯ 
ರೀತಿಯಲ್ಲಿ ಮಾಡಬೇಕು. ಜಲಾಶಯದಲ್ಲಿ, ಚಕ್ರಗತಿಯಲ್ಲಿ. ನೀರು ಹೆಚ್ಚು ಕಡಮೆ 
ಯಾಗುವಂತೆ ಮಾಡಿದರೆ, ಅಂಚಿನಲ್ಲಿ ಬೆಳೆಯುವ ಸಸ್ಯಗಳು ಸೇರುವುದಿಲ್ಲ. 

ಕಲ್ಯಾಣಿ; ಕುಂಟಿಗಳಲ್ಲಿ, ಲಾರ್ವಿ ಭಕ್ಷಕ ಮೀನುಗಳಾದ ಗ್ಯಾಂಬೂಸಿಯ್ಯ ಅಪ್ಲೊ 
ಕೈಲಸ ಇತ್ಯಾದಿ ಬಿಡಬಹುದು. ಅವು ಪ್ರಯೋಜನಕರವಾದರೂ ಸೊಳ್ಳೆಗಳ 
ಸಂಪೂರ್ಣ ಹತೋಟಿ ಸಾಧ್ಯವಿಲ್ಲ. ಅವುಗಳ ಜೊತೆಗೆ ಮನೆಗೆ ಪರದೆ ಹಾಗೂ 
ಕೀಟನಾಶಕಗಳ ಬಳಕೆ ಅವಶ್ಯಕ. 

ಕೀಟನಾಶಕಗಳನ್ನು ಲಾರ್ವಿಗಳ ಮೇಲೂ,ಸೊಳ್ಳೆಗಳ ಮೇಲೂ ಉಪಯೋಗಿಸ 
ಬಹುದು. ಒಳ್ಳೆ ಹತೋಟಿಗೆ ಕೂಡಲೇ ಎರಡು ಹಂತಗಳ ಮೇಲೂ ಕೀಟನಾಶಕ 
ವನ್ನು ಹಾಕಬೇಕು. ಸೊಳ್ಳೆಯ ನಡತೆಯಿಂದ ಮನುಷ್ಯ, ಪ್ರಾಣಿ, ಮೀನು ಹಾಗೂ 
ಇತರ ಜಲಚರಗಳು ಮತ್ತು ಬೇರೆ ಕಾಡು ಪ್ರಾಣಿಗಳಿಗೆ ಅಪಾಯ, ಕೀಟನಾಶಕ 
ನಿರೋಧಕ ಸೊಳ್ಳೆಗಳನ್ನು ಬಳಸುವುದು ಹಾಗೂ ಖರ್ಚುಗಳನ್ನು ಅನುಸರಿಸಿ ಸರಿ 
ಯಾದ ಕೀಟನಾಶಕವನ್ನು ಸುನಾಯಿಸುವುದು ಅಗತ್ಯ. 

ಪ್ಯಾರಿಸ್‌ ಗ್ರೀನ್‌ ಧೂಳು, ಎಕರೆಗೆ 1-2 ಪೌಂಡುಗಳು. ಅನೊಫೆಲಿನ್‌ 
ಖಾರ್ವಿ ಮೇಲೆ ಒಳ್ಳೆಯ ಹತೋಟಿ ಕೊಡುತ್ತವೆ. ಕ್ಯೂಲಿಸಿನ್‌ ಲಾರ್ವಿಮೇಲೆ 
ಪ್ರಯೋಜನವಿಲ್ಲ. ಸೀಮೆಎಣ್ಣಿ ಅಥಮ' ಉರವಲು ಎಣ್ಣೆ ಎಕರೆಗೆ 20-0 
ಗ್ಯಾಲನ್‌ನಂತೆ, ಚಿಕ್ಕ ಜಾಗಗಳಿಗೆ ಸುಲಭವಾದ ಪರಿಣಾಮಕರ ಲಾರ್ವಿನಾಶಕ. 

ಪೈರಿತ್ರಿನ್‌ ವಏಮಲ್‌ಷನ್‌ ಶೇಕಡಾ 0:1 ಪರಿಣಾಮಕರ.ಆದರೆ, ಹೆಚ್ಚು ಬೆಲೆ. 
ಡಿಡಿಟಿ, ಡೀಲ್ಡಿ್ರೀನ್‌, ಕ್ಲೋರ್ಡೇನ್‌, ಹೆಪ್ಪಕ್ಲೋರ್‌ ಅಥವಾ ಲಿಂಡೇನ್‌ ಎಕರೆಗೆ 
0,05-0.1 ಪೌಂಡಿನಂತೆ ಲಾರ್ವಿ ಕೊಲ್ಲಲು ಉಪಯೋಗಿಸುತ್ತಾರೆ. 

ನಿರೋಧಕ ಸೊಳ್ಳೆಮರಿಗಳಿಗೆ, ಇಪಿವಿನ್‌ ಪ್ಯಾರಾಥೈಯಾನ್‌ ಅಥವಾ ಬೇಟೆಕ್ಸ್‌ 
ಎಕರೆಗೆ 0.05-0,1 ಪೌಂಡಿನಂತೆ ಅಥವಾ ಮ್ಯೂಲಥೈಯಾನ್‌ ಎಕರೆಗೆ 0.5 
ಪೌಂಡಿನಂತೆ ಉಪಯೋಗಿಸುತ್ತಾರೆ. 


314 ಜಾನುವಾರಗಳಿಗೆ ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ತೊರೆ, ನದಿ. ನೀರಾವರಿ ಕಾಲುವೆ, ಕೆರ, ಉಪಯೋಗಿಸದ ಭಾವಿ, ಮಳೆನೀರು 
ನಿಂತ ಕಟ್ಟೆ. ನದಿ ಹಳ್ಳ. ಬಂಡೆ ನೆಲೆ, ಜೌಗು. ಮುಂತಾದ ಕಡೆ ನೀರಿನ ಅಂಚಿಗೆ 10 
ಸೆಂಟಮೀಟರ್‌ ಆಳವುಳ್ಳ 1 ಹೆಕ್ಟೇರ್‌ ನೀರಿನ ಮೇಲೆ, ಬೇಟಿಕ್ಸ್‌ 1000, ಇದರ 
115 ಮಿಲಿಲೀಟರನ್ನು 200 ಲೀಟರ್‌ ನೀರಿನಲ್ಲಿ ಬೆರೆಸಿ ಸಿಂಪರಿಸಬೇಕು. ನೀರಿನ 
ಆಳ ಅರ್ಥ ಮೀಟರ್‌ ಇದ್ದರೆ, ಬೇಟಿಕ್ಸ್‌ 1000, ಇದರ $3 ಲೀಟರ್‌ನ್ನು 200 
ಲೀಟರ್‌ ನೀರಿನಲ್ಲಿ ಬೆರೆಸಿ, ಒಂದು ಹೆಕ್ಟೇರ್‌ ನೀರಿನ ಮೇಲೆ ಸಿಂಪರಿಸಬೇಕು. 
ನೀರಿನ ಮೇಲೆ ಸಿಂಪರಣೆ ಒಂದೇ ಸಮವಾಗಿರಲು ನ್ಯಾಪ್‌ಸ್ಕಾಳ್‌ ಸ್ಟ್ರೇಯರ”, 
ಸ್ಟಿರಪ್‌ ಪಂಪ್‌ ಅಥವಾ ಹ್ಯಾಂಡ್‌ ಕಂಪ್ರೆಷನ್‌ ಸ್ಟ್ರೇಯರ್‌ನ್ನು ಉಪಯೋಗಿಸ 
ಬೇಕು. ಇವು ಚಿಕ್ಕ ಸ್ಥಳಗಳಿಗೆ, ಎಕರೆಗೆ 1 ಕ್ವಾರ್ಟ್‌ನಿಂದ 1 ಗ್ಯಾಲನ್‌ ಕೀಟ 
ನಾಶಕವನ್ನು ಸಿಂಪರಿಸಲು ಉಪಯೋಗವಾಗಿವೆ. ಹ್ಯಾಂಡ್‌ ಡಸ್ಟರಿನಿಂದ ಎಕರೆಗೆ 
1-5 ಪೌಂಡು ಪುಡಿಯನ್ನು ಧೂಳಿಸಬಹುದು. ವಿಸ್ತಾರವಾದ ಜಾಗಗಳಿಗೆ ದೊಡ್ಡ 
ಶಕ್ತಿಯುತ ಯಾಂತ್ರಿಕ ಸುಧನ ಅಥವಾ ವಿಮಾನ ಬೇಕಾಗುತ್ತದೆ. 


ಕೆರೆ, ಭಾವಿ, ಇತರ ಕಡೆಗಳಿಂದ ನೀರನ್ನು ಬಳಸು 
ಗಳನ್ನು ಹಾಕಬಾರದು. 


KY 
[38 
[en 
G 

36 
ಲ 
ಭ್ರ 
ಆ 
[= 


೬ 

ಬೇಟಿಕ್ಸ್‌ 1000ಅನ್ನು ವಿಮಾನದ ಮೂಲಕ ವಿಸ್ತಾರ ಜಲಪ್ರದೇಶಗಳಿಗೆ 
ಹಾಕಬೇಕಾದರೆ ನೀರಿನ ಆಳ 10 ಸೆಂ. ಮಿ ಇದ್ದರೆ. 115 ಮಿ. ಲಿ ಅನ್ನು 18 
ಲೀಟರ್‌ ನೀರಿನಲ್ಲಿಯೂ, ಆಳ ಶ ಮೀಟರ್‌ ಇದ್ದರೆ, 3 ಲೀಟರ್‌ ಬೇಟೆಕ್ಸ್‌ನ್ನು!! 
ಲೀಟರ್‌ ನೀರಿನಲ್ಲಿ ಬೆರೆಸಿ 1 ಹೆಕ್ಟೇರಿಗೆ ಉಪಯೋಗಿಸಬೇಕು. 


ಟನ್ನು 830 ಚದರಡಿ ನೀರಿನ ಮೇಲೆ 12 ದಿನ 


ಳಲ್ಲಿ ಸೊಳ್ಳೆಗಳ ಹತೋಟಿ ಸುಲಭ. 1000 ಘನ ಅಡಿ 
ಜಾಗದ ಕೊಠಡಿಗೆ ಶೇಕಡಾ 0.2 ಪೈರಿಶ್ರಿನ್‌ಗಳನ್ನು ಕೂಡಿಸಿ, ಸಿಂಪರಿಸಿದರೆ, ಸೊಳ್ಳೆ 
ಗಳು ಬೇಗ ಸತ್ತು. ಅವುಗೆಳ ಓಂಸೆ ತ 
ಸೊಳ್ಳೆಗಳನ್ನು ನಾಶಮಾಡಿ ಮಲೇರಿಯ 
ಬಹುದು. ಇದೇ ರೀತಿ ಶೇಕಡಾ 3 3 ಲಿಥೇನ 
ರಿಸುತ್ತಾರೆ, 


ರೋಗವಾಸೆಕ ಕೀಟಗಳು 315 


ಶೇಷ ಉಳಿಯುವ ಕೀಟನಾಶಕಗಳನ್ನು ಮಲೇರಿಯ ಮತ್ತು ಫೈಲೇರಿಯಗಳ 
ಹತೋಟಿಗೆ ಉಪಯೋಗಿಸುತ್ತಾರೆ. ಇದರಿಂದ ಸೊಳ್ಳೆಗಳ ಹಿಂಸೆಯನ್ನು ತಪ್ಪಿಸ 
ಲಾಗಲಿಲ್ಲ. 

900 ಮಿಲಿನ್ರಾಮ್‌ ಡಿಡಿಟಿ ಅಥವಾ 50 ಗ್ರಾಮ್‌ ಡೀಲ್‌ಡ್ರಿನ್‌ನ್ನು ಒಂದು 
ಚದರಡಿ ಗೋಡೆ ಜಾಗಕ್ಕೆ ಸಿಂಪರಿಸಿದರೆ ಶೇಷ 6.12 ತಿಂಗಳು ಉಳಿದಿರುತ್ತವೆ. 

30 ಮಿಲಿಗ್ರಾಮ್‌ ಲಿಂಡೇನ್‌ ಒಂದು ಚದರಡಿಗೆ ಸಿಂಪರಿಸಿದಾಗ 3 ತಿಂಗಳು 
ಶೇಷವಿರುತ್ತದೆ 
200 ಮಿಲಿಗ್ರಾವತ್‌ ಮ್ಯಾಲಥೈಯಾನ್‌ ಒಂದು ಚದರಡಿಯ ಮೇಲೆ ಸಿಂಪರಿಸಿ 
ದಾಗ ಆಷ್ಟು ಶೇಷ ಉಳಿದಿರುವುದಿಲ್ಲವಾದರೂ, ಬೇರೆ ಕೀಟನಾಶಕ ನಿರೋಧ ಸೊಳ್ಳೆ 
ಗಳ ಮೇಲೆ ಪರಿಣಾಮಕರ. 

ಶೇಕಡಾ ನಿ ಡಿಡಿಟಿ, ಶೇಕಡಾ 2.5 ಕ್ಲೊರ್ಜೇನ್‌, ಶೇಕಡಾ 0.25 ಲಿಂಡೇನ್‌ 
ಅಥವಾ ಶೇಕಡಾ 5 ಮ್ಯಾಲಫೈಯಾನ್‌ನ್ನು ಉರುವಲು ಎಣ್ಣೆಯಲ್ಲಿ ಬೆರೆಸಿ ಎಕರೆಗೆ 
0.2.1,0 ಪೌಂಡಿನಂತೆ ಸಿಂಪರಿಸಿ ಸೊಳ್ಳೆಗಳನ್ನು ನಾಶಮಾಡುತ್ತಾರೆ. ಇದಲ್ಲದೇ 
ಮಲೇರಿಯ ಮತ್ತು ಎನ್‌ಸೆಫೆಲೈಟಿಸ್‌ ಹತೋಟಿಗೆ ಉಪಯೋಗಿಸುತ್ತಾರೆ. 

ಬೇಗಾನ್‌ ಸ್ಟ್ರೇ : ವಾಸದ ಮನೆ, ಉಗ್ರಾಣ, ಕೈಗಾರಿಕೆ ಕಾರ್ಬಾನೆ. ಉಪ 
ಹಾರಮಂದಿರ. ನಾಟಕ ಮಂದಿರ ಮುಂತಾದ ಕಡೆಗಳಲ್ಲಿ ಸಿದ್ಧವಾಗಿರುವ ಬೇಗಾರ್‌ 
ಸ್ಪ್ರೇ ಮಾಡದರೆ ಕುಳಿತಿರುವ ಅಥವಾ ಹಾರಾಡುತ್ತಿರುವ ಸೊಳ್ಳೆಗಳು ಕೂಡಲೆ ಸಾಯು 
ತ್ತೆ. ಸಿಂಪರಿಸಿದ ನಂತರ ಕಿಟಕಿ ಬಾಗಿಲುಗಳನ್ನು ಕೆಲವು ನಿಮಿಷಗಳು ಮುಚ್ಚಿದರೆ 
ಒಳ್ಳೆಯದು. 

ಮನೆಯೊಳಗೆ ಶೇಷ ಉಳಿಯುವ ಸ್ಪೈ: ಶೇಕಡಾ 25. ನೀರಿನಲ್ಲಿ ಬೆರೆ 
ಯುವ ಫೋಲಿಥೈಯಾನ್‌ ಪುಡಿಯನ್ನು ಒಂದು ಚದರ ಮೀಟರಿಗೆ ಒಂದು ಗ್ರಾಮ 
ನಂತೆ (100 ಮಿಲಿಗ್ರಾಮ್‌ ಒಂದು ಚದರಡಿ)ಗೆ ಸಿಂಪರಿಸಬೇಕು. ಶೇಕಡಾ 5,ನೀರಿನಲ್ಲಿ 
ಹರಡಿದ ಫೋಲಿಥೈಯಾನ್‌ನ್ನು ಒಂದು ಚದರ ಮೀಟರಿಗೆ 50 ಮಿಲಿಲೀಟರ್‌ನಂತೆ 
ಒಂದೇ ಸಮವಾಗಿ ಸಿಂಪರಿಸಿದರೆ ಶೇಷ 10 ವಾರಗಳು ಉಳಿದಿರುತ್ತದೆ. 

ಮನೆಹೊರಗೆ, ಸೊಳ್ಳೆಗಳಿದ್ದ ಕಡೆ,ಬೇಟಿಕ್ಸ್‌ 1000.20-30 ಮಿಲಿಲೀಟರನ್ನು 
ಒಂದು ಲೀಟರ್‌ ನೀರಿನಲ್ಲಿ ಬೆರೆಸಿ, 20 ಚದರ ಮೀಟರಿಗೆ ಸಿಂಪರಿಸಬಹುದು ಅಥವಾ 
ಸೊಳ್ಳೆಗಳನ್ನು ಬೇಗ ನಾಶಮಾಡಲು. "ಥರ್ಮಲ್‌ ಫಾಗಿಂಗ್‌” ಮಾಡಬಹುದು. 
ಬೇಗಾನ್‌ ಥರ್ಮಲ್‌ಫೆಗ್‌ ಶೇಕಡಾ 15 ಮತ್ತು ಡೀಸೆಲ್‌ ಎಣ್ಣೆ 1;9 ಮಿಶ್ರ 
ಮಾಡಿ ಮಂಜುಕವಿಸಬೇಕು. '“ 


316 ಜ.ನುನಾರುಗಳಿಗೈ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟ 


ಸೊಳ್ಳೆ ಮತ್ತು ಲಾರ್ವಗಳನ್ನು ಒಟ್ಟಿಗೆ ಹತೋಟಿಗೊಳಿಸಲು 115 ಮಿಲಿ 
ಬೇಟೆಕ್ಸ್‌ 1000 ಮತ್ತು 40 ಮಿಲಿ ಬೇಗುನ್‌ 20 ಇ ಸಿ.ಗಳನ್ನು 18 ಲೀಟರ್‌ 
ನೀರಿನಲ್ಲಿ ಬೆರೆಸಿ 1 ಹೆಕ್ಟೇರ್‌ಗೆ ಸಿಂಪರಿಸಬೇಕು. ` 

ಮನೆಗಳ ಕಿಟಕಿ, ಬಾಗಿಲುಗಳಿಗೆ, ತಂತಿಬಲೈ, ಸೊಳ್ಳೆ ಪರದೆಗಳನ್ನು ಮಾಡಿಸ 
ಬೇಕು. ಮಲಗುವಾಗ ಸೊಳ್ಳೆ] ಪರದೆ ಉಪ ಪಯೋಗಿಸಬೇಕು. 


ಸೊಳ್ಳೆ ಕಚ್ಚಿದಾಗ ಚರ್ಮವನ್ನು ಕೆರೆಯಬಾರದು. ಸೊಳ್ಳೆ ನಿರೋಧಕಗಳನ್ನು- 
ಥೆಪೋರಿನ್‌ "ಮುಲಾಮನ್ನು ಹಚ ತ್ವ ಬೇಕು. 

ಕೆಲವು ಸೊಳ್ಳೆ ನಿರೋಧಕಗಳು : 1) ಕೊಬ್ಬರಿ ಎಣ್ಣೆ ಮತ್ತು ಸೀಮೆ 
ಎಣ್ಣೆ ಗಳನ್ನು ಸಮಸಮ ಬೆರೆಸಿ ವಾಸನೆ ಹೋಗುವಷ್ಟು ಸಿಟ್ರೊನೆಲ್ಲ ಎಣ್ಣೆಯನ್ನು 
ಸೇರಿಸಿ, ಮೈಕ್ಕಿಗಳಗೆ ಹಚ್ಚ ಬೇಕು. 2) ಸೊಳ್ಳೆ ನಿರೋಧಕ ವ್ಯಾಸಲಿನ್‌... ಔನ 
ವ್ಯಾಸಲಿನ್‌ನ್ನು ನಿಧಾನವಾಗಿ ಕಾಯಿಸಿ ಕೆರಗಿಸಿ "ಅದಕ್ಕೆ } ಔನ್ಸ್‌ ಸಿಟ್ರೊನೆಲ 
ಔನ್ಸ್‌ ಸ್ಪಿರಿಟ್‌ ಆಫ" ಕ್ಯಾಂಫರ್‌ ಮತ್ತು 3 ಔನ್ಸ್‌ ಸೀಡರ್‌ ಎಣ್ಣೆಗಳನ್ನು ಸೇರಿಸಿ. 
ಚರ್ಮಕ್ಕೆ ಹಚ್ಚಬೇಕು. ಸ್ವಲ್ಪ ವ್ಯಸೆಲಿನ್‌ನ್ನು ಒಂದು ಟವಲ್‌ಗೆ ಹಾಕಿ ಮಲಗಿ 
ಕೊಳ್ಳುವ ಕಡೆ ನೇತುಹಾಕಬೇಕು. 

11) ಕಸ್ಪುನೊಣ, ಎಮ್ಮೊನ್ಮಾಟ್‌ ಅಫನಾ ಟರ್ಕನ್ಯಾಟ್‌ ಸೈಮಂ 
ಲಿಯಂ ಬಗೆಗಳು. ಸ್ಥೆ ಸೈಮುಲಿಡಿ : : ಡಿಪ್ಟೀರ 


ನಷ್ಟ : ಹಗಲು ಹೊರಗಡೆ. ಕಣ್ಣು, ಕಿವಿ, ಮೂಗು, ಶರೀರದ ಇತರ ಭಾಗಗಳ 
ಮೇಲೆ ಸಣ್ಣ, ಗೂನುಬೆನ್ನಿನ ಪಾರದರ್ಶಕ ರೆಕ್ಕೆಗಳುಳ್ಳ ಕಪ್ಪು ನ್ಯಾಟ್‌ಗಳು ಸುಳಿ 
ದಾಡುತ್ತವೆ. ಸದ್ದಿಲ್ಲದೆ ಕುಳಿತು, ಚರ್ಮದ ಮೇಲೆ ಓಡಾಡಿ, ಆತುರವಾಗಿ ತಮ್ಮ 
ಮೋಟು; ಹರಿತವಾದ ಬಾಯಿಭಾಗಗಳನ್ನು ಸುಚ್ಚಿ ರಕ್ತವನ್ನು ಹೀರುತ್ತವೆ. ಆಗಾಗ 
ಅವು ವಿಶೇಷವಾಗಿ, ಪ್ರಾಣಿಗಳ ಮೂಗಿನೊಳಕ್ಕೆ ೈಳೆದುಕೊಳ್ಳಲ್ಪಡುತ್ತವೆ; ಅವುಗಳ 
ಕಾಟದಿಂದ ದೊಡ್ಡ ಪ್ರಾಣಿಗಳೂ ಉಸಿರುಕಟ್ಟಿ ಮಂಕಾಗುತ್ತವೆ. ಪ್ರಾಣಿಗಳು 
ಇವನ್ನು ಸಹಿಸಲಾಗುವುದಿಲ್ಲ. ಮುಖ, ಕತ್ತು, ಕೈ, ತೆರೆದ ಇತರ ಭಾಗಗಳನ್ನು 
ಕಚ್ಚುತ್ತವೆ; ಬಟ್ಟೆಯೊಳಕ್ಕೆ ಸೇರಿಸಿಕೊಳ್ಳುತ್ತವೆ ಕಡಿದಾಗ ನೋವಾಗದಿದ್ದರೂ ಆ 
ಮೇಲೆ ಕೆಲವು ದಿನಗಳಲ್ಲಿ ಊದಿ ನವೆ, ಉರಿಯಾಗುತ್ತದೆ. ಅವುಗಳ ವಿಷವು ಕಿವಿ, 
ಕತ್ತುಗಳ ಮೇಲಿನ ಗ್ರಂಥಿಗಳ ಮೇಲೆ ಬೆರೆತ ಪರಿಣಾಮವಾಗಿ "ಮಾಸ್ಟಾ ಯಿಡೈಟಿಸ್‌? 
ನಂತಹ ಚಿಹ್ಮೆಗಳಾಗುತ್ತವೆ. ಇವು "ಮೆಕ್ಸಿಕೊ ಕುರುಡು'ನ್ನುಂಟುಮಾಡುವ ಫೈಲೇಂ ' 
ಯಲ್‌ ಪರೋಪ ಜೀವಿಯನ್ನು ಹರಡುತ್ತದೆ. 


ಆಸರೆ : ಎಲ್ಲ ಬಿಸಿ ರಕ್ತದ ಪ್ರಾಣಿಗಳು. 


ರೋಗವಾಹಕ ಕೀಟಗಳು 317 


ವ್ಯಾಪ್ತಿ : ಅಮೇರಿಕ, ಕೆನಡಾ. 

ಜೀವನ ಚರಿತ್ರೆ : ಹಲವು ಬಗೆ ಕಪ್ಪುನೊಣಗಳವೆ. ಒಂದೊಂದರ ಜೀವನ 
ಚರಿತ್ರೆಯಲ್ಲೂ ವ್ಯತ್ಕಾಸವಿದೆ. ಚಳಿಗಾಲದಲ್ಲಿ ಮ್ಯಾಗಟ್‌ ಹಂತದಲ್ಲಿ ವೇಗವಾಗಿ 
ಹರಿಯುವ ರುರಿಗಳ ತಳದಲ್ಲಿರುತ್ತವೆ. ನೊಣಗಳು ವಸಂತಮಾಸದಲ್ಲಿ ಹೆಚ್ಚು. 
ಪ್ರಾಯದ ನೊಣ ಸಿಕ್ಕಿ ಅಂಗುಲ ಉದ್ದ. ರೆಕ್ಕೆಗಳು ಅಗಲ, ಪಾರದರ್ಶಕ, ಕುಡಿ 
ಮೀಶೆ ಮೋಟ್ಕು ಪೆಡಸು, ಕೊಂಬಿನಂತೆ ಕಾಡಿಗೆಕಪ್ಪು: ಚೂರಿನಂತಹ ಶರೀರ; 
ತಲೆಬಾಗಿದ್ದು ಮೈಗೂನಿನಂತೆ ಕಾಣುತ್ತದೆ. [ 

ಮೊಟ್ಟೆಗಳು ಹಳದಿ ಕಪ್ಪು. ವೇಗವಾಗಿ ಹರಿಯುವ ನೀರಿನಲ್ಲಿ ಕಲ್ಲು, ಕಡ್ಡಿ 
ಸಸ್ಯಗಳ ಮೇಲೆ,ಆಕಾರದಲ್ಲಿ ಸರಿಸುಮಾರು ತ್ರಿಕೋನಾಕಾರ. ಅನೇಕ ಚದುರ ಅಂಗುಲ 
ಗಳಷ್ಟು ಅಗಲ. ಒಂದೇ ಪದರ; ಮಚ್ಚೆ ಯಂತೆ ಕಾಣುತ್ತವೆ. ಕಾವು 4-12 ದಿನಗಳು 
ಮ್ಮಾಗಟ್‌ಗಳು ನರೆ ಕಪ್ಪು, ಕಾಲುಗಳಿಲ್ಲ; ಹರಿಯುವ ನೀರಿನಲ್ಲಿ ಕಲು, ಕಡ್ಡಿ ಅಥವಾ 
ನೀರು ತಿರುಗುವ ಕಡೆ ಅಂಟಿರುತ್ತವೆ; ಸ್ವಲ್ಪ ಮುಳುಗಿರುವ ಮರಗಿಡಗಳ ಎಲೆಗಳಿಗೂ 
ಅಂಟಿಕೊಂಡಿರುತ್ತವೆ. ಬಾಲದ ಕಡೆ ಅಂಟಿ, ನಿಂತು ಆಥವಾ ನೀರುಹರಿಯುವ 
ಕಡೆ ಚಾಚಿ, ಗುಳಿಯಲ್ಲಿರ.ವ ಬಾವುಟದಂತೆ ಕಾಣುತ್ತವೆ ಅಥವಾ ಮುಳುಗಿರುವ 
ಆಧಾರಗಳ ಮೇಲೆ ಶರೀರವನ್ನು ಪಕ್ಕದಿಂದ ಪಕ್ಕಕ್ಕೆ ಬಗ್ಗಿಸುತ್ತ ನುಲಿದಾಡುತ್ತವೆ. 
10 ಅಂಗುಲ ವ್ಯಾಸದ ಒಂದೇ ಕಲ್ಲಿನಿಂದ 2880 ಲಾರ್ವಗಳನ್ನು ತೆಗೆದದ್ದುಂಟು. 
ಮ್ಯಾಗಟ್‌ ] ಅಂಗುಲ ಉದ್ದಕ್ಕೆಂತ ಕಡಮೆ: ಗದೆಯಾಕಾರ. ತಲೆಕಡೆ ಕಿರಿದು. 
ಬೂದು. ಬಾಯಿಭಾಗಗಳು ಒಂದು ಜತೆ ವಿಚಿತ್ರವಾದ ಹಲುಜೆಯಂತಹ ರಚನೆಗಳು, 
ಒಂದೊಂದರಲ್ಲೂ 30-60 ಉದ್ದವಾದ. ಬಗ್ಗಿದ ಬಿರುಗೂದಲುಗಳು, ಬೆರಳು 
ಗಳಂತೆ, ಸದಾ ಚಲಿಸುತ್ತಿದ್ದು ನೀರಿನಲ್ಲಿರುವ ಸೂಕ್ಷ ವಾದ ಪ್ರಾಣಿ, ಸಸ್ಯಗಳನ್ನು. 
ಅಗಿಯುವ ಬಾಯಿಭಾಗಗಳ ಕಡೆಗೆ ಬೀಸುತ್ತವೆ. ಲಾರ್ವಗಳು ಬಂಡೆ ಕಲ್ಲುಗಳಿಗೆ 
ನೇತುಹಾಕಿಕೊಂಡಿರುತ್ತವೆ ಅಥವಾ ಶರೀರದ ಎರಡು ತುದಿಗಳಲ್ಲೂ, ನೂರಾರು 
ಸಣ್ಣ ಕೊಂಡಿ ಕೂದಲುಳ್ಳ ಒಂದೊಂದು ಜಟಿಲ ಚಕ್ರಕ್ಕೆ ಕುಣಿಕೆ ಹಾಕಿರುತ್ತವೆ; ಕಲ್ಲು 
ಕಡ್ಡಿಗಳ ಮೇಲೆ ರೇಷ್ಮಿದಾರಗಳನ್ನು ಹೆಣೆದ:ಕೊಂಡಿರುತ್ತವೆ. ಬಾಲದ ಹತ್ತಿರವಿರುವ, 
ಒಳಕ್ಕೆ ಸೆಳೆದುಕೊಳ್ಳುವ, ಮೂರು ಹಾಲೆಗಳಿಂದ ಅಥವಾ ಮೃದುವಾದ ಬಿಳಿ, ರಕ್ತ 
ಕಿವಿರುಗಳ ಗೊಂಚಲುಗಳಿಂದ ಉಸಿರಾಡುತ್ತವೆ. ಆಹಾರ-ಆಲ್ಲಾ,ಪ್ರೋಟೊಜೋವಾ 
ಮತ್ತು ಡಯಾಟಮ್‌ಗಳಂತಹ ಸೂಕ್ಷ್ಮಸ್ರಾಣಿ ಹಾಗೂ ಸಸ್ಯಗಳು. ಆದ್ದರಿಂದ 
ಲಾರ್ವಗಳಿಂದ ತೊಂದರೆ ಇಲ್ಲ; ಮನುಷ್ಯರ ಮಸದಿಂದ ದೂರವಾಗಿ, ಹರಿಯುವ 
ನೀರಿನಲ್ಲಿ ಬೆಳೆಯುತ್ತವೆ. 2-0 ವಾರಗಳಲ್ಲಿ ಪೂರ್ತಿ ಬೆಳೆದು (ಕೆಲವು ಬಗೆಗಳು 
ಮುಂದಿನ ವಸಂತ ಮಾಸದ ನಂತರ), ಲಾರ್ವ ಮೆಟ್ಟಿನಾಕಾರದ ಅಥವಾ ಕುಂಡ 


ಲು 
೦೦. 
8 
2೬. 


:ನುವಾರುಗಳಿಗೆ ಮನುಷ್ಯರಿಗೆ ಬೀಳುವ *£ಟಿಗಳು ಹಾಗೂ ಅವುಗಳ ಹತೋಟಿ 


ದಂತಹ ನೀರು ಹರಿಯುವ ತೆರೆದಿರುವ ರೇಷ್ಮೆ ಗೂಡನ್ನು ಮಾಡಿ, ಅದು ಬೆಳೆದ ಕಡೆ 
ಅಂಟಿಸುತ್ತದೆ, ಆ ಗೂಡಿನೆ. ಸೊಳೆ ಕೋಠಿ ತನ್ನ ಮುನ್ನೆದೆಯ ಮೇಲಿ 
ಉದ್ದವಾದ ದಾರದಂತಹದ ಶ್ವಾಸ ಕಿವಿರುಗಳಿಂದ ಸಿಕ್ಕಿಕೊಂಡಿರುತ್ತದೆ. 
2 3 ವಾರಗಳೊಳಗಾಗಿ ಪ್ರಾ ಯದ ಕೀಟ ಬಂದು, ನೀರಿನ ಮೇಲಕೆ 
ತೇಲಿ. ಜೇಗ ನೀರಿನಿಂದ ಕೊಚ್ಚಿ ಹೋಗುವ ಮುನ್ನ ಹಾರಿಹೋಗುತ್ತದೆ. ಅಪಾಯೆ 
ತವಾದ ಕೀಟ್ಕ ಕೋಶದಿಂದ ಪ್ರಾಯಕ್ಕೆ ಬರು ತ್ತಿದ್ದಂತೆಯೇ 
ವಾಗಿ, ಬಿಸಿರಕ್ತದ ಪ್ರಾಣಿಗಳನ ನ್ಮ ಹುಡುಕಿ. ಅವುಗಳ ಚರ್ಮ 
ವನ್ನು ಚುಚ್ಚಿ, ರಕ್ತ ವನ್ನು ಹೀರಿ. ತೀವ್ರ ಉರಿ , ನೋವನ್ನು ೦ಟುಮಾಡು ವ ವಿಷವನ್ನು 
ಒಳಕ್ಕೆ ಸೇರಿಸುತ್ತದೆ. ಹೆಣ್ಣುಗಳು ಮಾತ್ರ ರಕ್ತಹೀರುತ್ತವೆ. ಆಗಾಗ್ಗೆ ಹರಿಯುವ 
ನೀರಿನಿಂದ ಬಹುದೂರವಾಗಿ, ಕಪ್ಪುನೊಣಗಳಿರುತ್ತವೆ ಕಾರಣ, ಅವು ಗಾಳಿಯಿಂದ 
ದೂರಕ್ಕೆ ಹೊಡೆದುಕೊಂಡು ಹೋಗಿರಬೇಕು. ಅಂತೂ ಹಲವ ಬಗೆಯ ಇಂತಹ 
ನೊಣಗಳಿವೆ. ಅವುಗಳ ಜೀವನ ಚರಿತ್ರೆ, ನಡತೆ ಇತ್ಯಾದಿಗಳು ಚೆನ್ನಾಗಿ ತಿಳಿದಿಲ್ಲ. 

ಈ ಕೀಟಗಳು ವೇಗವಾಗಿ ಹರಿಯುವ ತಣ್ಣೀರಿನಲ್ಲಿ ವಂಠೋತ್ಪತ್ತಿ ಮಾಡು 
ವುದೇ ಹೆಚ್ಚು. ಕೆಲವು, ದೊಡ್ಡ ತೊರೆ, ಹಳ್ಳಗಳೆಲ್ಲೂ, ಕೆಲವು ನಿಧಾನವಾಗಿ ಹರಿ 
ಯುವ ನೀರಿನಲ್ಲೂ ಬೆಳೆಯುತ್ತವೆ. ನಿಂತಿರುವ ನೀರಿನಲ್ಲಿ ವಾಸಿಸಲಾರವು. 

ಹತೋಟಿ: ಜನರು ತಮ್ಮ ಶರೀರದ ಯಾವ ಭಾಗವೂ ಅಂದರೆ ಕೈಕಾಲು, 
ಕತ್ತು ಇತ್ಯಾದಿ, ತೆರೆದಿರದಂತೆ ದಪ್ಪಮದ ಬಟ್ಟೆಬರೆಗಳನ್ನು ಹಾಕಿಕೊಂಡಿರಬೇಕು. 


3 

a 
ks 

tl 
CR 
(ಡಿ 
ಹಾ 


ಖು 
oO 
2 
4 
೧ 
a 
ಉ್ರೆ 


ನೊಣಗಳನ್ನು ವಿಕರ್ಷಿಸುವಂತಹ ಡೈಮೆಥಿಲ್‌ ಕಾರ್ಬೊನೇಟ್‌, ಡೈಮೆಥಿಲ್‌ 
ಫ್ರಾಲೇಟ್‌ ಮುಲ ಮಗನ್ನ ಲೇಪಿಸಿಕೊಂಡರೆ 5 ಗಂಟೆಗಳವರೆಗೂ ನೊಣಗಳು 
ಕಚ್ಚುವುದಿಲ್ಲ. ಬಟ್ಟೆಬರೆಗಳನ್ನು ವಿಕರ್ಷಕ ವಸ್ತುಗಳಿಂದ ತೋಯಿಸಿರಬೇಕು. 

ಪ್ರಾಣಿಗಳು ಮೇಯುವ ಕಡೆ. ಕೊಟ್ಟಿಗೆಗಳ ಬಾಗಿಲುಗಳಲ್ಲಿ ದಟ್ಟ ಹೊಗೆ 
ಯಾಡುವಂತೆ ಬೆಂಕಿಯನ್ನು ಏರ್ಪಡಿಸಿರಬೇಕು. ಹೊಗೆ ಇದ್ದರೆ ನೊಣಗಳು 
ಕಚ್ಚುವುದಿಲ್ಲ. 

ನೀರು ಹರಿಯುವ ನಾಲೆ, ಹಳ್ಳ ತೊರೆಗಳಲ್ಲಿ ಕಬು, ಬಂಡೆ, ಬೇರು, ದಿಮ್ಮಿ 

ಇತ್ಯಾದಿಗಳಿಲ್ಲದಂತೆ ಮಾಡಿದರೆ ನೊಣದ ಮರಿಗಳು ಬೆಳೆಯುವುದನ್ನು ಕಡಮೆ 

ಮಾಡಬಹುದು. | 
ii) ಪಂಕಿ ಮರಳು ನೊಣಗಳು 

ಕ್ಕುಲಿಕಾಯ್ಡಿಸ್‌ ಬಗೆಗಳು, ಕೈರೊನೊಮಿಡಿ : ಡಿಪ್ಟೀರ....ಸಂಕಗಳು 


ಫ್ಲಿಬೊಟೋಮರ್‌ ಬಗೆ. ಸೈಕೋಡಿಡಿ ; ಡಿಪ್ಟೀರ.... ಮರಳುನೊಣ 


ಆ) ಪಂಕಿಗಳು ಕ್ಕುಲಿಕಾಯ್ದಿಸ್ಸ್‌ ಗುಟ್ಟನೆ 
ಅಥವಾ ಪಂಕಿಗಳು. 
ಸಾಯಂಕಾಲದ ಮೇಲೆ ಮತ್ತು ಮುಂಜಾನೆ ಕಚ್ಚುತ್ತವೆ. ಪ್ರಕಾಶಮಾನ 


ಶ್ರ 

ಪಕ್ಕೆ ಆಕರ್ಷಿಸಲ್ಪಡುತ್ತವೆ. ಅವುಗಳ ಸಣ್ಣ ಗಾತ್ರಕ್ಕೆ ಆಶ್ಚರ್ಯ 
ವಾಗುವಷ್ಟು ನೋವು, ಉರಿಯಾಗುವಂತೆ ಕಚ್ಚುತ್ತವೆ. : ಹೆಣ್ಣುಗಳು ಮಾತ್ರ ಕಚ್ಚು 
ತ್ತವೆ, ಒಂದೊಂದು ಕಡೆ ಉಪದ್ರವಕಾರಿ ಭಾರತದಲ್ಲಿ ಇವು ಯಾವ ರೋಗ 
ವನ್ನು ಹರಡುವುದಿಲ್ಲ. ಆದರೂ ದಕ್ಷಿಣ ಭಾರತದಲ್ಲಿ ಕ್ಕು ಕೈಫೆರಿ ಎಂಬ ಸಣ್ಣ ಮಶಕ 
ಜನರನ್ನು ಹಾಗೂ ಪ್ರಾಣಿಗಳನ್ನೂ ಕಾಡಿಸುತ್ತದೆ. 


ಜೀವನ ಚರಿಕ್ರಿ : ಬಲು ಸಣ್ಣ. 2 2 ರೆಕ್ಕೆಗಳ ಮಠಕಗಳು, ಸಾಧಾರಣವಾಗಿ 

ಖ್ಯ ಅಂಗುಲ ಉದ್ದ ರೆಕ್ಕೆಗಳ ; ಸಣ್ಣ ಕೂದಲುಗಳಿಂದ ಕೂಡಿವೆ 
ಮಚ್ಚೆಗಳು: ಚಪ್ಪಟೆ ಶಲ್ಕಗಳಿಲ್ಲ; "ಮುನ್ನ ೦ಚಿನಲ್ಲಿ 2 ದಿಂಡುಗಳು ನಿರ್ಬಹ್ಮಉಳದವು 
ಸೂಕ್ಷ್ಮ. ಬಾಯಿಭಾಗಗಳು ಮೋಟು; ಶರೀರ ಸ್ವಲ್ಪ ತೂಕ. ಕಾಲುಗಳು ದಪ್ಪ. 
ಲಾರ್ವಗಳು ತನುವು ಪ್ರದೇಶಗಳಲ್ಲಿ. ಕೊಳೆಯುತ್ತಿರ ುವ ಎಲೆ, ಹೂಗಳಲ್ಲಿ ಕೊಳ, 
ತೊರೆಗಳ ದಡಗಳಲ್ಲಿ, ಹೊಸ ನೀರು ನಿಂತ ಜೌಗಿನಲ್ಲಿ, ಮರಗಳು ಕೊಳೆಯುತ್ತಿರ:ವ 
ಪೊಟ್ಟರೆಗಳಲ್ಲಿ ಹಾಗೂ ಕತ್ತರಿಸಿದ ಬಾಳೆಮೋಟುಗಳಲ್ಲಿರುತ್ತವೆ. ಉಪ್ಪು ಜೆ'ಗಿನ 


(ಎ 






ಮಶಕಗಳ ಬಗೆಗಳು, ಕೊಳೆತ ವಸ್ತುಗಳಲ್ಲಿ, ಅಲೆ ಬಂದು ಬಿಟ್ಟ ಮರಳಿನಲ್ಲಿ ಮತ್ತು 


ಈ 
ಮ್ಯಾಂಗ್ರೋವ' ಜೌಗಿನಲ್ಲಿರುತ್ತವೆ. 


ಸ ಕ 


ಲಾರ್ವಗಳು ಬಹಳ ಕೃಶ, ತಲೆಸಣ್ಣ. ಬೂದು. ಹಿಂಭಾಗದ ತುದಿಯಲ್ಲಿ 
ಕೂದಲು ಕುಚ್ಚು. ಮೀನಿನಂತೆ, ರಕ್ತಕಿವಿರುಗಳಿಂದ ಉಸಿರಾಡುತ್ತವೆ. 

ಕೆಲವು ಬಗೆಗಳ ಕೋಶಗಳು, ನೀರಿನ ಮೇಲೆ ತೇಲಿ ಉಸಿರಾಡುತ್ತ 

ಹತೋಟ : ಮನೆಗಳ ಹತ್ತಿರವಿರುವ ಮರಗಳ ಪೊಟ್ಟರೆಗಳನ್ನು ಕ್ರಿಯೋ 
ಸೋಟಿನಿಂದ ತುಂಬಿ ಮುಚ್ಚಬೇಕು. 

ಪಟ್ಟಣಗಳ ಹತ್ತಿರ ಅಲೆ ಬಂದು ಮರಳುಬಿಡದಂತೆ ಏರಿಹ 2ಕಬೇಕು. ಲಾರ್ವಿ 
ಗಳಿರುವ ಕಡೆ ಬೆ ಬೇಟೆಕ್ಸ್‌ 1000, ಹೆಕ್ಸೇರಿಗೆ 115 ಮಿಲಿಅನ್ನು 20 ಲೀಟರ್‌ ನೀರಿನಲ್ಲಿ 
ಬೆರೆಸಿ ಸಿಂಪರಿಸಬೇಕು, 


ಮನೆ ಕಿಟಕಿ, ಬಾಗಿಲುಗಳಿಗೆ ಹಾಕಿರುವ ಪರದೆಗಳಿಗೆ ಶೇಕಡಾ 5 ಫೊಲಿ 
ಫೈಯಾನ್‌ ಶೇಕಡಾ 25 ಡರ ಪಿ ಅನ್ನು ! ಚದರ ಮೀಟರಿಗೆ ! ಗ್ರಾಮ್‌ನಂತೆ 
ಸಿಎಪರಿಸಬೇಕು. ಅಥವಾ ಪೈರಿತ್ತಂ ದ್ರಾವಕವನ್ನು ಸಿಂಪರಿಸಬಹುದು. ಪರದೆಗಳು 
60 ರಂಧ್ರದ ಜಾಲರವಾಗಿದ್ದರೆ ಮಶಿಕಗಳು ತೂರುವುದಿಲ್ಲ 


320 ಜಾನವಾರ.ಗಳಿಗೆ ಮನುಷ್ಯರಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟಿ 


ಕ್ಷೆ ಮೈಗೆ, ಡೈಮೆಥಿಲ್‌ ಫ್ತಾಲೇಟ್‌ ಅಥವಾ ಎಥಿಲ್‌ ಹೆಕ್ಲಾನಿಡಿಯೋಲ್‌ 


ಲ? ಅ 


ಅಥವಾ ಅವುಗಳ ಮಿಶ್ರಣವನ್ನು ಲೇಪಿಸಿದರೆ ಮಶಕಗಳು ಕಚ್ಚುವುದಿಲ್ಲ. 


ಆ) ಮರಳು ನೊಣಗಳು ಫ್ಲಿಜೊಟೋಮರ್ಸ ಅರ್ಜೆಂಟಫೆಸ್‌ (ಎಪ್ಲಿ. 
ಮೈನ್ಯೂಟಸ್‌) ಇತ್ಯಾದಿ. ಸೈಕೋಡಿಡಿ : ಡಿಪ್ಟೀರ 

ಈ ಬಗೆ ನೊಣಗಳು, ಸೊಳ್ಳೆಗಳ ಹತ್ತಿರ ಸಂಬಂಧಿಗಳು, ಕೂದಲುಳ್ಳ ಪತಂಗ 
ದಂತಹ ಕೀಟಗಳು. ಗಾತ್ರದಲ್ಲಿ ಸಣ್ಣ. ಬಹಳ ನವಿರು ನರೆ ಬೂದು. ಉಷ್ಣಪ್ರದೇಶ 
ಗಳಲ್ಲಿ ಹೆಚ್ಚು. ಬಸಳದೂರ ಹಾರಲಾರವು. ಸ್ಥಳದಿಂದ ಸ್ಥಳಕ್ಕೆ ಕುಪ್ಪಳಿಸುತ್ತವೆ. 
ಹೆಣ್ಣು ನೊಣಗಳು ಮನುಷ್ಯ ಮತ್ತು ದನಗಳ ರಕ್ತ ಹೀರುತ್ತವೆ: ಗಂಡುಗಳು ಸಸ್ಯ 
ರಸವನ್ನು ಹೀರುತ್ತವೆ. ರಾತ್ರಿ ಚಟುವಟಿಕ್ಕೆ ಹಗಲು ಕಲ್ಲುಗೋಡೆ ಬಿರುಕು 
ದಂಶಕಗಳು ಕೊರೆದ ಬಿಲ, ತಣ್ಣಗಿರುವ ಕತ್ತಲು ಜಾಗ. ಕೊಟ್ಟಿಗೆಗಳಲ್ಲಿರುತ್ತವೆ. 





ಚಿತ್ರ 3-18; ಸ್ಯಾಂಡ್‌ ಫ್ಲೈ. ಸ್ಲಿಬೊಟೋಮಸ್‌ ಮೈೈನ್ಯೂಟೆಸ್‌ 


1. ಮೊಟ್ಟೈ 2 ಲಾರ್ವ, 3. ಕೋಶ, 4, ನೊಣ 


ಚ» 
ಭಾರತದಲ್ಲಿ ಈ ಕೀಟಗಳು ಹರಡುವ ರೋಗಗಳು : 

1) ಕಾಲಾ ಅಜಾರ್‌ (ಲೀಷ್‌ ಮೇನಿಯಾಸಿಸ್‌) : ರೋಗಕಾರಕ ಅಣು- 
ಲೀಷ್‌ಮೇನಿಯ ಡೋನೋವಾಸಿ ಹರಡುವ ಕೀಟ- ಫ್ಲಿಭೊಟೋಮಸರ್ಸ ಅರ್ಜಿಂಟಿಪೆಸ್‌ 
11) ಓರಿಯಂಟಲ್‌ ಸೋರ್‌" ಹರಡುವ ಕೀಟಗಳು- ಫ್ಲಿಪಸಟಸ್ಕೈ ಮತ್ತು ಫ್ಲಿ 
ಸೆರ್ಜಂಟೈ 111) ಮರಳು ನೊಣಪ ಜ್ವರ ಹರಡುವ ಕೀಟ-ಫ್ಹಿ,ಪಪಟಸ್ಥೈ, ದಕ್ಷಿಣ 


ರೋಗವಾಹಕ ಕೀಟಿಗಳು 321 


ಭಾರತದಲ್ಲಿ ಬ್ಲ. ಮೈನ್ಯೂಟಸ್‌ ಸಾಮಾನ್ಯ; ಮರಳು ನೊಣ ಜ್ವರವನ್ನು ಹರಡುತ್ತ 
ದೆಂದು ಶಂಕಿಸಲಾಗಿದೆ. 

ಇವು "ಟಾರ್ಪೆಡೊ? ಆಕಾರದ ಮೊಟ್ಟೆಗಳನ್ನು ಸಣ್ಣ ಗುಂಪುಗಳಲ್ಲಿ, ಕತ್ತಲು, 
ತನುವುಗಳಿದ್ದು, ಮರಿಗಳಿಗೆ ಜೈವಿಕ ವಸ್ತುಗಳ ಆಹಾರ ದೊರಕುವ ಸನ್ನಿವೇಶಗಳಲ್ಲಿ 
ಅಂದರೆ ಕಲ್ಲುಗಳ ಕೆಳಗೆ, ಕಲ್ಲುಕಟ್ಟಡದ ಬಿರುಕು, ದನಗಳ ಕೊಟ್ಟಿಗೆ ಮತ್ತು ಕೋ 
ಗೂಡು ಇತ್ಯಾದಿ ಸ್ಥಳಗಳಲ್ಲಿ ಇಡುತ್ತವೆ, ಮರದ ಪೊಟ್ಟರೆ ಮತ್ತು ಪ್ರಾಣಿಗ' 
ಬಿಲದಲ್ಲೂ ಇಡಬಹುದು. 


ಬ 


ಮೊಟ್ಟೆಗಳಿಂದ ಸಣ್ಣ, ಬಿಳಿಮರಿಗಳು ಹೊರಬಂದು ಕೊಳೆಯುತ್ತಿರುವ ಜೈವಿ 
ವಸ್ತುವನ್ನು ತಿಂದು ಬೆಳೆಯುತ್ತವೆ. ಶೋಶ ತೆರವು. 

ಜೀವನ ಚರಿತ್ರೆಯ ಕಾಲ ಮತ್ತು ನೊಣದ ಜೀವಮಾನವು ಹವ, ಸನ್ನಿವೇಶ 
ಲೈಂಗಿಕ ಸಂಯೋಗ ಮತ್ತು ಎಡೆಬಿಡದ ರಕ್ತಾಹಾರಗಳನ್ನು ಅವಲಂಬಿಸಿವೆ. 

ಹತೋಟಿ : 1) ನೊಣಗಳು ಸೇರುವ ದಂಶಕ ಪ್ರಾಣಿಗಳ ಬಿಲಗಳು. ಮೋ 

| ಲಾದವನ್ನು ಮುಚ್ಚಿ ಬಿಡಬೇಕು. 

2) ಶೇಷ ಉಳಿಯುವ ಸ್ಟ್ರೇಯ ಬಳಕೆಯೇ ಒಳ್ಳೆಯದು ಫೋಲಿಥೈಯಾನ 
ಶೇಕಡಾ 23 ಡಬ್ಲ್ಲ್ಯುಡಿಪಿ ಒಂದು ಚದರ ಮೀಟರಿಗೆ | ಗ್ರಾಮ್‌ನಂತೆ (! ಚದರಡಿ, 
100 ಮಿಲಿಗ್ರಾಮ್‌) ಉಪಯೋಗಿಸಬೇಕು.ಶೇಕಡಾ 5 ದ್ರಾವಣವನ್ನು ಒಂದು ಚದ: 
ಮೀಟರಿಗೆ 50 ಮಿಲಿಯಂತೆ ಸಮವಾಗಿ ಸಿಂಪರಿಸಬೇಕು. ಮನೆಗಳ ಗೋಡೆಗಳಿಗೆ 
ನೆಲದವರೆಗೂ, ಹೊಸಲಿನ ಒಳಗೆ, ಮಲಗುವ ಕಡೆ, ಕಿಟಕಿ, ಬಾಗಿಲುಗಳ ಹೊರಗೆ 
ಕೊಟ್ಟಿಗೆಗೆಳ ಗೋಡೆಗಳು, ಇತ್ಯಾದಿಗಳಿಗೆಲ್ಲ ಸಿಂಪರಿಸಬೇಕು. 

3) ಕೊಠಡಿಯೊಳಗಿನ ಸಿಂಪರಣೆ ಬೇಗಾನ್‌ ಸಿಂಪರಣೆಯಿಂದ ನೊಣಗಳ 
ಬೇಗ ಸತ್ತರೂ, ಪರಿಣಾಮ ತಾತ್ಕಾಲಿಕ. 

iv) ಕುದುರೆ ನೊಣ ಅಥವಾ ಜಿಂಕೆ ನೊಣ ಕ್ರೈ ಸೋಪ್ಸ್‌ ಬಗೆಗಳ 
ಟಬಾನೆಡಿ : ಡಿಪ್ಪೀರ 

ಕುದುರೆನೊಣಗಳು ಸಾಮಾನ್ಯವಾಗಿ ಮನುಷ್ಯರನ್ನು ಆಕ್ರಮಿಸುವುದ್ದಿೂ 
ಆದರೆ, ಕೆಲವು ಪಟ್ಟಿರೆಕ್ಕೆಗಳ, ಸಣ್ಣ ಜಿಂಕೆನೊಣಗಳು, ಜನರು ಆ ನೊಣಗಳಿರುಃ 
ಕಾಡು, ಜೌಗು ಪ್ರದೇಶಗಳಿಗೆ ಹೋದಾಗ, ಮೇಲೆಬಿದ್ದು, ತಲೆಯ ಸುತ್ತ ಭಂ 
ಪಡಿಸುವಂತೆ ಹಾರುತ್ತ.ಸಂತತವಾಗಿ ಓಡಿಸದಿದ್ದರೆ, ತೆರೆದ ಚರ್ಮದ ಮೇಲೆ ಕುಳಿತ: 
ಹರಿತವಾದ ಮೂತಿಯಿಂದ ಚುಚ್ಚುತ್ತವೆ. ಆಗ ಬಹಳ ನೋವು: ರಕ್ತವನ್ನು ವಿಶೇ: 
ವಾಗಿ ಹೀರುತ್ತವೆ. 


322 ಜಾನುವಾರುಗಳಿಗೆ, ನುನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಕತೋಟಿ 


ಕುದುರೆ ನೊಣಗಳು ಲೋವ ಲೋವ, ಟುಲರೀಮಿಯ ಮತ 
ರೋಗಗಳನ್ನು ಹರಡುತ್ತವೆ; ಈ ರೋಗಗಳಿದ್ದ ಮನುಷ್ಯ. ಪ್ರಾಣಿ ಅ 
ಗಳ ಸತ್ತದೇಹಗಳನ್ನು ಕಚ್ಚಿ, ಕೂಡಲೇ ಬೇರೆ ಮನುಷ್ಯ ಅಥವಾ ಪ್ರಾಣಿಗಳನ್ನು ಕಚ್ಚಿ 
ರೋಗಕಾರಕ ಅಣುಗಳನ್ನು ಒಳಸೇರಿಸುತ್ತವೆ. 


೪) ಲಾಯದ ನೊಣ ಸ್ಟೊನೂಕ್ಸಿಸ್ಸ್‌ ಕ್ಯಾಲಿಟ್ರಾನ್ಸ್‌ ಮಸ್ಕಿಡಿ : ಡಿಪ್ಲೀರ 


ಈ ಲಾಯದ ನೊಣ, ಆಗಾಗ.ಮನೆಯೊಳಕ್ಕೆ.ಅದರೆಲೂ ಬಿರುಗಾಳಿಗೆ ಮುನ್ನ 
ಬಂದು ಜನರನ್ನು ಕಚ್ಚುತ್ತದೆ. ಮನೆಹೊರಗೂ ಇದರೆ ಕಾಟವಿದೆ. ಸಾಮಾನ್ಯವಾಗಿ 
ಕಾಲುಗಳ ಮತ್ತು ಹರಡಿನ ಮೇಲೆ ಕಚ್ಚುವುದೇ ಹೆಚ್ಚು. ಸದ್ದುಮಾಡದೇ ಕಳ್ಳತನ 
ದಿಂದ ಕಚ್ಚುತ್ತದೆ. ಕಡಿದಾಗ ಬಹಳ ನೋವಾದರೂ ಬಹಳ ಕಾಲವಿರುವುದಿಲ್ಲ. 


ಜ 
ಇದನ್ನು"ಕಚ್ಚುವ ಮನೆನೊಣ'ವೆನ್ನುತ್ತಾರೆ ಆದರೆ ಇದು ಮನೆ ನೊಣವಲ್ಲ. ಎರಡಕ್ಕೂ 


ನಷ್ಟ : ಈ ನೊಣ ಸರ್ವವ್ಯಾಪಿ. ಮನೆಗೆ 
ಬ ಪ್ರತಿಯೊಂದು ಬಗೆ ವಾಸ ಸ್ಮಳದಲ್ಲೂ ಒಂದ 
ವಾಸಸ್ಥಳಗಳಲ್ಲಿರುವ ನೊಣಗಳಲ್ಲಿ ಇದೇ ಶೇಕಡಾ 
ಅದರ ನಡತೆಯೂ ಅಷ್ಟೇ; ಮನುಷ್ಯರ ಮತ್ತು ಐ 
ತ್ತದೆ. ಅದರ ರಚನೆಯೂ ರೋಗಾಣುಗಳನ್ನು ಹರಡಲು ತಕ್ಕುದಾಗಿದೆ. ನಡತೆ 
ಯಬ್ಲಂತೂ ಅಸಹ್ಮವಾಗುವಷ್ಟು ಕೊಳಕು: ಮಲ, ಸಗಣಿ, ಹೇಸಿಗೆ, ವಾಂತಿ. 
ಎಂಜಲು, ಕೊಳಕುಗಳ ಮೇಲಿದ್ದು ಅವನ್ನು ತಿಂದು, ಅನ್ನದ ಮೇಲೂ ಮನುಷ್ಯ 
ಮೇಲೂ ಕುಳಿತುಕೊಳ್ಳುತ್ತದೆ. ಆದ್ದರಿಂದ ಕೆಟ್ಟರೋಗಗಳನ್ನು ಹರಡಲು ಸರಿಯಾದ 
"ದೂತ". ಅದರ ಮೂತಿಯ ಮೇಲೆ ಸೂಕ್ಷ್ಮವಾದ ಕೂದಲುಗಳಿದ್ದು. ಕೊಳಕು. 
ರೋಗಾಣುಗಳನ್ನು ಸಂಗ್ರಹಿಸಿಕೊಳ್ಳಲು ಸಹಾಯಕರ. ಕಾಲುಗಳ ರಚನೆಯೂ 
ಆಶ್ಚರ್ಯವಾಗುವಷ್ಟು ಜಟಿಲ. ಪ್ರತಿಕಾಲುಗಳ ಮೇಲೂ ಬಿರುಗೂದಲುಗಳಿವೆ. 
ತುದಿಯಲ್ಲಿರುವ ಮೆತ್ತೆ ಸ್ರವಿಸುತ್ತವೆ. ರೋಗಾಣುಗಳನ್ನು ಸೇರಿಸಿ 


ತ 





ಇಟನು 
ಶ್ರ ಅಂಟನ್ನು 


ಕೋಗವಾಹಕ ಕೀಟಿಗಳು 323 


ಕೊಳ್ಳಲು ಅವು ಅನುಕೂಲ, ಅದು ಶಿನ್ನುಮಗ. ಆಹಾರ ವಸ್ತುವನ್ನು ಕರಗಿಸಲು 
ಜೊಲ್ಲನ್ನು ಸುರಿಸಿ ಹೀರಿದ್ದನ್ನು ಪುನಃ ಕಾರುತ್ತದೆ ಮತ್ತು ಕೊಳಕನ್ನು ಸ್ರವಿಸುತ್ತದೆ, 
ಈ ನೊಣದ ಮೇಲೆ ಸುಮಾರು 20 ಬಗೆ ರೋಗಾಣುಗಳಿದುತ್ತವೆ; ಭಯಂಕರ ರೋಗ 
ಗಳಾದ ಟೈಫಾಯ್ಡ್‌ ಜ್ವರ, ಸಾಂಕ್ರಾಮಿಕ ಭೇದಿ, ಅಮೀಬಿಕ್‌ ಮತ್ತು ಬ್ಯಾಸಿಲ್ಲೆರಿ 
ಡಿಸೆಂಟರಿ | ಆಮಶಂಕೆ). ಕಾಲೆರ (ವಾಂತಿ ಭೇದಿ), ಪೋಲಿಯೊಮೈಯಿಲೈಟಿಸ್‌ 
(ಮಕ್ಕಳ ಲಕ್ವ 1 ಕಣ್ಣುಬೇನೆ, ಕಣ್ಣಿನ ರವೆರೋಗ (ಟ್ರಶೋಮ), ಕ್ಷಯ, ಯಾಸ್‌ 
ಹಾಗೂ ಜಂತುಹುಳುಗಳನ್ನು ಹರಡುತ್ತದೆ. ಹ್ಯಾಬ್ರೋಸಿನು ಬಗೆ ಜಂತುಹುಳು 
ಗಳಿಗೆ ಮಧ್ಯವರ್ತಿ ಆಸರೆಯಾಗಿ, ಕುದರೆಗಳ ಗಾಯಗಳಿಗೂ, ತುಟಿ ಕಣ್ಣುಗಳಿಗೂ 
ಅವನ್ನು ಹರಡುತ್ತದೆ. ಕೋಳಿ ಲಾಡಿ ಹುಳುಗಳಿಗೆ ಮಧ್ಯವರ್ತಿ ಆಸರೆಯಾಗಿ 
ನೊಣಗಳನ್ನೋ ಅಥವಾ ಅವುಗಳ ಮ್ಯಾಗಟ್‌ಗಳನ್ನೋ ಕೋಳಿ ತಿಂದಾಗ, ಲಾಡಿ 
ಹುಳುಗಳನ್ನು ಹರಡುತ್ತದೆ. ಇವುಗಳಲ್ಲಿ ಯಾವ ರೋಗವನ್ನೂ ನೊಣ ಮಾತ್ರವೇ- 
ಸೊಳ್ಳೆಯೊಂದೇ ಮಲೇರಿಯವನ್ನು ಹರಡಿದಂತೆ. ಹೇನು ಒಂದೇ ಟೈಫಸ್‌ ರೋಗ 
ವನ್ನು ಹರಡಿದಂತೆ. ಹರಡುವುದಿಲ್ಲ. ಈ ಎಲ್ಲ ರೋಗಗಳಲ್ಲೂ, ನೊಣ ರೋಗಾಣು 
ಗಳನ್ನು ಮಲ, ಎಂಜಲು, ಸತ್ತ ಪ್ರಾಣಿಗಳು, ಗೊಬ್ಬರ, ಇತರ ಕೊಳಕುಗಳಿಂದ 
ಸೇರಿಸಿಕೊಳ್ಳುತ್ತದೆ. ಅಥವಾ ಮ್ಯಾಗಟ್‌ಗಳನ್ನು ನುಂಗಿದ ಮೇಲೆ) ಅವುಗಳ 
ಕೋಶಗಳಲ್ಲೂ ರೋಗಾಣುಗಳು ಬದುಕಿದ್ದು ನೊಣಗಳಿಗೆ ಸೇರಿ, ಅವುಗಳ ಸ್ರವಣ 
ಎಸರ್ಜನೆಗಳಿಂದ ಹರಡಬಹುದು. ಎಶ್ಟನ್‌ ಮತ್ತು ಮೇಸನ್‌ 414 ನೊಣಗಳನ್ನು 
ಪರಿಶೀಲಿಸಿದಾಗ, ಪ್ರತಿಯೊಂದರ ಮೇಲೂ 1,250,000 ಬ್ಯಾಕ್ಟೀರಿಯಗಳಿದ್ದವು. 
(ಒಂದರ ಮೇಲೆ ಪರಮಾವಧಿ 6,600,000) ರೋಗಾಣುಗಳು ನೊಣದ ಮೇಲಾ 
ದರೆ, ಬಾಯಿ ಭಾಗಗಳಿಗೂ, ಕಾಲುಗಳ ಮೆತ್ತೆಗಳಿಗೂ, ರೆಕ್ಕೆಗಳಿಗೂ ಮತ್ತು ಇತರ 
ಭಾಗಗಳಿಗೂ ಅಂಟೆರುತ್ತವೆ ಅಥವಾ ಒಳಗಾದರೆ ನೊಣದ ಅನ್ನನಾಳದಲ್ಲಿ. ಪಚನ 
ವನ್ನು ನಿರೋಧಿಸಿ, ಅನೇಕ ದಿನಗಳು ಬದುಕಿರುತ್ತವೆ. ನೊಣದ ಮೇಲಿದ್ದಾ ಗ, 
ಆಹಾರ, ಪಾನೀಯ, ಗಾಯ ಅಥವಾ ಕಣ್ಣು, ತುಟಿಗಳ ಮೇಲಕ್ಕೆ ಬಿದ್ದು, ಉಜ್ಜಿ. 
ಒಳಗೆ ಸೇರುತ್ತವೆ. ಒಳಗಿದ್ದಾಗ್ರ ನೊಣದ ಕಾರು, ಮಲಗಳ ಮೂಲಕ ಹೊರಕ್ಕೆ 
ಬಂದು ಅಲ್ಲಿಂದ ಬಾಯಿ, ಕಣ್ಣು, ಗಾಯ ಅಥವಾ ಶರೀರದ ಇನ್ನಾವುದಾದರೂ 
ಸೂಕ್ಷ್ಮ ಭಾಗಕ್ಕೆ ಸೇರಿ ರೋಗ ಪ್ರಾರಂಭಿಸುತ್ತವೆ. 


ಇನ್ನೊಂದು ಸಣ್ಣ. ಆದರೆ ಮುಖ್ಯವಾದ ಹಾನಿ ಯಾವುದೆಂದರೆ ಮನುಷ್ಯ 
ಮತ್ತು ಪ್ರಾಣಿಗಳ ಮೇಲೆ ಹಾರಾಡಿ. ಸುಳಿದು, ಕುಳಿತು. ಶಬ್ದಮಾಡಿ, ನಿದ್ರೆ, ಶಾಂತಿ 
ಇಲ್ಲದಂತೆ ಮಾಡುತ್ತವೆ. ಮತ್ತು ಪ್ರಾಣಿಗಳ ಮಾಂಸ, ಕರುಳು ಅಥವಾ ದಾಸ್ನಾನು 
ಗಳಿಗೂ ಮ್ಯಾಗಟ್‌ಗಳು ಬೀಳುತ್ತವೆ. ಕಚ್ಚಿ ರಕ್ತಹೀರುವುದಿಲ್ಲ. ಗಾಯಗಳಿದ್ದರೆ ಅಲ್ಲಿ 


324 ಜಾನುವಾರುಗಳಿಗೆ, ಮನ|ಷ್ಯರಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟ 


ಕುಳಿತು ರೋಗಾಣುಗಳನ್ನು ಹಠಡುತ್ತದೆ. ಮೇಲೆ ಹಾರಾಡಿ ಹಿಂಸೆಮಾಡುತ್ತವೆ. 
ಕೈ ಎಷ್ಟೇ ಸಲ ಬೀಸಿದರೂ ಪುನಃ ಪುನಃ ಸುಳಿದಾಡುತ್ತವೆ. 

ಆಸರೆ : ಮನುಷ್ಯ ಮತ್ತು ಪ್ರಾಣಿಗಳು. 

ವ್ಯಾಪ್ತಿ : ವಿಶ್ವವ್ಯಾಪಿ. ಮಾನವನ ಸುಳಿವಿಲ್ಲದ ಕಡೆಗಳಲ್ಲೂ ಕಂಡಿವೆ. 

ಜೀವನ ಚರಿತ್ರೆ: ಪೂರ್ಣ ರೂಪಾಂತರ ' 4 ಹಂತಗಳಿವೆ- ಮೊಟ್ಟೆ, 
ಮ್ಯಾ ಗಟ್‌. ಪ್ಯೂಪ ಮತ್ತು ನೊಣ. 

ನೊಣದ ಸಂಸಾರ ಬಹಳ ದೊಡ್ಡದು: ಕೀಟಗಳಲ್ಲೆಲ್ಲ ಇದರ ಜೀವನ ಚರಿ 
ತ್ರೆಯ ಕಾಲ ಬಹಳ ಕ - ಭಾರತದಲ್ಲಿ ಬೇಸಿಗೆ ಕಾಲದಲ್ಲಿ 5-6 ದಿನಗಳಲ್ಲೇ 
ಜೀವನ ಚರಿತ್ರೆ ಸತ್ತ ದೆ. ' ಉಳಿದ ಕಾಲದಲ್ಲಿ ಉಷ್ಣಾಂಶ ಮತ್ತು ಆಹಾರ 
ದೊರಕುವಿಕೆಯನ್ನು ಅನು: ತ 

ನೊಣದ ವಂಶೋತ್ಪ ಅಂದರೆ ಅಮೇಧ್ಯ. ಕುದುರೆ ಲದ್ದಿ. ಸಗಣಿ, 
ಅಡಿಗೆ ಮನೆಯ ಕೊಳಕು ಪದ , ಕೊಟ್ಟಿಗೆ. ಗೊಬ್ಬ ರ, ಕೊಳೆತ ಹಣ್ಣು, ತರಕಾರಿ, 
ಹುಲ್ಲು, ಇತ್ಯಾದಿಗಳ ಳಲ್ಲಿ, ಹೆಣ್ಣು ಒಂದು ಸಲಕ್ಕೆ 100-150 ಮೊಟ್ಟೆ ಗಳಂತೆ 2 ರಿಂದ 
7 ರಂತೆ ಗುಂಪುಗಳಲ್ಲಿಡುತ್ತದೆ. ಒಂದು ಹೆಣ್ಣು ಸಾಧಾರಣವಾಗಿ 00 ಮೊಟ್ಟೆ ಗಳ 
ನ್ನಿಡುತ್ತದೆ; ಪರಮಾವಧಿ 21 ಗುಂಪುಗಳು: ಒಟ್ಟು 2387 ಮೊಟ್ಟೆಗಳು. ಮೊಟ್ಟಿ 
ಗಳು ಒಂದೊಂದೇ; ಕೊಳೆತ ವಸ್ತುಗಳಲ್ಲಿ ರಾಶಿಯಾಗಿರುತ್ತವೆ. ಮೊಟ್ಟೆ ಸುಮಾರು 
ಮಿಮಿ ಉದ್ದ: ಕೆನೆಬಣ್ಣ; ಗೋಳಾಕಾರ ಒಂದುಕಡೆ ಕಿರಿದು. 25 ಮೊಟ್ಟೆ ಗಳನ್ನು 
ತುದಿಯಿಂದ ತು: ದಿಗೆ ಅಂಟಿ ಸಿದರೆ 1 ಅಂಗುಲವಾಗುತ್ತದೆ. ಉಷ್ಣಾಂಶವನ್ನು ಅನುಸರಿಸಿ 
3 ಗಂಟೆಗಳಿಂದ 2 ದಿನಗಳೊಳಗೆ ಒಡೆಯುತ್ತವೆ. 


& 
FSS 
೮ 


) ಕ 
Fa) 
16 


ನ 
ಬ 


ಮ್ಯಾಗಟ್‌ ಸಣ್ಣ. ಕೆನೆಬಿಳುಪು. ಕಾಲುಗಳಿಲ್ಲ. ತಲೆ ಇಲ್ಲ. ಕ್ವಿ ಅಂಗುಲ ಉದ್ದ. 
ಕೂದಲುಗಳಿಲ್ಲ. ಚಟುವಟಿಕೆ. ಬೆಳಕಿನಿಂದ ತಪ್ಪಿಸಿಕೊಳ್ಳುತ್ತದೆ. ದ್ರ ನವನ್ನು ತಿನ್ನುತ್ತ ದ, 
ಹುಳಿ ಹಿಡಿಸ ರುವ ಸೂಕ್ಷ್ಮಾಣುಗಳನ್ನು ತಿನ್ನುತ್ತದಂತೆ. ಬೆಳೆದ ಮೇಲೆ ಗೊಬ್ಬರ ಅಥವಾ 
ಕೊಳೆತ ವಸ್ತುಗಳ ಅಂ ಚಿಗೆ , ಒಣಭಾಗಕ್ಕೆ ಚಲಿಸುತ್ತವೆ. ಮ್ಯಾಗಟ್‌ 13-2 ದಿನಗಳು. 

ಬೆಳೆದ ಮ್ಯಾಗಟ್‌ ಬೀಜದಂತೆ ಚೆಸ್‌ನಟ್‌' ಅಥವಾ ಕಪ್ಪುಬೂದು ಬಣ್ಣದ, 
ಮ್ಮಾಗ ರ್ನನ 3ನೇ ಪೊರೆಯಿಂದ ಪ್ಯೂಪೇರಿಯಮ್‌ನ್ನು ರಚಿಸಿ, ಅದರೊಳಗೆ ಕೋಶ 


ವಾಗುತ್ತದೆ. 4-6 ದಿನಗಳಲ್ಲಿ ಪ್ಯೂ ಫೇರಿಯಂ ಸೀಳಿ, ರೆಕ್ಕೆ ನೊಣ ಹೊರಕ್ಕೆ ಬರುತ್ತದೆ. 


ನೊಣ 1೪-70; ದಿನಗಳು ಬದುಕಿದ್ದದ್ದು ತಿಳಿದಿದೆ, ಸಾಧಾರಣವಾಗಿ 15-30 
ದಿನಗಳು. 2 ದಿನಗಳ ನಂತರ ಮೊಟ್ಟೆ ೪ನ್ನಿಃ ಗಳಡಲು ಪ್ರಾರಂಭಿಸ ತ್ತದೆ, ಹೆಣ: 
ಮೊಟ್ಟೆಗಳನ್ನಿಡಲು ಸೂರ್ಯನ ಬಿಸಿಲು ಪ್ರ 'ಚೋದಿಸುತ್ತ ದೆ. ತನ್ನ ಜೀವಮಾನ 


ಬ 


ರೋಗವಾಹೆಕ ಕೀಟಗಳು 325 


ಕಾಲದಲ್ಲೆಲ್ಲ ಇಡುತ್ತಿರುತ್ತದೆ. ಸುಮಾರು 3 ಲ್ಲ 

ದಿಂದ ಕೊಳಕನ್ನು ಸಾಗಿಸುವ, ಮಾಂಸವನ್ನು ಸಾಗಿಸುವ ಗಾಡಿಗಳ ಮೇಲೆ. ಪ್ರಾಣಿ 
ಗಳ ಮೇಲೆ, ದೂರ ದೂರ ಹರಡುತ್ತವೆ. ಎಲ್ಲ ಮಟ್ಟದಲ್ಲೂ ಇರುತ್ತದೆ. 
ಘ್ರಾಣೇಂದ್ರಿಯ ಚೆನ್ನಾಗಿದೆ. ಹೀರುವ ಬಾಯಿ ಭಾಗಗಳು ಸಕ್ಕರೆಯಂತ ಕಿ 
ಪದಾರ್ಥದ ಮೇಲೆ ಜೊಲು ಸುರಿಸಿ, ಕರಗಿಸಿ ಅಥವಾ ಹೊಟ್ಟೆಯಲ್ಲಿದ್ದದ್ದನ್ನು ಕಾರಿ 
ಅದು ಕರಗಿದ ಮೇಲೆ ಹೀರುತ್ತದೆ. 





ಚಿತ್ರ 3-19: ಮನೆ ನೊಣ ಮಸ್ಯ ಡೊಮೆಸ್ಟಿಕೆ 
।- ಮ್ಯಾಗಟ್‌ 2. ಕೋಶ 3 ನೊಣ 


ಹಕೋಟ : ನೊಣ ಕೊಳಕಿನಲ್ಲಿ ಹುಟ್ಟಿ ಬೆಳೆಯುವುದರಿಂದ ಶುಚಿತ್ವ ಬಹಳ - 
ಮುಖ್ಯ. ಎಲ್ಲ ಬಗೆ ಕೊಳಕನ್ನೂ ದೂರ ಸಾಗಿಸಿ ಮುಚ್ಚಿ ಬೇಕು. ಇದರ ಜೊತೆ 
ಸೂಕ್ತವಾದ ಕೀಟನಾಶಕವನ್ನು ಉಪಯೋಗಿಸಬೇಕು. 

ಮನೆಕಟ್ಟಡಗಳೊಳಗೆ (1) ಬೇಗಾನ್‌ ಸ್ಟೇಯನ್ನು ಉಪಯೋಗಿಸಿ ಕೆಲವು 
ನಿಮಿಷ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ. ಆಮೇಲೆ ತೆರೆಯಬೇಕು. (2) ಬೇಗಾನ್‌ 
ಶೇಕಡಾ 20 ಇ.ಸಿ, ಶೇಕಡಾ 2.5ನ್ನು 25 ಮಿಲಿಯನ್ನು 1 ಲೀಟರ್‌ ನೀರಿನಲ್ಲಿ 
ಬೆರಿಸಿ ಸಿಂಪರಿಸಬೇಕು. (3) ಶೇಕಡಾ 0.5 ಬೊರಾಕ್ಸ್‌ ಶೇಕಡಾ 5 ಡಿಡಿಟಿ, 
ಶೇಕಡಾ2.5 ಕ್ಲೋರ್ಡೇನ್‌, ಬೇಟೆಕ್ಸ್‌ ಶೇಕಡಾ 3 ಅಥವಾ ಶೇಕಡಾ 5 ಮ್ಯಾಲಥೈ 
ಯಾನ್‌ನ್ನು ಕೊಳೆಯುವ ವಸ್ತುಗಳ ಮೇಲೆ ಸಿಂಪರಿಸಬೇಕು ಆಥವಾ ಗೊಬ್ಬರದ 
ಮೇಲೆ ಸುರಿದು ಮ್ಯಾಗಟ”ಗಳನ್ನು ಕೊಲ್ಲಬೇಕು. (4) ಟ್ಯೂಗಾನ್‌ ಬೇಯ್ಬ್‌ನ್ನು 


'ವಂಶೋತ್ಪತ್ತಿಮಾಡುತ್ತದೆ. 


326 ಜಾನುವಾರುಗಳಿಗೆ, ನುನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹಳೋಟ 


ನೊಣಗಳು ಸೇರುವ ಕಡೆ ಹರಡಬೇಕು ಆಥವಾ ! ಲೀಟರ್‌ ನೀರಿನಲ್ಲಿ 30-40 
ಗ್ರಾವರ್‌ ಟ್ಯೂಗಾನ್‌ ಹರನ್ನು ಕರಗಿಸಿ ಚುಮಗಿಸಬೇಕು. (5) ಫೋಲಿಥೈಯಾನ" 
ಶೇಕಡಾ 25 ಡಬ್ಲ್ಯುಡಿಪಿ ಶೇಕಡಾ 5 ದ್ರಾವಣವನ್ನು ಕಟ್ಟಡದೊಳಗೆ ಒಂದು ಚದರ 
ಮೀಟರ್‌ 50 ಮಿಲಿಯಂತೆ ಸಿಂಪರಿಸಬೇಕು. 
ಕಿಟಿಕಿ ವಾಗಿಲುಗಳಿಗೆ (ಸೂಕ್ಷ ಕಂಡಿಯ) ಜಾಲರವನ್ನು ಹಾಕಿಸಬೇಕು. ನೊಣ 
ಗಳು ಸಿಕ್ಕಿಕೊಳ್ಳುವ ಅಂಟು ಕಾಗದವನ್ನು ನೇತು ಹಾಕಬೇಕು. ನೊಣಗಳನ್ನು ಓಡಿ 
ಯಲು ಹಲವು ಬಗೆ ಬೋನುಗಳನ್ನು ಉಪಯೋಗಿಸಬಹುದು. 
vii) ಮನೆಗಳಲ್ಲಿ ಕಾಣುವ ಇತರ ನೊಣಗಳು 
ಇವು ಕೊಳಕಿನಲ್ಲಿದ್ದು.ಆಗಾಗ ಜನರನು, ಓಿಂಸಿಸುತ್ತವೆ.. - 
ಆ) *ಪ್ಪು ಬ್ಲೋ ನೊಣ- ಫೊರ್ಮಿಯ ರೆಜಿನ 7 
ಆ) ದ್ವಿತೀಯ ಸ್ಫ್ರೂವರ್ಮ ನೊಣ. 
ಕ್ಯಾಲಿಟ್ರೋಗ ಮ್ಯಾ ಸಿಚ್ಲೇರಿಯ | 
್ರಾಣಿ ಇವೆರಡೂ ಶರೀರದಲ್ಲಿ ಬೆಳೆಯುತ್ತವೆ. 
ಇ) ಗ್ರೀನ್‌ ಬಾಟ್ಸ್‌ ನೊಣ. ಫೀನಿಸಿಯ 
= ಲಉಸಿಲಿಯ) ಸೆಂಕೀಟ 
ಥಿ. ಪ್ಕಾಲೆಸೆನ್‌ 
ಫಿ. ಸೀರುಲಿಯಿ ಏರಿಡಿಸ್‌ 
ಈ) ಬ್ಲೂ ಬಾಟ್‌ ನೊಣ. 
ಕ್ಯಾಲಿಫೋರ ಎರತ್ರೊಕೆಫ್ಯಾಲ - 
ಗ್ರೀನ್‌ ಮತ್ತು ಬ್ಲೂ ಬಾಟ್‌ ನೊಣ ಕ್ಯಾ. ನೊಮಿಟೋರಿಯ 
ಗಳು ಕೊಳೆತ ಮಾಂಸ, ಕಸ ಮಲ, ಸೈನೊಮ್ಮೆ ಯಾಶ್ಸಿ ಸ್‌ ಕ್ಯಾಡನೆಕೈನ 
ಕೊಳೆಯುತ್ತಿರುವ ಮೀನು ಇತ್ಯಾದಿ ಕ್ರೈಸೊಖಿಯ ಬಗೆಗಳಲ್ಲಿ 


ಖತ ಖಾ 
ಸಿತ್ತಪ 


ಣು 
ಐಂ 


pe 
ಅಚ 

ಕ್‌ ಭ್ರ 

ಸಾ 

a 





J 


ಉ) ಮನೆಸಣ್ಣ ನೊಣ- ಫ್ಯಾನಿಯ ಕ್ಯಾನಿಕ್ಕುಲಾರಿಸ್‌ ಅಂತೊಮ್ಮೆಯಿಡಿ: 

ಊ) ಕಕ್ಕಸ್‌ ನೊಣ- ಫ್ಯಾ. ಸ್ಥೈಲಾರಿಸ್‌ ಡಿಪ್ಪೀರ 

ಈ ಎರಡು ಸಣ್ಣ ನೊಣಗಳನ್ನು ನೊಣವೆಂದು ತಪ್ಪಾಗಿ ತಿಳಿಯುತ್ತಾರೆ. 
ನೊಣಗಳ ಮನೆಯೆ ಹತ್ತಿರೆ ಸುಳಿದು ತಟ್ಟನೆ ಸೆಳೆದು ಹಾರುತ್ತವೆ. ಲಾರ್ವಗಳು 
ಚಪ್ಪಟೆ. ಪಕ್ಕದ ರಚನೆಗಳಿವೆ. ಅಮೇಧ್ಯ. ಕೊಳೆತ ವಸ್ತುಗಳಲ್ಲಿ ಬೆಳೆಯುತ್ತವೆ. 

ಎ) ಲಾಯದ ನೊಣಿ- ಸ್ಟೊನಕ್ಸಿಸ್‌ ಕ್ಯಾಲ್ಸಿ ಟ್ರಾನ್ಸ್‌ ಮಸ್ಕಿಡಿ : ಡಿಪ್ಪೀರ 
ಇದು ಮನೆ ನೊಣವನ್ನು ಹೋಲುತ್ತದೆ. ಆದರೆ ಕಚ್ಚಿ ರಕ್ತಹೀರುತ್ತದೆ. 


ದು 


ಶೋಗನಾಹಕ ಕೀಟಗಳು 327 


ಏ) ಮಾಂಸದ ನೊಣಗಳು, ಸಾರ್ಕೊಫೇಗ ಹೀಮೊರ್ಹಾಯ್ಡಾಲಿಸ್‌ 
ಸಾರ್ಕೊಫೇಜಿಡಿ : ಡಿಪ್ಪೀರ 
ದಪ್ಪ. ನರೆ. ಹೊಟ್ಟೆಮೇಲೆ ಚಕ್ಕು ನಮೂನೆ, ಮೊಟ್ಟೆಗಳು ನೊಣದೊಳಗೇ 
ಒಡೆದು, ಜೀವಿಸುತ್ತಿರುವ ಮರಿಗಳು ಹೊರಕ್ಕೆ ಬರುತ್ತವೆ. ಕೆಲವು ಅಕಶೇರುಕಗಳ 
ಮೇಲೆ ಪರೋಪ ಜೀವಿಗಳು; ಕೆಲವು ಗಾಯಗಳಿಗೆ ಬೀಳುತ್ತವೆ. ಕೊಳೆತ ಮಾಂಸ, 
ಹೇಸಿಗೆಯಲ್ಲಿ ವಂಶೋತ್ಪತ್ತಿ ಮಾಡುತ್ತವೆ. 
vii) ಕಣ್ಣಿನ ನ್ಯಾಟ್‌- ಹಿಪ್ಲೊಪೇಟಿಸ್‌ ಪೂಸಿಯೊ ಕ್ಲೋರೊಪಿಡಿ : 
ಹಿ. ಕೊಲ್ಲುಸರ್‌ ಡಿಪ್ಪಿ ರ 
ಸಫೊನೆಲ್ಲ ಫ್ಯೈಸಿಕೆೊಲ ಠಾ 
ಇವು ಮನುಷ್ಯರನ್ನು ಹಾಗೂ ಪ್ರಾಣಿಗಳನ್ನು ಹಿಂಸಿಸು 
ಕೊಳಕು ಜಮೀನಿನಲ್ಲಿ ಹೆಚ್ಚು ಲಾರ್ವಗಳು ಮಣ್ಣು, ಹೇಸಿಗೆ, ಕೊಳೆತ ವಸ್ತು. ಸಗಣಿ, 


Nl 
೭ 
el 
a 
ಗಿ 
ಗಿ 
[4 
Hy 





ಚಿತ್ರ 3-20 ; ಸಣ್ಣಿನನೊಣ ಸೈಫೊನೆಲ್ಲ ಫೈಸಿಕೋಲ 


ರೊಚ್ಚುಗಳಲ್ಲಿರುತ್ತವೆ. ನೊಣಗಳು ಬಲು ಬಣ್ಣ; ನೀಲಿಕಪ್ಪು. ಸ್ಕಿ ಅಂಗುಲ ಉದ್ದ. 
ಮುಖ, ಕಣ್ಣುಗಳ ಮೂಲೆ, ಮೂಗು, ಬಾಯಿಗಳ ಮೇಲೆ ಮುತ್ತಿ ಹಿಂಸಿಸುತ್ತವೆ. 
ಅಲ್ಲದೆ ತೀಕ್ಷ್ಣವಾದ ಅಂಟು ಜಾಡ್ಯ-ಕಂಜಂಕ್ಟೈವೈಟಿಸ್‌ ಮತ್ತು ಯಾಸ" ರೋಗ 
ಗಳನ್ನು ಹರಡುತ್ತದೆಂದು ಅನುಮಾನಿಸಲಾಗಿದೆ. ಮನೆಗಳಲ್ಲಿ, ಕಟ್ಟಡಗಳಲ್ಲಿ, ಅದ 
ರಲ್ಲೂ ತನುವಿರುವ ಗುಡಿಸಲುಗಳಲ್ಲಿ, ನೇತಾಡುವ ದಾರ, ಮುಂತಾದ್ದಕ್ಕೆ ಮುತ್ತಿ 
ಕೊಂಡಿರುತ್ತವೆ. 


328 ಜಾನುವಾರಗಳಿಗೈ, ಮನುಷ್ಯರಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟ 


ಹತೋಟಿ : ನೇತಾಡುವ ದಾರ, ಹಗ್ಗಗಳ ಮೇಲಿರುವ ನೊಣಗಳನ್ನು ಎಚ್ಚ 
ರಿಕೆಯಿಂದ ಬೆಂಕಿ ಸೋಕಿಸಿ ನಾಶಮಾಡಬೇಕು ಇಲ್ಲವೇ ಬೇಗಾನ್‌ ಸಿಂಪರಿಸಬೇಕು. 
1%) ನಿನೆಗಾಂ್‌ ನೊಣ; ಡ್ರೊಸೊಸಿಲ ಮಿಲಾನೊಗ್ಮಾಸ್ಟರ್‌ ಡ್ರೊಸೊಫಿದಿಲಿ : 


ಈ ಎಲ್ಲ ಬಗೆ ನೊಣಗಳಿಗೂ. ಮನೆ ನೊಣದ ಹೆತೋಟಿಗೆ ಅನುಸರಿಸುವ 
ಕ್ರಮಗಳನ್ನೆ ಲವನ್ನೂ ಮಾಡಬೇಕು, ಶುಚಿತ್ವ ಮುಖ್ಯ. ಕೊಳಕಿಲ್ಲದಂತೆ ನೋಡಿ 
ಕೊಳ್ಳಬೇಕು; ಕಚಡ, ಕೊಳೆಯುವ ವಸ್ತುಗಳನ್ನು ದೂರ ಸಾಗಿಸಬೇಕು ಹಾಗೂ 
ಸುಡಬೇಕು. ಬೇಗಾನ್‌ನ್ನು ಆಗಾಗ್ಗೆ ಸಿಂಪರಿಸಬೀಕು ಅಥವಾ ಇನ್ನಾವುದಾದರೂ 
ಕೀಟನಾಶಕವನ್ನು ಉಪಯೋಗಿಸಬಹುದು. 


ಆ) ರಕ್ಕೆ ಇಲ್ಲದೆ ನೆಗೆಯುವ ಅಥವಾ ಹರಿದಾಡುವ ರೊಗವಾಹಕ ಕೀಟಿಗಳು 
1) ಕಪ್ಪು ವಿತಂತು ಜೇಡ ಲ್ಯಾಟ್ರೊಡೆಕ್ಟಸ್‌ ಮ್ಯಾಕ್ಟಾನ್ಸ್‌ ಥೆರಿದೈಡಿ. 
ಅರಾಕ್ನಿಡ (ಲ್ಯಾ ಜಿಯೊಖಟ್ರುಕಸ್‌, ಅಮೇರಿಕದ ಸಮಶೀತೋಷ್ಣ ಪ್ರದೇಶಗಳಲ್ಲಿದೆ). 
ಹಲವು ಬಗೆ`ಜೇಡರ ಹುಳುಗಳ: ಮನೆಯೊಳಕ್ಕೆ ಸೇರಿ, ಮೂಲೆ, ಸಂದು- 
ಗೊಂದುಗಳಲ್ಲಿ ಬಲೆಗಳನ್ನು ಕಟ್ಟುತ್ತವೆ. ರಂಧ್ರ ಬಿರುಕು, ಮರಮಟ್ಟುಗಳ ಕೆಳಗೆ, 
ಬಾಗಿಲ ಹಿಂದೆ ಮುಂತಾದ ಜಾಗಗಳಲ್ಲಿ ಇರುತ್ತವೆ. ಸಾಮಾನ್ಯವಾಗಿ ಜನರಿಗೆ 
ತೊಂದರೆ ಮಾಡುವುದಿಲ್ಲ; ಅಸಹ್ಯ ಅಷ್ಟೆ. ಅಂತೂ ಮುಟ್ಟಿ ತೊಂದರೆ ಪಡಿಸಿದರೆ 
ಅಕಸ್ಮಾತ್ತಾಗಿ ಕಚ್ಚಬಹುದು. ಕೆಲವು "ಬಗ್ಗ ಜೇಡರ ವಿಷ ನಂಜು. 
ಕಪ್ಪು ವಿತಂತು ಜೇಡ ಬಹಳ ಕೆಟ್ಟ ವಿಷ ಜಂತು. ಉತ್ತರ ಅಮೇರಿಕದ 
ವಾಸಿ. ಕಡಿತದ ಚಿಹ್ನೆಗಳು ತೀವ್ರ; ಸಾವು ಅಪರೂಪ; ಸುಮಾರು ಶೇಕಡಾ 5ರಷ್ಟು 
-5 ದಿನಗಳಲ್ಲಿ ವಾಸಿಯಾಗುತ್ತದೆ. ಕಡಿತ, ಸೂಜಿ ಚುಚ್ಚಿ ದಷ್ಟೇ ಆದರೂ, ಕೆಲವೇ 
ನಿಮಿಷಗಳಲ್ಲಿ ಅತಿಯಾತನೆ ನೋವು ಪ್ರಾರಂಭಿಸಿ, ತೊಳು, ಕಾಲು, ಎದೆ, ಬೆನ್ನು 
ಮತ್ತು ಹೊಟ್ಟೆಗಳಿಗೆ ಹರಡುತ್ತದೆ. ಆಗಾಗ ಕೆಲವೇ ಗಂಟೆಗಳಲ್ಲಿ ಚಳಿ, ವಾಂತಿ 
ಶುರುವಾಗಿ ಉಸಿರಾಡಲು ಕಷ್ಟವಾಗುತ್ತದೆ. ಬಹಳ ಬೆವರು ಬರುತ್ತದೆ. ಬುದ್ಧಿ 
ವಿಕಲ್ಪ. ಅಪಾರ್ಶ್ವವಾಯು, ಹೊಟ್ಟೆ ಹಿಡಿತ, ನೋವು ಹಾಗೂ ಸೆಳವುಗಳುಂಟಾಗು 
ತ್ತವೆ. ಅತಿ ನೋವಿನಿಂದ ಅಪೆ ಡಿಕ ಟೆಸ್ಸ್‌, ಕಾಲಿಕ್‌ ಆಥವಾ ಅಹಾರದ ವಿಷವೆಂದು 
ತಪ್ಪಾಗಿ ರೋ ನಿರ್ಣಯ ಮಾಡುತ್ತಾರೆ. ಇದರ ವಿಷ, ಬುಡುಬುಡಿಕೆ ಹಾವಿನ 
ವಿಷದ 15ರಷ್ಟು ತೀವ್ರ ` 


ಬ್ರ 


na 


ರೋಗವಾಹಕ ಕೀಟಿಗಳು 329 


ಆಹಾರ : ಹಲವು ಬಗೆ ಕೀಟಗಳು ಮತ್ತು ಇತರ ಸಣ್ಣ ಪ್ರಾಣಿಗಳು 
ಕ್ರ ಡು. 
ಸ್ಥಾ ಪ್ರಿ: ಪಶ್ಚಿಮಾರ್ಧಗೋಳದಲ್ಲಿಲ್ಲ ಮತ್ತು ಅಮೇರಿಕದ ದಕ್ಷಿಣ 
ಕಟಿ 1 ರಾಡ್‌ ದೂ ಜು 
ಸಂಸ್ಥಾನಗಳು 
ಇ 


ಜೀವನ ಚರಿತ್ರೆ: ಪ್ರಾಯದ ಎಳೆಯ ಜೇಡರಹುಳುಗಳು, ಮೊಟ್ಟೆಗಳ 
ನ್ನಿಡುವ ಮುನ ಕಟ್ಟಡಗಳಲ್ಲಿ. ದಂಶಕ ಬಿಂಗಳಲ್ಲಿ, ಉಳಿದ ಮರೆಯಾದ ಜಾಗಗಳ 
ಲ್ಲಿದು ವಸಂಶ ಕಾಲದ ಕಡೆಯಲ್ಲಿ ಲೈಂಗಿಕ ಪ್ರಾಯಕ್ಕೆ ಬರುತ್ತವೆ. 
ನ್‌ ಲ್‌ ದು 4 ೭ 
ಕಲ್ಲಿದ ಲು ಕಪು; ಗ ಕಾಲುಗಳು. ಸಣ್ಣ ಸೊಂಟದ ಪ್ರಾಣಿ. 
ಹ ವ ಣೂ ಡ್ಯ 
ಸಣ್ಣ. ಹೊಳಪಿನೆ, ಕಪ್ಪು ಕಾಲುಗಳು: 1] ಆಂಗುಲ ಉದ್ದ. 
ಗುಂಡಾದ ಹೊಟ್ಟೆಯ ಕೆಳಭಾಗದಲ್ಲಿ ಮರಳು ಗಡಿಯಾರದಾಕಾರದ ಹೊಳೆಯುವ 


ಕೆಂಪಿನ ಗುರುತು. ಹೊಟ್ಟೆ 





ಗ 
ಯ ಮೇಲೂ ಆದರಲ್ಲೂ ಗಂಡಿನಲ್ಲಿ ಕೆಂಪು ಅಥವಾ ಹಳದಿ 





ಚಿತ್ರ 321: ಕಪ್ಪು ನಿಕಂತು ಜೇಡ ಲ್ಯಾಟ್ರ್ರೋಡೆಕ್ಟ್ಯಸ್‌" ಮ್ಯಾಕ್ಟಾನ್ಸ್‌ 


ಹೆಣ್ಣು ಜೇಡ. 5 ಗಂಡು ಜೇಡ. 


* ಗುರುತುಗಳಿರಬಹುದು. ನಾಲ್ಕನೆ ಜೊತೆ ಕಾಲುಗಳ ಹರದಿನ ಮೇಲೆ ಚೂಪಾದ 
ಬಿರುಗೂದಲು 'ಬಾಚಣಿಗೆ' ಇದೆ. ಗಂಡು ಹೆಣ್ಣಿಗಿಂತ ಬಲುಸಣ್ಣ, ಪೆಡಿಪಾಲ್ಫ್‌ ಗಳು 
ಬಹಳ ದಪ್ಪ. ಬೇಸ್ವಿಗೆಯಲ್ಲಿ ಜೇಡಗಳು ಮರೆಯಾಗಿ ಮಬ್ಬಾಗಿರುವ ಕಣಜ, ನೆಲ 
ಮಾಳಿಗೆ, ಹೊರಗಿನ ಕಕ್ಕಸ”, ಟೊಳ್ಳಾದ ಮರದ ತುಂಡು, ದಂಶಕ ಬಿಲಗಳು, 
ಕಪ ಒತ್ತಾಗಿ ಬೆಳೆದಿರುವ ಸಸ್ಯಗಳು ಮುಂತಾದ ಚಾಗಗಳಲ್ಲಿರುತ್ತವೆ, ಚಳಿ ಮತ್ತು 
ನಿದ್ರವಗಳಿಂದ ಅವು ಕಟ್ಟಡದೊಳಕ್ಕೆ ಸೇರುತ್ತವೆ. ಹೆಣ್ಣು ಒರಟು. ಗೋಜಾದ 


330 ಜಾನುವಾರಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾ? ಎ ಅವುಗಳ ಹತೋಬ 


ರೇಷ್ಮೆ ಬಲೆಯನ್ನು ಹೆಣೆದು, ಪನ್ನಾಲೆಯಾಕಾರದ ಭೂಮಿಯ ಕಡೆಗೆ ಚಾಚುವ 
ಗೂಡನ್ನು ಮಾಡಿಕೊಳ್ಳುತ್ತದೆ; ಅದರಿಂದ ಹೊರಕ್ಕೆ ಆಹಾರಕ್ಕಾಗಿ ಹೋಗಿ, ಅಕ 
ಸ್ಮಾತ್ತಾಗಿ ಅದರೊಳಕ್ಕೆ ಬಂದ ಪ್ರಾಣಿಯನ್ನು ಬಲೆಯೊಕಕ್ಕೆ ಸಿಕ್ಕಿಸಿ ನಿಶ್ಶಕ್ತಿಗೊಳಿಸಿ. 
ನುಂಗುತ್ತದೆ. 

ಬಹಳ ಹೊತ್ತಿನ ಪ್ರಣಯಾಚರಣೆನಂತರ ಗಂಡು ತನ್ನ ಜನನಗ್ರಂಥಿ ದ್ವಾರ 


ನ [S| 
ದಿಂದ ರೇತ್ರಾಣುಗಳೆನ್ನು ತನ್ನ ಪೆಡಿಪಾಲ್ಡ್‌ಗಳ ಮೂಲಕ, ಹೆಣ್ಣಿನ ಜನನ ದ್ವಾರ 
ದೊಳಕ್ಕೆ ವರ್ಗಾಯಿಸುತ್ತದೆ. ಲೈಂಗಿಕ ಸಂಯೋಗದ ನಂತರ, ಆಗಾಗೆ ಹೆಣ್ಣು 


ಗಂಡನ್ನು ಕೊಂದು ತಿಂದುಬಿಡುತ್ತದೆಂಬ ನಂಬಿಕೆಯ ಮೇಲೆ. ಅದನ್ನು ಕಪ್ಪು 
“ವಿಧವೆ” ಎನ್ನುತ್ತಾರೆ. ವಸಂತಮಾಸ ಮತ್ತು ಬೇಸಿಗೆಯಲ್ಲಿ ಹೆಣ್ಣು ಬಹಳ ಮೊಟ್ಟೆ 


ಗಳನ್ನಿಟ್ಟು, ನರೆ ಬಣ್ಣದ ರೇಷ್ಮೆ ಮೊಟ್ಟೆ ಚಂಡಿನಲ್ಲಿ ಸೇರಿಸಿ, ತನ್ನ ಬಲೆಗೆ ಅಂಟಿ 
ಸುತ್ತದೆ. ಒಂದೊಂದು ಚಂಡಿನಲ್ಲೂ 200-900 ಮೊಟ್ಟೆಗಳ ಳವರೆಗೂ ಇರುತ್ತವೆ. 


ಒಂದು ಹೆಣ್ಣು 5-15 ಅಂತಹ ಮೊಟ್ಟೆ ಸ್ಲಿಚೇಲಗಳನ್ನು 
ಸ್ವಜಾತಿ ಭಕ್ಷರಗಳಾದ್ದರಿ ನದ ಅವು ಸಂಖ್ಯೆಯಲ್ಲಿ ಹೆಚ್ಚುವುದಿಲ್ಲ. ಪ್ರತಿ ಚಂಡಿನಿಂದ 
2 ಮರಿಗಳು ಉಳಿಯುವುದೇ ಹೆಚ್ಚು ಮೊಟ್ಟೆ ಚೆಂಡನ್ನು ಮಾಡಿದ 10-80 
ದಿನಗಳ ನಂತರ ಮರಿಗಳು ಹೊರಕ್ಕೆ ಬರುತ್ತವೆ. ಮರಿಗಳು ಬೆಳೆಯಲು 2 ಅಥವಾ 
ತಿ ತಿಂಗಳು ಬೇಕು; ಆ ಕಾಲದಲ್ಲಿ ಗಂಡು 3-6 ಸಲ. ಹೆಣ್ಣು 6-5 ಸಲ ಹೊರೆ 
ಬಿಡುತ್ತವೆ. ಹಳೆಜೇಡುಗಳು ಎಲ್ಲ ಮೊಟ್ಟೆಗಳನ್ನಿಟ್ಟನಂತರ ಬೆ ಬೇಸಿಗೆ ಅಥವಾ ಶರತ್ಕಾಲ 
ದಲ್ಲಿ ಸತ್ತು ಹೋಗುತ್ತವೆ. ಬೇಸಿಗೆ ಕೊನೆಯಲ್ಲಿ ಗಂಡುಹೆಣ್ಣುಗಳು ಒಂದೇ ಬಲೆ 
ಯಲ್ಲಿರುತ್ತವೆ. 
ಹತೋಟಿ : ಜೇಡರ ಆಶ್ರ! ಯಸ್ಕಾನಗಳಿಗೆಲ್ಲ-ಕಕ್ಕಸ;ಸೌದೆಮನೆ, ನೆಲಮಾಳಿಗೆ, 
ಮರಮುಟ್ಟು, ಇಟ್ಟಿಗೆ ಹಾಕಿರುವ ಸ್ಥಳ; ಮನೆಗಳಲ್ಲಿ ಗೋಡೆ. ತೊಲಿ, ಬಿರುಕು. 
ಮೂಲೆ, ಮೇಜು ಕುರ್ಚಿಗಳ ಕೆಳಗೆ ಶೇ ಕಡಾ 20 ಬೇಗಾನ” ಇಸಿ, ಶೇಕಡಾ 5 
ಎಮಲ್‌ಷನ್‌ನ್ನು ಆಗಾಗ ಸಿಂಪರಿಸಬೇಕು ಆಥವಾ ಶೇಕಡಾ 5-10 ಡಿಡಿಟಿ. 
ಶೇಕಡಾ 2 ಕ್ಲೋರ್ಡೆನ್‌ ಇಲ್ಲವೇ ಶೇಕಡಾ 1-2 ಲಿಂಡೇನ್‌ ಜೇಡರಬಲೆಗಳ 


ಮೇಲೆ, ಅವು ಅವಿತಿರುವ ಜಾಗಗಳಿಗೆಲ್ಲ ಸಿಂಪರಿಸಬೇಕು. 


ದು ರದೃಷ್ಟ ಷ್ಟದಿಂದ ಯಾರಿಗಾದರೂ ಕಚ್ಚಿ, ದರೆ ವೈ ದ್ಯ ರನ್ನು ಬರಮಾಡಿಕೊಂಡು 
ಶೇಕಡಾ 10 ಕ್ಯಾ ಲ್ಲಿ ಯಂಗ್ಲೂ ಕೊನೇಟ್‌ನ್ನು 10 ಮಿ ಬಿ 'ಒಂದ್ಯು ಸಲಕ್ಕೆ, ಅಭಿದಮನಿ 
ಯೊಳಕ್ಕೆ ಸೂಜಿಮದ್ದನ್ನು ಕೆ ಕೊಡಿಸಬೇಕು. ವೈದ್ಯ ಬರುವವರೆಗೂ, ತಡೆದುಕೊಳ್ಳು 
ವಷ್ಟು ಬಿಸಿನೀರಿನ ಸ್ನಾನ ಮಾಡಿಸಬೇಕು. ವಿಷ ಬಲುಬೇಗ ಶರೀರಕ್ಕೆ ಲ್ಲ ಹರಡುವು 
ದರಿಂದ ತಿರುಪು ಪಟ್ಟಿ ಕಟ್ಟಬೇಕು; ಕಡಿದ ಕಡೆ ಸೀಳಿ ರಕ್ತವನ್ನು ಹೀರಿ 'ತೆರೆಯುವುದ 


ಶೋಗವಾಹಕ ಶಕೀಟಿಗಳು 331 


ರಿಂದ ಪ್ರಯೋಜನವಾಗಲಾರದು. ಗಾಯದ ಮೇಲೆ ಟಿಂಕ್‌ಚರ್‌ ಐಯೊಡಿನ್‌ನ್ನು 
ಲೇಖಸಬೇಕು: ಶುದ್ಧಿ ಮಾಡುತ್ತಿರಬೇಕು. 

ಸಾಮಾನ್ಯವಾಗಿ ಜೇಡ ಕಚ್ಚುವುದಿಲ್ಲ. ಆದನ್ನು ಕಾಣದೆ, ಅದುಮಿ, ತೊಂದರೆ 
ಪಡಿಸಿದರೆ. ಅದರ ಬಲೆಯನ್ನು ಅಲ್ಲಾಡಿಸಿದರೆ ಆಗ ಅದು ಕಚ್ಚುತ್ತದೆ. 

ಟೊಮೆಟೊ, ದ್ರಾಕ್ಷಿ, ಮುಂತಾದ ಸಸ್ಕಗಳ ಮೇಲಿದ್ದರೆ ಕೆಲಸಗಾರರು ಕೈಗಳಿಗೆ 
ಚೀಲಗಳನ್ನು ಹಾಕಿಕೊಂಡು ಕೆಲಸ ಮಾಡಬೇಕು. 


(11) ತಿಗಣಿಗಳು 
ಆ) IW ತಿಗೆಣಿ (ಮನೆ ತಿಗಣಿ) 


ಸೈಮೆಕ್ಸ್‌ ಚೆಕ್ಕು ಬೇರಿಯಸ್‌ ಸಿಮಿಸಿಡಿ : 
2) ಸ್ಸ ಹೆಮ್ಮಿಪ್ಪಿ ರಸ್‌ (ಎ ರೊಟಿಂಡೇಟಿಸ್ಸ) ಹೆಮಿಪ್ರಿ ರ 

ಇಪ ಕ್ರಮೇಣ ರೂಪಾಂತರ ಕೀಟಗಳು: ಮೂರು ಹಂತಗಳು: ಮೊಟ್ಟೆ, 
ನಿಂಘ್‌ ಮತ್ತು ಪ್ರಾಯದ ತಿಗಣಿ ಚಪ್ಪಟೆ, ಗೋಳಾಕಾರ, ಕೆಂಪುಬೂದು. ಕ್ಕ 
ಗಳಿಲ್ಲ. ಚುಚ್ಚಿ ಹೀರುವ ಬಾಯಿ. 

ಇವು ರೋಗವನ್ನು ಹರಡುವ ಕೇಟಗಳೆಂಬು ದಕ್ಕೆ ಸರಿಯಾದ ರುಜುವಾತು 


ಸಿಕ್ಕಿಲ್ಲ. ಕಾಲ ಅಜಾರ್‌ ಮತ್ತು ಮರುಕಳಿಸುವ ಜ್ವರ (ಸ್ಟೆ 


ಗಳನ್ನು ಹರಡುತ್ತದೆಂದು ಶಂಕಿಸಲಾಗಿತ್ತು. ರಕ್ತವನ್ನು ಹೀರುವುದಲ್ಲದೆ. ಅಲ್ಲೀ 
೯ನೆಮಾಡಿ, ಅಸಹ್ಯಪಡಿಸುತ್ತವೆ ವೆ. ಅವು ಕಚ್ಚಿದ ಕೂಡಲೆ ನೋವಾಗದಿದ್ದರೂ 
ಕ್ಕ ವಿಷದಿಂದ ನವೆ. ಉರಿ ಮತ್ತು ಸ್ವಲ್ಪ ಹೆಚ್ಚು ಕಡಮೆ ಊತಗಳಾಗುತ್ತವೆ 
ಕೆಲವರಿಗೆ ನೋವು ಒಂದುವಾರದವರೆಗೂ ಇರಬ ಹುದು ಜನರು ಗುಂಪಂಗಿ ವಾಸ 
ವಾಗಿರುವ ಕೊಳಕು ಮನೆ ಹಾಗೂ ಕಟ್ಟಡಗಳಲ್ಲಿರುತ್ತವೈೆ; ಆದರೂ, ಅವು ಅಲ್ಲೇ 
ಇರುತ್ತವೆಂದು ತಿಳಿಯುವುದು ತಪ್ಪು. ದಂಡಿನ ಪಾಳಿಯಗಳಲ್ಲಿ, ಕೂಲಿಜನರು ಮತ್ತು 
ಕೈದಿಗಳು ವಾಸಿಸುವ, ಕಡೆಯಲ್ಲಿ ಇರುವುದಲ್ಲದೆ ಹಾಸಿಗೆ, ಬಟ್ಟೆ ಬರೆಗಳೊಡನೆಯೂ 
ಸೇರಿ, ಜನರು ಸೇರುವ ಭೋಜನ ಗೃಹ, ನಾಟಕರಂಗ, ರೈಲುಗಾಡಿ ಅಸ್ಪತ್ರೆ, 
ವಿದ್ಯಾರ್ಥಿನಿಲಯ, ಬಸ್ಸು ಮುಂತಾದ ಕಡೆಗಳಲ್ಲೂ ಇರುತ್ತವೆ. ಅವು ಮನೆಯಿಂದ 

ಮನೆಗೂ ಕೊಠಡಿಯಿಂದ ಕೊಠಡಿಗೂ, ಸಂಬಂಧಿಸಿರುವ ಕೊಳವೆ, ಕಿಟಕಿ ಇತ್ಯಾದಿ 
ಗಳ ಮೂಲಕ ಹರಡುತ್ತವೆ. ಪರೀಕ್ಷಾಲಯದ ಸಣ್ಣ ಪ್ರಾಣಿಗಳ ಮನೆಗಳಲ್ಲೂ ಅವು 
ಗಳ ಕಾಟ, 


ವಿಸ 
ಒಳ 


ರ್ಜ 
ತ್ರೆ 
ಬು, 





| 


ಆಸರೆ : ಮನುಷ್ಯರೇ ಅಲ್ಲದೆ ಇಲ್ಲಿ ಮೊಲ, ಗಿನಿಹಂದಿ. ಕುದುರೆ. ದನ, 
ಕೋಳಿಗಳನ್ನೂ ಆಕ್ರಮಿಸುತ್ತವೆ 


332 ಕಾನುವಾರುಗಳಿಗೆ ಮನುಷ್ಯರಿಗೆ ಬೀಳುವ ಕೀಟೆಗಳು ಹಾಗೂ ಅಧ್ರಗಳ ಹತೋಟ 


| 
ಸಂತಾನೋತ್ಪತ್ತಿ ಮಾಡುತ್ತವೆ. 

ಜೀವನ ಚರಿಕ್ರೆ : ಮೊಟ್ಟೆಗಳು, ಪಿಠೋಪಕರಣಗಳು, ಬಾಗಿಲು, ಕಿಟಕಿ 
ಪಟಗಳ ಚೌಕಟ್ಟು. ಇತ್ಯಾದಿಗಳ ಸಂದುಗಳಲ್ಲೂ, ಗೋಡೆ ಒಳೆಮಾಳಿಗೆ ಬಿರುಕು 
ಗಳಲ್ಲೂ. ಹಾಸಿಗೆ ಮೂಲೆ ಮತ್ತು ಹೊಲಿದಿರುವ ಕಡೆಗಳಲ್ಲೂ ಇರುತ್ತವೆ. ಆ ಸ್ಮಳ 
ಗಳಲ್ಲೇ ಹಗಲು ತಿಗಣಿ ಮತ್ತು ನಿಂಫ್‌ಗಳು ಅಡಗಿರುತ್ತವೆ. ರಾತ್ರಿ ಹರಿದಾಡಿ 
ಅಥವಾ ಹೆಂಚಿನ ಮಾಳಿಗೆಯಾದರೆ ಅಲ್ಲಿಂದ ಕೆಳಕ್ಕೆ ಬಿದ್ದು ಜನರ ರಕ್ತಹೀರುತ್ತವೆ 
ಒಂದು ಸಲ ಭರ್ತಿ ರಕ್ತಹೀರಿದರೆ 8 ತಿಂಗಳಿಂದ 4 ವರ್ಷಗಳವರೆಗೂ, ಆಸಾರ 


ವ್ಯಾಪ್ತಿ : ಸರ್ವವ್ಯಾಪ್ತಿ. ಭಾರತದಲ್ಲಿ ಶಾಖ ಮತ್ತು ತನುವಿರುವ ಪ್ರದೇಶ 





ಚಿತ್ರ 3-21. ಮುನೆ ಕಿಗಣಿ.ಸೈನೆಕಲ್ಸಿ ಲೆಕ್ಟು ಲೇರಿಯಸ್ಸ್‌ 
1. ದೊಡ್ಡದಾದ ತಿಗಣಿ, 2, ಪೊಟ್ಟಿ (ಒಡೆದಿದೆ) 


ಎಲ್ಲದೆ ಇರುತ್ತವಂತೆ: ಆದ್ದರಿಂದಲೇ ಆವು ಚಪ್ಪಟೆಯಾಗಿ ಇರುತ್ತವೆ. ಮೊಟ್ಟೆ ಗಳು 
ಉದ್ದ: ಬಿಳುಪೆ; ಒಂದುಕಡೆ ಟೋಪಿ. 1 ಹೆಣ್ಣು ದಿನಕ್ಕೆ 3-4 ರಂತೆ, ಒಟ್ಟು 75- 
500ಕ್ಕೂ ಹೆಚ್ಚು ಮೊಟ್ಟೆಗಳನ್ನಿ ಡುತ್ತದೆ. ಅವಟ್ಟುರುವ ಕಡೆ ಮರ, ಬಟ್ಟಿ, ಸಂದು 
ಗಳಲ್ಲಿ ಅಂಟಿರುತ್ತವೆ. 8-17 ದಿನಗಳಲ್ಲಿ ಒಡೆದು ಮರಿಗಳಾಗುತ್ತವೆ. 

ನಿಂಫ್‌ಗಳು ಪ್ರಾಯದ ತಿಗಣಿಗಳನ್ನು ಹೋಲುತ್ತವೆ; ಹುಟ್ಟಿದಾಗ ಬಿಳುಚಿ, 
ಹಳದಿಯಾಗಿದ್ದು, ರಕ್ತಹೀರಿ ನ ಸಲ ಪೊರೆಬಿಟ್ಟು ಬೆಳೆಯುತ್ತದೆ. ಕೊನೆಸಲ ಪೊರೆ 
ಬಿಟ್ಟಾಗ ಪ್ರಯೋಜನವಿಲ್ಲದ ರೆಕ್ಕೆ ಅಂಕುರುಗೆಳು ಕಂಡು ತಿಗಣಿಯಾಗುತ್ತದೆ. ಪ್ರತಿ 


ಕೋಗವಾಹೆಕ ಕೀಟಗಳು ' 333 


ಸಲ ಪೊರೆಬಿಡುವ ಮುನ್ನ ನಿಂಫ್‌ ರಕ್ತ ಹೀರುತ್ತದೆ; ಆಗಾಗ್ಗೆ ರಕ್ತಹೀರುತ್ತದೆ. 
ದಿನವೂ ಹೀರುವುದಿಲ್ಲ.ಮೊಟ್ಟೆಯಿಂದ ತಿಗಣಿಯಾಗಲು ಸುಮಾರು | ತಿಂಗಳುಬೇಕು. 
ವರ್ಷದಲ್ಲಿ 1.4 ವಂಶಗಳು.ಗಂಡು ಹೆಣ್ಣುಗಳೆರಡೂ ರಕ್ತಹೀರುತ್ತವೆ. 

ಸ್ಕೈ ಹೆಲಿಪ್ತೀರಸ್‌ (ಎ ರೊಟಿಂಡೇಟಸ್‌) ಇದು ಭಾರತದ ಶಿಗಣಿ. ಎಲ್ಲೆಲ್ಲೂ 
ಇದೆ. ಉಷ್ಣವಲಯ, ಸಮಶೀತೋಷ್ಣವಲಯಗಳಲ್ಲಿದೆ. 


ಸೈ. ಚಿಕ್ಕು ಶೇರಿಯಸ್‌ ಸರ್ವವ್ಯಾಪ್ತಿ. ಭಾರತದ ಪರ್ವತ ಪ್ರದೇಶಗಳಲ್ಲಿದೆ. 

ಚಪ್ಪಟಿಯಾಗಿರುವ ಬೂದು ಬಣ್ಣದ ಯಾಪ ತಿಗಣಿಯನ್ನಾದರೂ ಹಾಸಿಗೆ 
ತಿಗಣಿಯೆಂದು ತಪ್ಪು ತಿಳಿಯುತ್ತಾರೆ. ಮರದ ತೊಗಟೆಯ ಕೆಳಗೆ, ಹಾಸಿಗೆ ತಿಗಣಿ 
ಯಂತೆ ಕಾಣುವ ಅರೇಡಿಡಿ ಕುಲದ (ಹೆಮಿಪ್ಟೀರ) ಕೀಟಗಳಿರುತ್ತವೆ. ಅವು ಕಚ್ಚುವು 
ದಿಲ್ಲ. ಪಕ್ಷಿ, ಬಾವುಲಿಗಳ ಗೂಡುಗಳಲ್ಲಿ ಕೆಲವು ಬಗೆ ತಿಗಣಿಗಳಿದ್ದು ರಕ್ತಹೀರುತ್ತವೆ: 
ಇವುಗಳ ವ್ಯತ್ಯಾಸ ತಿಳಿಯದೆ ಹಾಸಿಗೆ ತಿಗಣಿಗಳ ಬಗ್ಗೆ ತಪ್ಪು ತಿಳುವಳಿಕೆಗಳಿವೆ. ನಿಜ 
ಮದ ಹಾಸಿಗೆ ತಿಗಣಿಗಳ ಕುಡಿಮೀಶೆಗಳಲ್ಲಿ 34ನೇ ಸಂಧಿಗಳು ಬಹಳ ಕೃಶ- 
(2ನೆಯದು 3ನೆಯದಕ್ಕಿಂತ ಮೋಟು) ಮುನ್ನೆದೆ ಬಾಲಚಂದ್ರಾಕೃತಿ; ತಲೆ ಅದ 
ರೊಕಕ್ಕೆ ಸೇರಿದೆ. ಮೈಮೇಲೆ ಸಣ್ಣ, ಬಗ್ಗಿರುವ, ದಂತುರ ಕೂದಲುಗಳಿರುತ್ತವೆ. ಸ್ಕಿ 
ಆಂಗುಲ ಉದ್ದ. ಕೆಟ್ಟವಾಸನೆಯ ಎಣ್ಣೆಯನ್ನು ವಿಸರ್ಜಿಸುತ್ತವೆ. 

ಹತೋಟಿ : ಬಿರುಕು, ಸಂದುಗಳಿಗೆ ಕೀಟನಾಶಕವನ್ನು ಸಿಂಪರಿಸಬೇಕು. 
(ಶೇಕಡಾ 5 ಡಿಡಿಟಿ, ಶೇಕಡಾ 2 ಕ್ಲೋರ್ಡೇನ್‌ ಶೇಕಡಾ 0.5 ಲಿಂಡೇನ್‌, ಶೇಕಡಾ 
0.5 ಡೈಯಾಜಿನಾನ್‌ ಅಥವಾ ಶೇಕಡಾ 0.5-1.0 ಮ್ಯಾಲಥೈಯಾನ್‌) 

ಪೈರಿತ್ರಂ, ಸ್ಟೇ ಅಥವಾ ಧೂಳು ಒಳ್ಳೆಯದು ಅಥವಾ ಡಾಲ್ಫ್‌ (ಸಾರವತ್ತಾ 
ದದ್ದು.) 15 ಮಿಲಿಯನ್ನು 1 ಲೀಟರ್‌ ಸೀಮೆ ಎಣ್ಣೆಯಲ್ಲಿ ಕರಗಿಸಿ ಬಿರುಕುಗಳಿಗೆ 
ಸಿಂಪರಿಸಬೇಕು. 

ಭೋಜನ ಗೃಹ. ಚಿತ್ರಮಂದಿರ, ಆಸ್ಪತ್ರೆ, ರೈಲುಗಾಡಿ, ಸಿಪಾಯಿಗಳ ವಾಸ 
ಸ್ವಾನ ಮುಂತಾದ ಕಡೆ ದೊಡ್ಡಪ್ಪ ಮಾಣದಲ್ಲಿ ಶೇಕಡಾ 2,5 ಬೇಗಾನ್‌ 20 ಇಸಿ 
ಯನ್ನು ಸಿಂಪರಿಸಬೇಕು. (25 ಮಿಲಿಲೀಟರನ್ನು ಒಂದು ಲೀಟರ್‌ ನೀರಿನಲ್ಲಿ ಬೆರೆಸ 
ಬೇಕು) ಅಥವಾ 5 ಮಿಲಿ ಬೇಟೆಕ್ಸ್‌ 1000 ಅನ್ನು ! ಲೀಟರ ನೀರಿನಲ್ಲಿ ಬೆರೆಸ 
ಬೇಕು.) ಇದನ್ನು ಕಂಬಳಿ, ಜಮಖಾನ, ಗೋಡೆ, ಕಾಗದ, ಪೀಠೋಪಕರಣಗಳಿಗೆ 
ಸಿಂಪರಿಸಬಾರದು, ಏಕೆಂದರೆ. ಕಲೆಯಾಗುತ್ತದೆ. 

ಡಾಲ್‌ ಧೂಳು ಸೂಕ್ತ. ಪುಡಿಬೇಕಾಗಿದ್ದಲ್ಲಿ ಇದನ್ನು ಬಿರುಕು ಸಂದುಗಳಿಗೆ 
ಧೂಳಿಸಬೇಕು. 


334 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ಪ್ರಯಾಣದ ನಂತರ ಒಂದ ಮೇಲೆ ಹಾಸಿಗೆ, ಬಟ್ಟೆಗಳನ್ನು ಬಿಸಿಲಿಗೆ ಹಾಕಿ, 
ತಿಗಣಿಗಳಿಲ್ಲದಂತೆ ಮಾಡಬೇಕು. 
” ಅವಶ್ಯಕವಿದ್ದಲ್ಲಿ ತಿಗಣಿಗೇದ್ದ ಸಾಮಾನಿಗೆ ಧೂಪಕ ಹಾಕಬೇಕು. 


ಆ) ಘಾತಕೆ ತಿಗಣಿ (ಕಂಕುಮೂತಿ ತಿಗಣಿ) ಕೋನೊಕ್ಲೆೈನಸ್‌ ರೂಬೊ 
ಫೆಿಯೇಟಿಸ್‌ ರೆಡುವಿಡಿ : ಹೆಮಿಪ್ಟೀರ ಭ್‌ 





ಚಿತ್ರ 3-23. ಮೂಗುಳ್ಳ ತಿಗಣಿ ಕೋನೋರಕ್ತೈನಸ್ಸ್‌ (ಆಟ್ರ್ರಿಯಟೋಮ) ರೂಬ್ರ್ಯೋ 
ಫೇಸಿಯೇಟಸ್‌ 
ಇದು ದೊಡ್ಡದು $-% ಅಂಗುಲ ಉದ್ದದ. ಕಪ್ಪುಬೂದು ತಿಗಣಿ. ಆಗಾಗ್ಗೆ 
ಮನೆಗ"'ಗೆ ಬರುತ್ತದೆ. ರೋಗ ಹರಡುತ್ತದೆಂದೂ ಅನುಮಾನಿಸಲಾಗಿದೆ, ಏಕೆಂದರೆ 
ಇದರ ಸಂಬಂಧಿ ಕೋ, ಮೆಜಿಸ್ಟ್ರಸ್‌ ಬ್ರೆಜಿಲ್‌ನಲ್ಲಿ ' ಸ್ರಿಷ್ಮಾನೊಸೋಮಿಯಾಸಿಸ್‌' 
ಎಂಬ ರೋಗಕ್ಕೆ ಅಸರೆಯೆಂದು ಶಿ”ದಿದೆ. 


ರೋಗವಾಹೆಕ ಕೀಟಗಳು 335 


ಅಮೇರಿಕದಲ್ಲಿ ರಕ್ತಹೀರುವ ಮೆಕ್ಸಿಕೋದೇಶದ ಹಾಸಿಗೆ ತಿಗಣಿ ಆಥವಾ ರಕ್ತ 
ಹೀರುವ ಶಂಕುಮೂತಿ ತಿಗಣಿ (ಟ್ರೈ ಯಟೋನು ಸ್ಕಾಂಗ್ವಿಸುಗ) ಚೈನ ಹಾಸಿಗೆ ತಿಗಣಿ 
(ಟ್ರೈ. ಪ್ರೋಟ್ರ್ಯಾಕ್ಟ) ಮತ್ತು ಮುತ್ತಿಡುವ ತಿಗಣಿ ಅಥವಾ ಮೊಗವಾಡದ ಬೇಟೆ 
ತಿಗಣಿ (ರಿಡುಪಿಯರ್ಸ ಪರ್ಕೊನೇಟಸ್ಸ) ಗಳ ಕ್ರೂರತ್ವವನ್ನು ಇನ್ನಾವ ಕೀಟವೂ 
ಮೀರಿಸಲಾರದ;; ಹಾದಿನ ಕಡಿತಕ್ಕೆ ಅವನು ಹೋಲಿಸುತ್ತಾರೆ, ಬಹಳ ನೋವು 
ಶರೀರದ ಬಹುಭಾಗಕ್ಕೆ ವ್ಯಾಪಿಸುತ್ತವೆ; ಆಮೇಲೆ ಊತ, ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ 
ಮೂರ್ಛೆ, ವಾಂತಿ, ಮೊದಲಾದ ಕೆಟ್ಟ ಪರಿಣುಮ. ಕೆಲವು ವಾರಗಳು ಅಥವಾ 
ತಿಂಗಳುಗಳವರೆಗೂ ಇರುತ್ತವೆ. ಅವನ್ನು ಮುಟ್ಟಿ ಹಿಡಿದುಕೊಂಡಾಗ ಅಥವಾ ಅವು 
ಮುಖದ ಮೇಲೆ ಹರಿದಾಗ ಕಚ್ಚುತ್ತವೆ. ರಾತ್ರಿ ಮನೆಯೊಳಕ್ಕೆ ಬಂದು ಮಲಗಿರು 
ವವರನ್ನು ಕಚ್ಚಿ ರಕ್ತಹೀರುತ್ತವೆ. ಆಗಾಗ ಇವುಗಳ ಕಡಿತವನ್ನು ಜೇಡರ ಹುಳುವಿನ 
ಕಡಿತವೆಂದು ತಪ್ಪು ತಿಳಿಯುತ್ತಾರೆ. ದಕ್ಷಿಣ ಮತ್ತು ಮಧ್ಯ ಅಮೇರಿಕದಲ್ಲಿ ಟ್ರಿ ಯ 
ಟೋನು ನೆಜಿಸ್ಟ ಇತ್ಯಾದಿ ತಿಗಣಿಗಳು "ಚಾಗಾಸ್‌' ಎಂಬ ಮೃತ್ಯುಕಾರಿ ರೋಗ 
ವನ್ನು ಹರಡುತ್ತವೆ. ಈ ಬಗೆ ತಿಗಣಿಗಳಲ್ಲಿ ಕೆಲವು ರಕ್ತಹೀರಿದರೂ ನೋವೇ 


ಬ್ಲ ತ್ರ 
ಆಗುವುದಿಲ್ಲ. 
ಆಸರೆ : ಮನುಷ್ಯ, ಸಾಕಿದ್ದ ಪ್ರಾಣಿಗಳು ಹಾಗೂ ಕೋಳಿ ಮೊದಲಾದ 
ಪಕ್ಷಿಗಳು 


ಜೀವನ ಚರಿತ್ರೆ: ಈ ತಿಗಣಿಗಳು. ಮೊಟ್ಟೆಗಳನ್ನು ಹೊರಗಿರುವ ಕಲ್ಲು 
ದಿಮ್ಮಿಗಳ ಕೆಳಗೆ ಆಥವಾ ಅಂತಹ ಮರೆಯಾದ ಕಡೆ ಕೆಲವು ಬಗೆಗಳ ಸಸ್ಯಗಳ 
ಮೇಲಿಡುತ್ತೆವೆ. ಮರಿಗಳು ಇತರ ಕೀಟಗಳನ್ನೇ ಅಲ್ಲದೆ ಬಿಸಿ ರಕ್ತದ ಪ್ರಾಣಿಗಳನ್ನೂ 
ಚುಚ್ಚಿ ರಕ್ತಹೀರುತ್ತವೆ. ಒಂದು ಬಗೆಯ ತಿಗಣಿ, ಮುಸುಕು ಹಾಕಿದ ಬೇಟೆಕೀಟ 
(ಪರಭಕ್ಷಕ); ಏಕೆಂದರೆ, ಅದರ ಮೈತುಂಬ ಅಂಟು ಸ್ರವಿಸಿ ಧೂಳು. ಹತ್ತಿಚೂರು 
ಮುಂತಾದ್ದು ಮುಸುಕಿ, ಏರೋ ಒಂದು ಕೊಳಕು ಬಟ್ಟೆ ಚೂರು ಚಲಿಸುತ್ತಿದ್ದಂತೆ 
ಕಾಣುತ್ತದೆ. ಅದು ಹಾಸಿಗೆ ತಿಗಣಿಯನ್ನು ಹಿಡಿದು, ಅದರ ರಕ್ತವನ್ನು ಹೀರುತ್ತ 
ದಂತೆ, ಇವುಗಳ ವಂಶ ವರ್ಷಕ್ಕೆ ಒಂದೇ ಸಾರಿ. 

Ke 

ಕಿರಿದು. ರೆಕ್ಕೆಗಳು ಬೆನ್ನಿನ ಮೇಲೆ ಒಂದರ ಮೇಲೊಂದು ಆಡ್ಡಹಾಯ್ದಿರುತ್ತವೆ. 
ಪೊರೆ ಭಾಗದಲ್ಲಿ 2-3 ದೊಡ್ಡ ಆವರಣಗಳು. ಹೊಟ್ಟೆ ಅಂಚು ರೆಕ್ಕೆ ಪಕ್ಕದಲ್ಲಿ 
ತೆಳುವಾದ ಚಪ್ಪಟೆ ತಟ್ಟಿಗಳಂತೆ ಚಾಚಿದೆ. ಅವುಗಳ ಮೇಲೆ ಕೆಲವು _ತಿಗಣಿಗಳಲ್ಲಿ 


ಕಡುಗೆಂಪು, ಕೆಂಪು ಪಟ್ಟೆಗಳೆದ್ದರೂ ಸಾಮಾನ್ಯವಾಗಿ ಕಪ್ಪು ಅಥವಾ ಬೂದು. 


ತಿಗಣಿ 3-1 ಅಂಗುಲ ಉದ್ದ. ತಲೆ ಉದ್ದ, ಸ್ತಲ್ಪ ಶಂಕುವಿನಂತೆ. ಮುನ್ನೆದೆ 
8 = ಎ "ಇ a 


336 ಜಾನುವಾರುಗಳಿಗೆ, ಮನುಷ್ಯ ರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ಹತೋಟಿ ; ಒಂದು ಚದರಡಿಗೆ 50 ಮಿಲಿ ಗ್ರಾಮ್‌ ಲಂಡೇನ್‌ ಅಥವಾ 125 
ಮಿಲಿಗ್ರಾಮ” ಡೀ ಲ್ಲ ಪೀನ್‌ನ್ನು ಸಿಂಪರಿಸಬೇಕು. ಸೊಟ್ಟಿಗಳ ಳನ್ನಿಡ-ವ ಜಾಗಗಳನ್ನು 
ತಪ್ಪಿಸಬೇಕು: ತಿಗಣೆಗಳು ಮನೆಯೊಳಕ್ಕೆ ಬರದಂತೆ ಪ ರದೆಗಳನ್ನು ಹಾ ಇಕಬೇಕು. 

ಮುಖದ ಮೋಲೆ ಕುಳಿತರೆ ಕೂಡಲೇ ಬೇಗ ಚಿಮ್ಮಬೇಕು. ಕೈಯಿಂದ ಹಿಡಿಯ 
ಬಾರದು. 


2) ಮನುಷ್ಯರಿಗೆ ಹಾಗೂ ಜಾನುವಾರುಗಳಿಗೆ ಬೀಳುವ ರೋಗವಾಕಕ 
ಕೀಬಿಗಳು 


1 


1) ಚಿಕ್ಕಟಿಗಳು ; 
ಜಿನೊಪ್ಪಿಲ್ಲ ಕ್ರಿಯೊಪಿಸ್‌ | 
ಜಿ. ಆಸ್ಟಿಯ 

ಜಿ, ಬ್ರೆಜಿಲಿಯೆನ್ಸಿಸ್‌ | 
ಟೀನೊಕೆಫಲೈಿಡಿಸ್‌ ಫೆಲಿಸ್‌ 
(= ಟಂನೊಕೆಫಾಲಸ್‌ಫೆಲಿಸ್‌) 
ಓೀನೊಕೆಫಲೈಡಿಸ್‌ ಕೇನಿಸ್‌ ನಾಯಿ ಚಿಕ್ಕಟ 
ಪ್ಯೂಲೆಕ್ಸ್‌ ಇಂಟಾನ ..ಮನುಷ್ಯರ ಚಿಕ ಟ್ರ 


ಇಲಿ ಚಿಕ್ಕಟಗಳು 





ಬೆಕ್ಕಿನ ಚಿಕ್ಕಟ 





———y ——— 


ನಷ್ಟ: ಸಟಗ ಸಾಮಾನ್ಯವಾಗಿ ನಾಯಿ. ಬೆಕ್ಕುಗಳ ಮೇಲಿರುತ್ತವೆ. 

ಆಗಾಗ ಮನುಷ್ಯರನ್ನು ಕಚ್ಚಿ.ರಕ್ತ ಹೀರುತ್ತವೆ. ಕಚ್ಚಿದ ಕೂಡಲೆ ನೋವಾಗದಿದ್ದರೂ, 
ಆಮೇಲೆ ಸುಮಾರು ಒಂದು ವಾರದವರೆಗೂ ನವೆ, “ಂಯಾಗುತ್ತಿರುತ್ತ ದೆ. ಒಂದೇ 
ಸಾಲಿನಲ್ಲಿ 2-3 ಕಡೆ ಕಚ್ಚು ವುದು ವೈ ವೈಶಿಷ್ಟ್ಯ .ಸಾಮಾನ್ಯವಾಗಿ ಕಾಲುಗಳನ್ನುಕಚ್ಚು ರಪುದೇ 
ಹೆಚ್ಚು. ಹೇನು, ಉಣ್ಣೆ ಗಳಂತೆ ಅವ್ರ ಒಂದೇ ಪ್ರಾಣಿಯ ಮೇಲಿರದೆ, ಚೀರ್‌ ಬೇರೆ 
ಆಸರೆ ಪ್ರಾಣಿಗಳಿಗೆ ಬದಲಾಯಿಸಿ, ಹ ಕಲವು ಬಗೆ ಪ್ರಾಣಿಗಳನ್ನು ಕಚ್ಚಿರಕ್ತಹೀರುತ್ತದೆ 

` ಬೆಕ್ಕಿನ ಚಿಕ್ಕಟಟೀನೊಳೆಫಲೈಡಿಸ್‌ ಫೆಲಿಸ್‌ ನಾಯಿ ಮನುಷ್ಯರ ಮೇಲೂ, ಮನುಷ್ಯರ 
ಚಿಕ್ಕಟ-ಪ್ಯೂಳೆಕ್ಸ್‌ ಇರಿಟಾನ್ಸ್‌ ನಾಯಿ, ಸ್ಕಂಕ್‌, ಇಲಿ. ಸುಂಡ, ಹಂದಿ ಮತ್ತು ಜಿಂಕೆ 
ಗಳ ಮೇಲೂ ಇದ್ದು ರಕ್ತಹೀರುತ್ತವೆ. ಇಲಿ ಮತ್ತು ಅಳಿಲುಗಳ ಚಿಕ್ಕಟಗಳೂ 
ಮನುಷ್ಯರನ್ನು ಕಚ್ಚುತ್ತವೆ ಹೀಗೆ ಚಿಕ್ಕಟಗಳು ವಿವೇಚನೆ ಇಲ್ಲದೆ ರಕ್ತಹೀರುವು 
ದರಿಂದ ಅತ್ಯಂತ ಅಪಾಯಕರ ಹಾನಿಯಾಗುತ್ತದೆ. ಮನುಷ್ಯ ಮತ್ತು ಪ್ರಾಣಿಗಳನ್ನು 
ಕಚ್ಚಿ ರಕ್ತಹೀರುವುದಲ್ಲದೆ. ಸಾರ್ವಜನಿಕ ಆರೋಗ್ಯಕ್ಕೂ ಆಪಾಯ ಒದಗು ತ್ತದೆ: 
ಹೇಗೆಂದರೆ, ಅವು ಗಡ್ಡೆ ನ ನ್ನು ಮತ್ತು ಇಲಿಗಳ ಟೈಫಸ್‌ ರೋಗವನ್ನು 
ಹರಡುತ್ತವೆ. | 


ವ್ರ 
ಆ 
ವ 


ರೋಗವಾಹಕ ಕೀಟಿಗಳು ಹ 337 


ಪ್ಲೇಗು ಒಂದು ಬ್ಯಾಕ್ಟೀರಿಯ ರೋಗ; ರೋಗಕಾರಕ ಅಣು-ಪಾಸ್ಟುರೆಲ್ಲ 
(೨ ಬ್ಯಾಸಿಲ್ಲಸ್‌] ಪೆಸ್ತಿಸ್‌. ಪ್ಲೇಗು ಮುಖ್ಯವಾಗಿ ಇಲಿ (ದಂಶಕ ಗಳ ರೋಗ. ಕೆಲವು 
ಸ್ಥಿತಿಗಳಲ್ಲಿ ಮನುಷ್ಯರಿಗೂ ಹರಡಿ ಸಾಂಕ್ರಾಮಿಕವಾಗುತ್ತದೆ. ಇಲಿ್ಲ ಚಿಕ್ಕಟಗಳಿಂದ 
ಈ ರೋಗಕಾರಕ ಅಣು ಹರಡುತ್ತದೆ. ಪ್ಲೇಗ್‌ ಸಾಂಕ್ರಾಮಿಕಗಳ ಮೊದಲು ಇಲಿ 
(ದಂಶಕ)ಗಳು ಸಾಯುತ್ತವೆ. (ಹಿಂದಿನ ಕಾಲದಲ್ಲಿ ಇಲಿ ಬೀಳುವುದೂ, ಪ್ಲೇಗಿನ 
ಮುನ್ಸೂಚನೆಯಾದ್ದರಿಂದ ಜನರು ಊರನ್ನೇ ಬಿಟ್ಟು, 2-3 ತಿಂಗಳು ಹೊರಗಿದ್ದು, 
ಸಾಂಕ್ರಮಿಕ ನಿಂತಮೇಲಿ, ಮನೆಗಳನ್ನು ಶುಚಿಗೊಳಿಸಿ ಹಿಂದಿರುಗುತ್ತಿದ್ದರು.) ಈ 
ರೋಗ ಇಲಿ ಮತ್ತು ಮನುಷ್ಯರಿಗೂ ಮಾರಕ, ಹರಡುವ ಚಿಕ್ಕಟ ಜಿನೊಪ್ಪಿಲ್ಲ ಶ್ರಿಯೋ 
ಪಿಸ್‌ ಆದರೊ ಜಿ, ಆಸ್ತಿಯ ಬಗೆಯೂ ಸೇರಿದೆ. 14ನೇ ಶತಮಾನದಲ್ಲಿ ಪೂರ್ವಾರ್ಧ 
ಗೋಳದಲ್ಲಿ ಈ ಸಾಂಕ್ರಾಮಿಕ ಹರಡಿ:ಸುಮಾರು 25 ಮಿಲಿಯನ್‌ ಜನರು ಸತ್ತರಂತೆ 
ಅಮೇರಿಕದ ಪಶ್ಚಿಮ ಸಂಸ್ಥಾನಗಳಲ್ಲಿ ಇದು 1900 ರಿಂದಲೂ ಇದ್ಕೆ ಕಡೆ ಪಕ್ಷ 17 
ಪಂಗಡಗಳ ಅರಣ್ಯ ದಂಶಕೆಗಳಲ್ಲಿ ಈ ರೋಗ ಕಾಡಿನ ಫ್ಲೇಗ್‌ ಆಗಿ ನೆಲೆಸಿದೆ. ಭಾರತ 
ದೇಶದಲ್ಲಿ (ಮೈಸೂರು ಸಂಸ್ಥಾನ) ಪ್ಲೇಗ್‌ ಮೊದಲು 1898 ರಲ್ಲಿ ಸಾಂಕ್ರಮಿಕವಾಗಿ 
ಆಗಾಗ್ಗೆ ಮರುಕಳಿಸುತ್ತಿತ್ತು. 1922 ರ ಸಾಂಕ್ರಾಮಿಕದ ನಂತರ, ಬಹಳಮಟ್ಟಿಗೆ 
ಕೆಡಮೆಯಾಗಿ, ಈಗ ಇಲ್ಲವೇ ಇಲ್ಲವೆನ್ನು ವಂತಾಗಿದೆ. 


ಪ್ರಾಚ್ಯ ದೇಶಗಳ ಇಲಿ-ದಂಶಕಗಳ, ಚಿಕ್ಕಟ, ಜಿನೊಪ್ಪಿಲ್ಲ ಕಿಯೋಪಿರ್ಸ (ಫ್ರಲಿ 
ಸಿಡಿ). ಈ ರೋಗಕಾರಕ ಅಣುವು ಇಲಿಗಳಿಂದ ಮನುಷ್ಯರಿಗೆ ಹರಡುತ್ತದೆ. ಆದರೂ 
ಇಲ್ಲಿ, ದಂಶಗಳ ಮೇಲಿರುವ ಇತರ 24 ಬಗೆ ಚಿಕ್ಕಟಗಳು ಇದನ್ನುಹರಡಬಬ್ಲವೆಂದು 
ಗೊತ್ತಾಗಿದೆ. ಅವುಗಳಫ್ಲಿ ನೋಸೊಪ್ಪಿಲ್ಲಸ್‌ (ಎ ಸಿರಾಟೊಫಿಲ್ಲಸ್‌) ಫೇಸಿಯೇಟರ್‌ (ದೊಲಿ 
ಕೊಪ್ಪಿಲ್ಲಿಡಿ ಉತ್ತರದ: ಇಲಿ ಚಿಕ್ಕಟ) ಅಿಪ್ಪೊಸ್ಸಿಲ್ಲ (ಇ ಟೀನೊಪ್ಪಿಲ್ಲಸ್‌) ಸೆಗ್ನಿ ಸ್‌ 
ಶಕೊಪ್ಲಿಲ್ಲಿಡಿ-ಇಲ್ಲಿ ಚಿಕ್ಕಟ'; ಓೀನೊಕೆಫಲೈಡಿಸ್‌ (ಎ ಟೀನೊಕೆಫಾಲಸ್‌) ಫೆಲಿಸ್‌ 
ನಚಿಕ್ಕಟ) ಟೀನೊಕೆಫಲೈಡಿಸ್‌ ಕೇನಿಸ್‌ (ಪ್ಯೂಲಿಸಿಡಿ-ನಾಯಿ ಚಿಕ್ಕಟ) 
ಬ ಇರಿಟಾನ್ಸ್‌ (ಪ್ರುಲಿಸಿಡಿ-ಮನುಷ್ಯನ ಚಿಕ್ಕಟ)ಗಳು ಸೇರಿವೆ. ಚಿಕ್ಕಟ 
ಮನುಷ್ಯರನ್ನು ಕಚ್ಚಿ ರಕ್ತ ಹೀರುವಾಗ ತನ್ನ ಮೂತಿಯ ಮೂಲಕ ರೋಗಾಣುವನ್ನು 
ಕಾರಿ, ಒಳಕ್ಕೆ ಸೇರಿಸುತ್ತದೆ. ಹೇಗೆಂದರೆ ರೋಗಿಯ ರಕ್ತಹೀರಿದಾಗ ಸೇರಿದ 
ರೋಗಾಣುಗಳು ಹೆಚ್ಚಿ, ಜಿಲಟಿನ್‌ ಮುದ್ದೆಯಂತೆ, ಚಿಕ್ಕಟದ ಮುನ್ನೊಟ್ಟೆ ಯಲ್ಲಿ 
ಅಡಚಣಿಯಾಗುವುದರಿಂದ ಅವು ಮೂತಿಯ ಮೂಲಕ ಈಚೆಗೆ ಬಂದ್ಕು ಇನ್ನೊಬ್ಬ 
ನನ್ನು ಕಚ್ಚಿದಾಗ, ಅವನ ರಕ್ತದೊಳಕ್ಕೆ ಸೇರುತ್ತವೆ. 
ಪಾಚ್ಯ ದೇಶದ ಚಿಕ್ಕಟವೇ. ಇಲಿಗಳಿಂದ ಮನುಷ್ಯರಿಗೆ ದಂಶಕ ಟೈಫಸ್‌ 
ರೋಗವನ್ನು ಹರಡುತ್ತದೆ. ಇದನ್ನು ಪ್ರಾಚ್ಮೆ ದೇಶಗಳಲ್ಲಿ ರಿಕೆಟ್ಟಯ ಟೈಫಿ ಯಿಂದ: 


6 


KY KS) 


ಎ A 1 


338 ಜಾನುವಾರುಗಳಿಗೆ, ಮನಃಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹೆತೋಟ 


ಗುವ ಟೈಫಸ್‌ ಸಾಂಕ್ರಾಮಿಕಕ್ಕೆ ತಪ್ಪಾಗಿ ತಿಳಿಯಬಾರದು. ಇದು ದಂಶಕಗಳಲ್ಲಿ 
ಹೆಚ್ಚು. ಅಮೇರಿಕದ ದಕ್ಷಿಣ ಭಾಗಗಳಲ್ಲಿ ಮನುಷ್ಯರಿಗೂ ಬರುತ್ತದೆ. ರಿಕೆಟ್ಟೆಯ 
ಚಿಕ್ಕಟದ ಹೊಟ್ಟೆಯ ` ಎಪಿಥೀಲಿಯಲ್‌' ಕೋಶಗಳಲ್ಲಿ ಮತ್ತು "ಮ್ಯಾಲ್‌ ಫಿಗಿಯನ್‌” 
ನಾಳಗಳಲ್ಲಿ ಹೆಚ್ಚಿ. ಮನುಷ್ಯರಿಗೆ ಚಿಕ್ಕಟ ಕಚ್ಚಿದ ಗಾಯದೊಳಕ್ಕೆ ಅದರ ಹಿಕ್ಕೆಯನ್ನು 
ಉಜ್ಜುವುದರಿಂದ ಅಥವಾ ಕೆರೆಯುವುದರಿಂದ ಹರಡುತ್ತದೆ. \ 

ಈ ಚಿಕ್ಕಟಗಳು ಆಗಾಗ ಮನುಷ್ಯರಿಗೂ ಫರೋಪಜೀವಿಯಾಗಿ ಅಡಗಿರುವ 
ನಾಯಿ ಲಾಡಿ ಹುಳುವಿನ (ಡಿಪ್ತಿಡಿಯಂ ಕೇನೈನಂ) ಮತ್ತು ದಂಶಕಗಳ ಲಾಡಿಹುಳು 
ವಿನ (ಹೈಮಿಸೊಲೆಹಿಸ್‌ ಡಿಮಿನ್ಯೂಟ) ಮಧ್ಯಸ್ಥ ಆಸರೆಗಳು ಆಗಿರುತ್ತವೆ. 





ಚಿತ್ರ 3-24 ; ಚಿಕ್ಕಟ 2) ಚಿಕ್ಕಟಿ, )) ಸೊಟ್ಟಿ, 0) ಲಾರ್ವ, 6ೆ) (ಕೊಕಾನ್‌) ಗೂಡು 


ಆಸರೆ: ಮನುಷ್ಯ, ಹಂದಿ, ನಾಯಿ, ಬೆಕ್ಕು, ಮೊಲ, ನರಿ, ಇತರ ತುಪ್ಪಟ 
ಪ್ರಾಣಿಗಳು, ಇಲ್ಲಿ ಸುಂಡ, ಇತರ ದಂಶಕಗಳು.ಮತ್ತು ಹಲವು ಬೇರೆ ಪ್ರಾಣಿಗಳನ್ನು 
ಚಿಕ್ಕಟಗಳು ಕಚ್ಚಿ ರಕ್ತ ಹೀರುತ್ತವೆ. ಪ್ಲೇಗ್‌ ಮತ್ತು ದಂಶಕ ಟೈಫಸ್‌ ರೋಗಗಳು 
ಮನುಷ್ಯ ಇಲ್ಲಿ ಇತರ ದಂಶಕಗಳಿಗೂ ಬರುತ್ತವೆ. 

1 2 ದೂ 


ವ್ಯಾಪ್ತಿ: ಸರ್ವವ್ಯಾಪಿ. ಅಮೇರಿಕದ ಪೂರ್ವಭಾಗದಲ್ಲಿ ಬೆಕ್ಕು ಮತ್ತು 
ನಾಯಿ ಚಿಕ್ಕಟಗಳು, ಪಶ್ಚಿಮ ಭಾಗದಲ್ಲಿ ಮನುಷ್ಯರ ಚಿಕ್ಕಟಗಳು ಇವೆ; ಪ್ರಾಚ್ಯ 


ದೇಶದ ಚಿಕ್ಕಟ ಎಲ್ಲ ಕಡೆಗಳಲ್ಲೂ ಇವೆ, 
_ ಜೀವನ ಚರಿತ್ರೆ : ಚಿಕ್ಕಟಗಳು ಕಶೇರುಕಗಳ ರಕ್ತಹೀರುವ ಬಾಹ್ಯ ಪರೋಪ 
ೇವಿಗಳು. ಚಟುವಟಿಕೆ. ಪಂಶೋತ್ಪತ್ತಿ ಚಳಿಗಾಲದಲ್ಲಿ ನಿಧಾನ. ಪ್ರಾಯದ 
ಚಿಕ್ಕಟ ಗಟ್ಟಿ; ಮುಳ್ಳಿವೆ, ಪಕ್ಕದಿಂದ ಪಕ್ಕಕ್ಕೆ ಬತ್ತಿವೆ. ಚುಚ್ಚಿಹೀರುವ ಬಾಯಿ 
ಭಾಗಗಳೂ, ಎರಡು ಜೊತೆ ಪಾಲ್ಫ್‌ ಗಳೂ ಇವೆ. ಅಡಗಿರುವ ಕುಡಿಮೀಶೆ. ರೆಕ್ಕೆ ಗಳಿಲ್ಲ: 
ಓಂಗೊಲುಗಳು ಕುಪ್ಪಳಿಸಲು ದಪ್ಪವಾಗಿ ಅನುಕೂಲವಾಗಿವೆ. ರಕ್ತವೇ ಅವುಗಳ 


ರೋಗವಾಹಕ ಕೀಟಗಳು 339 


ಆಹಾರ ಪೂರ್ಣರೂಪಾಂತರ. ಮೊಟ್ಟೆ ಲಾರ್ವ, ಕೋಶ ಮತ್ತು ಚಿಕ್ಕಟ; ಉಳಿದ 
ಮೂರು ಹಂತಗಳು ಅಷ್ಟಾಗಿ ಕಾಣುವು 


ದಿಲ್ಲ 


ನ 


ಧೂಳು. ಕೊಳೆ ಮಣ್ಣು, ಹಾಸಿಗೆ ಜಮಖಾನ, ಉಗ್ರಾಣ ಇತ್ಯಾದಿ ಜಾಗಗಳಲ್ಲ 

ಅಥವಾ ಪ್ರಾಣಿಗಳ ಮೇಲೂ ಮೊಟ್ಟೆ ಗಳು ಇರುತ್ತವೆ;ಕೂದಲುಗಳಿಗೆ ಅಂಟೆರುವುದಿಲ್ಲ. 

ಪ್ರಾಣಿಗಳ ಮೇಲಿಟ್ಟುಗೆ ಅವು ಕ. ಕೂದಲ ನಗಳ ಮೂಲಕ Me ಬೀಳುತ್ತದೆ. ಇಲ್ಲಿ 
ಕೆ 


ಆದರೂ ಬಟ್ಟು ನೂರಾರು. 





ಮರಿ ಬಹಳ ಸ ಬಿಳುಪು 1 ಅಂಗುಲ Wa ತಲೆ ಸಣ್ಣ; ಬೂದು 
ಶಣ. 


ಸದ ಹಿಕ್ಕೆ, ಇಲಿಗಳ ಹಿಕ್ಕೆ ಮುಂತಾದ ಒಣಗಿದ ಹವ ವು 
ಗಳನ್ನು ತಿನ್ನುತ್ತದೆ. ಮರದ ನೆಲದಿಂದ ಕೆರೆದ ಕೊಳೆಯಲ್ಲಿ ಲಾರ್ವಿಯನ್ನು ಬೆಳೆಸ 
ಬಹುದು. ಲಾರ್ವದ ಹಂತ 5.! ವಾರಗಳು ಅಥವಾ ಹೆಚ್ಚು; ಎರಡು ಸಲ ಪೊರೆ 
ಬಿಡುವುದನ ನ್ನು ಗುರುತಿ ಸಿದ್ದಾರೆ. ಅವು ಪೊರೆಯನ್ನು ತಿನ್ನು ವುದರಿಂದ ಇ ಇನೊ 
ಸಲ ಪೊರೆಬಿಡು ವುದನ್ನು ಗು "ರುತಿಸಲಾಗಿಲ್ಲ. 

ಬೆಳೆದ ಲಾರ್ವ ಒಂದು ಸಣ್ಣ, ಗೋಳಾಕಾರದ, ಬಿಳಿ ರೇಷ್ಮೆ ಗೂಡಿನಲ್ಲಿ ಕೊಪ 
ವಾಗುತ್ತದೆ, ಗೂಡಿಗೆ ಕೊಳೆ, ಧೂಳು ಅಂಟಿ. ಅದು ಕಾಣಿಸದೆ ಅವ್ಯಕ್ತವಾಗಿರು 
ತ್ತದೆ. 5 ದಿನಗಳಿಂದ 5 ವಾರಗಳೊಳಗೆ, ಚಿಕ್ಕಟ ಕೋಶದಿಂದ ಬರುತ್ತದೆ. ಚಳಿ 
ಗಾಲದೆಲ್ಲ ಕೋಶದೊಳಗೇ ಇರುತ್ತದೆ. 

ಹೀಗೆ ಬೇರೆ ಬೇರೆ ಬಗೆ ಚಿಕ್ಕಟಗಳ ಒಂದು ವಂಶಕ್ಕೆ ವಿವಿಧ ಸ್ಥಿತಿಗಳಲ್ಲಿ 2-3 
ವಾರಗಳಿಂದ 2-3 ತಿಂಗಳು, ಅಪರೂಪವಾಗಿ, 2 ವರ್ಷಗಳು ಬೇಕು. ಈ ಕಾರಣ 
ದಿಂದ ಒಂದು ಜಾಗದಲ್ಲಿ ಆಸರೆ ಪ್ರಾಣಿಗಳು ಬಹಳ ಕಾಲವಿಲ್ಲದಿದ್ದು, ಪುನಃ 
ಬಂದಾಗ, ಚಿಕ್ಕೆ ಟಗಳು ಆಕ್ರಮಿಸುತ್ತವೆ, ಚಿಕ್ಕಟ ಒಂದು ಸಲ ರಕ್ತಹಿ"ರಿದರೆ 5. 
100 ದಿನಗಳು. ಆಹಾರವಿಲ್ಲದೆ ಇರುತ್ತವೆ. ರಕ್ತಹೀರದೆ ಇದ್ದ ಚಿಕ್ಕಟಗಳೂ ಸಹ 
1-2 ವರ್ಷಗಳು ಜೀವಿಸಬಲ್ಲವು. 


ಹಲಲ 


ES 


ಭಾರತದಲ್ಲಿ ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮುಖ್ಯವಾದ 
ಪಂಗಡಗಳು ಜಿನೊಪ್ಪಿಲ್ಲ ಮತ್ತು ಟ:ನೊಕೆಫಲ್ಕೆ ಡನ್‌. 


340 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ಹತೋಟ : ಚಿಕ್ಕಟಗಳು ಪ್ರಾಣಿಗಳ ಮೇಲಿದ್ದಾಗಲೂ ಮತ್ತು ಕಟ್ಟಡ 
ಳಲ್ಲಿದ್ದಾಗಲೂ ಹತೋಟಿ ಎರಡು ಬಗೆ : 1) ಇಲಿ ಮುಂತಾದ ದಂಶಕಗಳೆ ನಾಶ: 
ಬೆಕ್ಕು, ನಾಯಿ, ಮೊದಲಾದ ಪ್ರಾಣಿಗಳ ಮೇಲಿರುವ ಚಿಕ್ಕಟಗಳ ನಾಶ, 2) ನಾಯಿ 
ನೈದೊಡ್ಡ, ಕೊಟ್ಟಿಗೆ, ಮಲಗುವ ಮನೆ, ಒಣಮಣ್ಣು. ಗೊಬ್ಬರ, ಹಂದಿಗಳಿರ.ವ 
ಗ್ಗ ಮೊದಲಾದ ಕಡೆಗಳಲ್ಲಿ ತೀವ್ರವಾದ ಚಿಕಿತ್ಸೆ ಮಾಡಬೇಕು. 
ಸಾಕು ಪ್ರಾಣಿಗಳಿಗೆ ಶೇಕಡಾ 0.5-1.0 ರೋಟೆನಾನ್‌. ಶೇಕಡಾ 1.2 
ಪೈರಿತ್ರಂ ಅಥವಾ ಶೇಕಡಾ 4-5 ಮ್ಯಾ ಲಥ ಯಾನ್‌ನೆ ನ್ನು ಧೂಳಿಸಬೇಕು. 
ಕಟ್ಟಡಗಳಿಗೆ ಶೇಕಡಾ 5 ಡಿಡಿಟಿ, ಶೇಕಡು 2 ಕ್ಲೋರ್ಡೇನ್‌ ಅಥವಾ ಶೇಕಡಾ 
1 ಲಿಂಡೇನ್‌ನ್ನು ಸಿಂಪರಿಸಬೇಕು ಅಥವಾ ಧೂಳಿಸಬಹುದು. 


ಇ 


pas 


> 


ಣ್ಣ ಗ 


Ke 


ನಿರೋಧಕ ಚಿಕ್ಕಟಗಳಾದರೆ ಶೇಕಡಾ ! ಡೈಯಾಜೆನಾನ್‌, ಮ್ಯಾ ಮ್ಯಾಲಥೈಯಾನ್‌ 
ಅಥೆವಾ ಡಿಪ್ಟೀರೆಕ್ಸ್‌ನ್ನು 1000 ಚದರಡಿಗೆ 1 ಗ್ಯಾಲ `ಅಂತೆ ಸಿಂಪರಿಸಬೇಕು. 
ಇದೇ ಕೀಟನಾಶಕವನ್ನು ಹಾಸಿಗೆ ಬಟ್ಟೆಗಳಿಗೂ ಸಿಂಪರಿಸಬಹುದು. 

ಷರಾಯಿ ಕಾಲುತೋಳುಗಳಿಗೂ, ಕಾಲು ಚೀಲಗಳಿಗೂ. ಬೆಂಜಿಲ್‌ ಬೆಂಜೊ 
ವೇಟ್‌ನ್ನು ಹಚ್ಚಿ, ಕಾಲುಗಳ ಚರ್ಮಕ್ಕೊ ಲೇಪಿಸಬಹುದು. 

ದಂಶಕ ಟೈಫಸ್‌ ಮತ್ತು ಪ್ಲೇಗು ಹತೋಟಿಗೆ ಶೇಕಡಾ 5-10 ಡಿಡಿಟಿ 
ಧೂಳನ್ನು ಇಲಿಬಿಲಗಳಿಗೂ, ಅವು ಓಡಾಡುವ ಕಡೆಗಳಿಗೂ ಧೂಳಿಸಬೇಕು. ಇದನ್ನು 
ಒಂದು ಪ್ರದೇಶದಲ್ಲಿ ಎಲ್ಲರೂ ಮಾಡಬೇಕು. ` 

ಚಿಕ್ಕಟಗಳಿದ್ದ ಪ್ರಾಣಿಗೆಳು ಸತ್ತಕೂಡಲೆ ಅವು ಬೇರೆ ಪ್ರಾಣಿಗಳಿಗೆ ಹೋಗುವು 
ದರಿಂದ ಚಿಕ ಟ ಹತೋಟಿ, ಇನಿ-ದಂಶಗಳ ಹತೋಟಿಗೆ ಮೊದಲೇ ಆಗಬೇಕು 
ಅಥವಾ ಒಟ್ಟಿಗೆ ಆಗಬೇಕು. 

ಮೇಲೆ ತಿಳಿಸಿದ ಕೀಟನಾಶಕಗಳೋ ಅಥವಾ ಡಾಲ್‌ ನ ಪುಡಿಯನ್ನು ಇಲಿಗಳು 
ಓಡಾಡುವ ಕಡೆ, ಗೋಡೆಗಳ ಕೆಳಭಾಗದಲ್ಲಿ, ನೆಲದ ಮೇಲೂ ಧೂಳಿಸಬೇಕು, ಇಲ್ಲ 
ದಿದ್ದರೆ, ಶೇಷ ಉಳಿಯುವ ಶೇಕಡಾ 25 ಫೊಲಿಥೈಯಾನ್‌ ಶೇಕಡಾ ರಿನ್ನು ಒಂದು 
ಚದರ ಮೀಟರಿಗೆ ಗೋಡೆಗಳ ಕೆಳಭಾಗದಲ್ಲಿ ನೆ ನೆಲಕ್ಕೆ 30 ಮಿಲಿಯಂತೆ ಸಿಂಪರಿಸಬೇಕು. 

ಇಡಿನ ಪ್ಲೇಗ್‌ ಹರಡುವ ಚಿಕ್ಕಟಗಳ ಹತೋಟಿಗೆ ಪ್ರೊಪಾಕ್ಸರ್‌ (ಡಾಲ್‌) 

ಪುಡಿಯನ್ನು ಅಹಾರದ ಪೆಟ್ಟಿಗೆಗಳಿಗೆ ಧೂಳಿಸಬೇಕು. ಇನ್ನೊಂದು 25 ಗ್ರಾಮ್‌ ಪುಡಿ 
ಯನ್ನು ಪ್ರತಿ ಬಲ ಕ್ಕೂ ಹ ಹಾಕಬೇಕು. 
ು ಮತ್ತು ಬೆಕ್ಕಿನ ಚಿಕ್ಕಟಗಳ ಹತೋಟಿಗೆ ಡಾಲಿ ಪುಡಿಯನ್ನು ಅವುಗಳ 
ಉಜ್ಜಬೇಕೆ ೨, ಅದೇ ರೀತಿ ಅವನಿರುವ ಜಾಗಗಳಿಗೂ ಧೂಳಿಸಬೇಕು. 


3 


ನಾ 


ದು 
3ಟಿ 
£L 
ಲ್ಲ 
ಪ್ರೌ 
೫ 


ರೋಗವಾಹಕ ಕೀಟಗಳು ` ಕ 341 


ಅವಶ್ಯಕವಾದರೆ ಆ ಜಾಗಗಳಿಗೆಲ್ಲ ಬೇಗಾನ್‌ಸ್ಟ್ರೆ ಉಪಯೋಗಿಸಬೇಕು. 
ಚಿಗೊ ಚಿಕ್ಕ u 

ಟುಂಗ (ಎ ಡೆರ್ಮಟೊಫೈಲಸ್‌) ಪೆನಿಟ್ರಾನ್ಸ್‌ ಸಾರ್ಕೊಪ್ಲಿಲ್ಲಿಡಿ : ಸೈಫೊನಾಪ್ಟಿರ 
ಮೇರಿಕದ ದಕ್ಷಿಣಭಾಗ, ವೆ ಮೆಕ್ಸಿಕೊ, ವೆಸ್ಟ್‌ಇಂಡಿಸ್‌ ಮೊದಲಾದ ಸಮಶೀ 
ೋೋಷ್ಣ ಪ್ರದೇಶಗಳ ಓಂದು ಸಣ್ಣ ಕೆಂಪುಬೂದು ಚಿಕ್ಕಟವಿವೆ. 3, ಅಂಗುಲ 
ಗಿದ್ದ. ಕಾಲಿನ ಹೆಬ್ಬೆರಳ ಸಂದಿ, ಉಗುರಿನ ಕೆಳಗೆ ಕೊರೆಯುತ್ತದೆ. ನೋವು, 
ನರಿಯನ್ನು ಂಟು ಮಾಡುತ್ತದೆ. ಹೆಣ್ಣು ಚರ್ಮದೊಳಕ್ಕೆ ಸೇರಿ, ಉಬ್ಬಿದ ಮೇಲೆ 
ಕೀವು ತುಂಬಿದ ಗಾಯವಾಗುತ್ತದೆ. ಅದರೊಳಕ್ಕೆ ಬ್ಯಾಕ್ಟೀರಿಯ ಸೇರಿ, ನಂಜಾಗಿ 
ಬೆರಳು. ಕಾಲು ಹೋಗಬಹುದು. 

ಈ ಚಿಕ್ಕಟವನ್ನು! ಚೆಗ್ಗ ರ್‌ನುಶಿಗೆ ತಪ್ಪಾಗಿ ತಿಳಿಯಬಾರದು: ಏಕೆಂದರೆ ಎರಡನ್ನೂ 
“ಚಿಗ್ಗರ್‌' ಗಳಿನ್ನು ತ ತಾರೆ. 


ಛೃ (4 


(ಚ 


ಕ 


ಆಸರೆ : ಮನುಷ್ಯ, ಹಂದಿ, ಇತರ ಸಾಕುಪ್ರಾಣಿಗಳು 
ಜೀವನ ಚರಿತ್ರೆ : ಈ ಚಿಕ್ಕಟಸೂ, ಇತರ ಚಿಕ್ಕಟಗೆಳಂತೆ, ಮಣ್ಣು.ಕೊಳಕಿನಲ್ಲಿ 


ಬೆಳೆಯುತ್ತದೆ. ಲಾರ್ವ ಕೃಶ. ಕೋಶ ಗೂಡಿನೊಳಗೆ, ಪ್ರಾಯಕ್ಕೆ ಬಂದಾಗೆ ಅವು 
ಬಿಸಿರಕ್ತದ ಪ್ರಾಣಿಗಳನ್ನು ಆಕ್ರಮಿಸಿ, ರಕ್ಷಹೀರುತ್ತವೆ. ಗೂಡಿನೊಡಗೂಡಿದ 
ಹೆ 


ಣ್ಣು ತನ್ನ ಉದ್ದವಾದ ಮೂತಿಯಿಂದ ಚರ್ಮವನ್ನು ಕೊರೆದು ಒಳಕ್ಕೆ 
ಸೇರುತ್ತದೆ. ಅದರ ಶರೀರದೊಳ ಮೊಟ್ಟೆ ಗಳು ಬೆಳೆದಂತೆ ಚಿಕ್ಕಟವೂ ಉಬ್ಬಿ, 


ಒಂದು ಬಟಾಣಿ ಗುತ್ರಮುಗುತ್ತದೆ. ಮೊಟ್ಟೆಗಳು ಚಿಕ್ಷಟ ಕೊರೆದ ರಂಧ್ರದಲ್ಲೇ 
ಹಾ u (J 
ಹೊರಕ್ಕೆ ಬಂದು, ನೆಲಕೆ ಬೀಳುತ್ತವೆ. ಅಲ್ಲಿ ಒಂದು ತಿಂಗಳೊಳಗೆ ಚಿಕ್ಕಟ 
ಕ ಕ ದ ಣ್‌ 
ಗಳಾಗುತ್ತವೆ. \ 


ಹತೋಟಿ : ಗಾಯದೊಳಗಿನಿಂದ ಚಿಕ್ಕಟವನ್ನು ತೆಗೆದು, ಔಷಧವನ್ನು 


ಕಾಲುಗಳಿಗೆ ಪಾದರಕ್ಷೆಗಳಿರಬೇಕು. ಆ 
ದಿ ಮೊದಲಾದ ಪ್ರಾಣಿಗಳನ್ನು ಬಿಡಬಾರದು. 
ii) ಉಣ್ಣೆಗಳು 
ಅ) ೦ಾಕಿಪರ್ವತದ ಮರದ ಉಣ್ಣೆ ಅಥವಾ ಸ್ಪಾಟೆಡ್‌-ಜ್ವರೆದ ಉಣ್ಣೆ 
ಡೆರ್ಮಸೆಂಟಿ೨್‌ ಆಂಡೆರ್ಸೋನಿ (ಎಡೆ ಡೆ, ವೆನುಸ್ವಸ್‌), 
ಇಕ್ಲೋಡಿಡಿ. ಅಕರೈನ : ಅರಾಕ್ಷಿಡ 


342 ಜಾನ.ವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಿಗಳು ಹಾಗೂ ಅಪ್ಪುಗಳ ಹತೆ. ಓಟ 


ಹಾಸಿ ; ಅಮೇರಿಕದಲ್ಲಿ ಇದು ಮುಖ್ಯವಾದ ಉಣ್ಣೆ. ಸಾಕಿದ ಮತ್ತು 
ಕಾಡು ಪ್ರಾಣಿಗಳಿಗೆ ಉಪದ್ರವಕಾರಿ. ಹೊರಗಡೆ, ಕುರಚಲು ಕಾಡಿನಲ್ಲಿ ತಿರುಗಾಡುವ 
ಜನರಿಗೂ, ಬೇಟೆಗಾರರಿಗೂ. ಮಕ್ಕಳಿಗೂ ಚರ್ಮಕ್ಕೆ ಅಂಟಿರುತ್ತದೆ. ಚರ್ಮಕ್ಕೆ ಕಚಿ 
ಕೊಳು ವಾಗ ಕಡಿತ ಗೊತ್ತಾಗೆ ವುದಿಲ್ಲ: ಆ ಆಮೇಲೆ ಉರಿ, ಉಣ್ಣೆ ಯನ್ನು ಬಲವಂತೆ 


ವಾಗಿ ಇತ್ತಾಗ, ಬಾಯಿಭಾಗಗಳು ಚರ್ಮದೊಡನೆ ಉಳಿದು, ಗಾಯವಾಗಿ ಬ್ಯಾಕ್ಟೀ 


ಣ್‌ 


ಸ ಟಿ" 
ರಿಯಾ ಸೇರಿ. ಜಟಿಲವಾಗುತ್ತದೆ, ಇನ್ನೊಂದು ಗೂಢವಾದ ಹಾನಿ, ಉಣ್ಣೆ ಪಾರ್ಶ್ವ 
ವಾಯು. ಉಣ್ಣೆ ಕತ್ತಿನ ಹಿಂಭಾಗದಲ್ಲಿ ತಲೆಯ ಕೆಳಗೆ ಕಚ್ಚಿಕೊಂಡು. ಒಂದು 
' ವಾರದವರೆಗೊ 'ರಕ್ತಹೀರಿದ |, ಕಾಲುಕೈೈಗಳು ಬಿದ್ದುಹೋಗಿ, ಉಣ್ಣೆಯನ್ನು 

ಎ ಣಾ ಷೆ 


ತೆಗೆಯದಿದ್ದರೆ, ಸ:ವುಂಟಾಗಬಹುದು. ಕಾರಣ, ಉಣ್ಣೆ ಒಂದು ವಿಷವಸ್ತುವನ್ನು ರಕ್ತ 


2 ವಾರಯೊಳ್ಳನ ಇಗಿ ಜನರೇ ಸತ್ತು ಹೋಗುತ್ತಾ ರೆ. ಜ್ವರ ಬಂದ ಮೇಲೆ ಕೈ, ಕಾಲ 
ಉಳಿದ ಭಾಗಗಳ ಮೇಲೆ ವಿಚಿತ್ರವಾದ ನರೆ ಅಥವಾ "ಬೂದು ಗುಳ್ಳೆ ಳಾಗುತ್ತವೆ. 
ರೋಗಾಣು ಒಂದು ರಿಕೆಟ್ಟಿಯ. 1916 ರಲ್ಲಿ ವೋಲ್‌ಬಾಕ್‌ ಕಂ ಡು ಹಿಡಿದರು. 
ಹೆಸರು -ರಿಕೆಟ್ಟ ಯ (= ಡೆರ್ಮಸಿಂಟ್ರೊಜೀನಸ್‌) ರಕರ್ಟಸೈ ಹೊರಮೈ ರಕ್ತನಾಳಗಳನ್ನು 
ಆಕ್ಟ ಮಿಸುತ್ತ ದೆ. 

ಇನ್ನೊಂದು ಹಾನಿ, ಟುಲರೀಮಿಯ ರೋಗವನ್ನು ಹರಡುವುದು. ಇದೊಂದು 
ದಂಶಕ ರೋಗ; ಆಗಾಗ ಮನುಷ್ಯ ರಿಗೂ. 'ಸಾಕು ಪ್ರಾಣಿಗಳಿಗೂ ಬರುತ್ತದೆ. ಕುರಿ, 
ದನ, ಮೇಕೆ, ಮೊಲ, ಹಲವು ದಂ ಶಕಗಳು ಹಾಗೂ ಕೆಲವು ಪಕ್ಷಿಗಳಿಗೂ ಹರಡು 
ತ್ತದೆ. ರೋಗಾಣು--ಸ್ಯಾಶ್ಚರೆಲ್ಲ (ಇ ಬ್ಯಾಕ್ಟೀರಿಯಂ) ಟುಲರೆಸ್ಸಿಸ್‌. ಕೆಲವು ಕೀಟಗಳು 


[A 
ುಣ್ಣೆಗೆಳನ್ನು ಕುಡು ಪ್ರಾಣಿಗಳಿಗೆ ಹರಡುತ್ತವೆ. ಅವುಗಳಿಂದ ಮನುಷ್ಯ ಹಾಗೂ 


ಣ 
ಎಕಿದ ಪ್ರಾಣಿಗಳಿಗೆ ಬರುತ್ತವೆ. 
ಆಸರೆ; ಚುಕ್ಕೆ ಜ್ವರ ಮನುಷ್ಯರಿಗೂ ಹಲವು ಬಗೆ ದಂಶಕಗೆಳಿಗೊ ಬರುತ್ತದೆ. 
ಟುಲರೀಮಿಯ ಸಹ "ಮುನುಷ್ಯರು. ಸಾಕಿದ ಮತ್ತು ಕಾಡು ಪ್ರಾಣಿಗೆಳು ಮತ್ತು ಕೆಲವು 
ಟಿ ಪಕ್ಷಿಗಳಿಗೂ ತಗಲುತ್ತದೆ. ಉಣ್ಣೆ ಲಕ್ವವು ಮನುಷ್ಯ, ಕುರಿ ಮತ್ತು ದನ ಗೆಳಲ್ಲಿ 


ಣು 
ಮಾತ್ರ ಕಂಡಿದೆ; ಕುದುರೆ, ನಾಯಿ. ಮೊಲ ಮತ್ತು ನಿಹಂದಿಗಳಲ್ಲಿ ಪ್ರಾಯೋಗಿಕ 
ಗಿ ಮಾತ್ರ ಉಂಟುಮಾಡಿದ್ದಾ ರೆ. ರಾಕಿ ಪರ್ವತದ ವ ರ ಉಣ್ಣೆ, ಮರಿ ಹಂತ 
ಪ್ರಾಣಿಗಳು, ಬಹುಮಟ್ಟಿಗೆ ದಂಶಕಗಳು ಅಂದರೆ. ಅಳಿಲು, ವುಡ್‌ 


ಏವ ಸುಂಡ; ಪ್ರಾಯಕ್ಕೆ ಬಂದಾಗ ದೊಡ್ಡ ಪ್ರಾಣಿಗಳು 


5 ue 


ಬ 
[3 


ಓ 
3 


& ರಿ ॥ 
“ಗ ಪ 
ಚ)! 

th ಪ ೮ 

ನ 

3 A 

rd 

₹೯ 

ತ್ಸ 

Gl 


ಕೋಗವಾಹಕ ಕೀಟಿನಳು 343 


ಅಂದರೆ ಮನುಷ್ಯ. ನಾಯಿ ಕುದುರೆ, ಹಸು, ಹೇಸರಗತ್ತೆ. ಜಿಂಕೆ, ಕುರಿ. ಮೇಕೆ 
ಇತ್ಯಾದಿಗಳ ಮೇಲೆ ರಕ್ತಹೀರುತ್ತದೆ. 

ವ್ಯಾಪ್ತಿ : ಉಣ್ಣೆ, ರಾಕಿಪರ್ವತ ಪ್ರಾಂತಗಳಲ್ಲಿ ಮಾತ್ರ ಇದೆ. ಆದರೂ ಚುಕ್ಕೆ 
ಜ್ವರ ಮತ್ತು ಟುಲರೀಮಿಯ ಆಮೇರಿಕದಲ್ಲೆಲ್ಲ ಇದೆ. 


ಜೀವನ ಚರಿತ್ರೆ: ಉಣ್ಣೆಗೆ 4 ಹಂತಗಳಿದೆ. ಮೊಟ್ಟೆ 
ಲಾರ್ನ; ನಿಂಫ್‌' ಮತ್ತು ಪ್ರಾಯದ ಉಣ್ಣೆ ಹೆಣ್ಣುಗಂಡುಗಳಿಗೆ ಆಕಾರದಲ್ಲಿ ವೃತ್ಯಾಸ 





ಚಿತ್ರ 3-25: ಕಾಕಿ ಪರ್ವತದ ಮರ ಉಣ್ಣೆ. ಡೆರ್ಮಸೊೆಂಟಿತ್‌ ಆಂಡರ್ನೋನಿ 


0 
+ 


ವಿದೆ. ಹೆಣ್ಣು ಕಪ್ಪು ಕೆಂಪುಬೂದು, ಮುಂಭಾಗದ 3 ಭಾಗದ ಮೇಲೆ ಬಿಳಿ, ಗಟ್ಟಿ 
ಗುರಾಣಿ ಕವಚಿದದೆ: ಮಧ್ಯದ ಪಕ್ಕಗಳಲ್ಲಿ ಕೆಂಪು ಗೀರು ಚುಕ್ಕೆಗಳ ಚಿತ್ತುಗಳಿವೆ. 
ಗಂಡಿನಲ್ಲಿ ಮೈತುಂಬ ಗುರಾಣಿ ಕವಚ (ಸ್ಕೂಟ್ಟಮ") ಆವರಿಸಿದೆ; ನರೆಬಿಳುಪು; ನೀಲಿ 
ನರೆ ಚಿತ್ತುಗಳವೆ. ರಕ್ತಹೀರುವ ಮೊದಲು ಗಂಡು ಹೆಣ್ಣುಗಳೆರಡೂ ಸ್ಥಿ ಅಂಗುಲ 
ಉದ್ದ; ಭರ್ತಿ ರಕ್ತ ಹೀರಿದಾಗ ಹೆಣ್ಣು ದಪ್ಪ--] ಅಂಗುಲ ಉದ್ದ ಮತ್ತು ಕ್ಲಿ 
ಜಾ ಅಗಲ, 


ಹೆಣ್ಣು ಉಣ್ಣೆ, 4 ಗಂಡು ಉಣ್ಣೆ 


344 ಜಾನುವಾರುಗಳಿಗೆ ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅಪ್ರೆಗಳ ಹತೋಟಿ 


ಲಾರ್ವಿ ಅಥವಾ "ಸೀಡ್‌ಟಿಕ್‌'ಗಳು ಹುಟ್ಟಿದಾಗ ಸುಮಾರು ಸಿ ಅಂಗುಲ 
ಉದ್ದ; 3 ಜೊತೆ ಕಾಲುಗಳು ಮಾತ್ರ ; ಮಬ್ಬು ಹಳದಿ. ರಕ್ತಹೀರಿದ ನಂತರ ಸ್ಟೇಟ್‌ 
ನರೆ; ಗಾತ್ರವೂ ಹೆಚ್ಚು. ನಿಂಘ" ಲಾರ್ವಕ್ಕಿಂತ ದಪ್ಪ; ಫ್ವ-$ಿ ಅಂಗುಲ ಉದ್ದ. 
ಕಪ್ಪು; ೬ ಜೊತೆ ಕಾಲುಗಳಿವೆ. ಪ್ರಾಯದ ಉಣ್ಣೆಗಳನ್ನು ಶರೀರದ ಕೆಳಗೆ 
ಮುಂಭಾಗದ ಕ್ಕಿ ಭಾಗದಲ್ಲಿರುವ ಜನನಾಂಗೆ ರಂಧ್ರದಿಂದ ಗೊತ್ತುಮಾಡಬಹುದು. 

ಪ್ರತಿ ಉಣ್ಣೆಗೂ ಅದರ ಜೀವಮಾನದಲ್ಲಿ 3 ಆಸರೆ ಪ್ರಾಣಿಗಳು ಬೇಕು, 
ಒಂದೇ ಬಗೆಯ 3 ಪ್ರಾಣಿಗಳು, ಅಥವಾ ಬೌರೆ ಬೇರೆ ಬಗೆಯ 3 ಪ್ರಾಣಿಗಳು. ಉಣೆ 
ಮಾತ್ರ ಮನುಷ್ಯ ಮತ್ತು ದೊಡ್ಡ ಪ್ರಾಣಿಗಳ ರಕ್ತಹೀರುತ್ತದೆ. ಲಾರ್ವಿ ಮತು" 
ನಿಂಫ್‌ಗಳು ಸಣ್ಣ ಕಾಡು ಪ್ರಾಣಿಗಳ, ಅದರಲ್ಲೂ ದಂಶಕೆಗಳ ರಕ್ತಹೀರುತ್ತವೆ. ಪ್ರತಿ 
ಹಂತವೂ, ಆಸರೆ ಪ್ರಾಣಿಯ ಮೇಲೆ ಒಂದು ಜಾಗದಲ್ಲಿ ತನ್ನ ಬಾಯಿಭಾಗಗಳಿಂದ 
ಕಚ್ಚಿಕೊಂಡು ಒಂದೆರಡು ವಾರಗಳಿದ್ದು, ಆಮೇಲಿ ಭೂಮಿಗೆ ಬಿದ್ದು, ಒಂದೆರಡು 
ವಾರ ಅಥವಾ ಚಳಿಗಾಲ ಪೂರ್ತಿ ಕಳೆಯುತ್ತ, ಹೀರಿದ್ದ ರಕ್ತವನ್ನು ಜೀರ್ಣಿಸಿಕೊಂಡು, 
ಪೊರೆಬಿಟ್ಟು ನಿಶ್ಚಲವಾಗಿರುತ್ತದೆ. | 

ಒಂದು ವಂಶಕ್ಕೆ 2-3 ಅಥವಾ 4 ವರ್ಷಗಳಾಗಬಹುದು. 2 ವರ್ಷ, 
ಸಾಮಾನ್ಯ. ಉಣ್ಣೆಗಳೂ, ನಿಂಫ್‌ಗಳೂ ವಸಂತಕಾಲದಲ್ಲಿ ಮಾತ್ರ ರಕ್ತಹೀರುತ್ತವೆ. . 
ಆ ಕಾಲದಲ್ಲೇ ಚುಕ್ಕೆ ಜ್ವರ ಬರುವುದು. ಆಗ, ಉಣ್ಣೆಗಳು ಕುರುಚಲಿಗೆ ಹತ್ತಿ, ಅದನ್ನು ! 
ತಗುಲಿಸಿಕೊಂಡು ಹೋಗುವ ಪ್ರಾಣಿಗೆ ಕಚ್ಚಿಕೊಳ್ಳುತ್ತವೆ. ಆ ಪ್ರಾಣಿಯ ಮನುಷ್ಯ, 
ಕುದುರೆ: ಹಸು ಅಥವಾ ಬೇರೆ ದೊಡ್ಡ ಪ್ರಾಣಿಯೇ ಅದರೆ, ಉಣ್ಣೆಗಳು ಮೂತಿ 
ಯನ್ನು ಚುಚ್ಚೆ, ಒಂದೆರಡು ವಾರಗಳವರೆಗೂ ರಕ್ತಹೀರುತ್ತವೆ. ಆ ಆಸರೆಯ 
ಮೇಲೆಯೇ ಗಂಡು ಹೆಣ್ಣುಗಳು ಒಟ್ಟುಗೂಡುತ್ತವೆ. ಭರ್ತಿ ರಕ್ತಹೀರಿ, ಹೆಣ್ಣು ಕೆಳಕ್ಕೆ 
ಬೀಳುತ್ತದೆ. ಮುಂದಿನ ತಿಂಗಳಲ್ಲಿ 4000-7000ದವರೆಗೂ, ಸಣ್ಣ, ಬೂದು 
ಮೊಟ್ಟೆಗಳನ್ನು ಒಂದೇ ಗುಂಪಿನಲ್ಲಿ, ಕಲ್ಲು ಮತ್ತು ಇತರ ಕಸದ ಕೆಳಗೆ, ಪ್ರತಿದಿನ 
ನೂರಾರು ಮೊಟ್ಟೆ ಗಳಂತೆ ಇಡುತ್ತದೆ. ಜ್ಜೂ-ಜುಲೈ ತಿಂಗಳಲ್ಲಿ, ಮೊಟ್ಟೆಗಳು 2-7 
ವಾರಗಳಲ್ಲಿ ಒಡೆಯುತ್ತವೆ. ಲಾರ್ವ ಗುಂಡುಸೂಜಿ ತಲೆಗಿಂತ ಸಣ್ಣ; 6 ಕಾಲುಗಳಿವೆ. 
ಹುಲ್ಲು, ಕುರುಚಲು ಮತ್ತಿತರ ವಸ್ತುಗಳಿಗೆ ಹತ್ತಿ, ಅದೃಷ್ಟವಿದ್ದವು, ಯಾವುದಾದರೂ 
ಕಾಡುದಂಶಕ, ಆ ವಸ್ತುಗಳನ್ನು ಉಜ್ಜಿಕೊಂಡು ಹೋದರೆ, ಕೂಡಲೇ ಆದಕ್ಕೆ ಅಂಟಿ, 
ರಕ್ತಹೀರುತ್ತವೆ. ಒಂದು ವಾರದ ನಂತರ ಕೆಳಕ್ಕೆ ಬಿದ್ದು, 1-4 ವಾರಗಳನ್ನು 
ಕಳೆದು. ಪೊರೆಬಿಟ್ಟು, 8 ಕಾಲುಗಳ ನಿಂಘಗಳಾಗುತ್ತವೆ. ಬೇಸಿಗೆಯಲ್ಲಿ ನಿಂಘ್‌ಗಳು 
ಹುಲ್ಲು. ಎಲೆಗಳ ಕೆಳಗಿದ್ದು, ವಸಂತಕಾಲ ಬಂದ ಕೂಡಲೇ - ಯಾವುದಾದರೂ 


i - 


ಕೋಗವಾಹಕ ಕೀಟಿಗಳು 345 


ಪುನಃ ಅದೃಷ್ಟ ಷ್ಟವಶಾತ್‌ ಮೊಲ, ಅಳಿಲು, ಇಲಿ ಅಥವಾ ಬೇರೆ 
ಸಿಕ್ಕಿದರೆ ಅಂಟಿಕೊಂಡು ಓಂದು ವಾರ ರಕ್ತಹೀರಿ ಕೆಳಕ್ಕೆ ಬಿದ್ದು, 
ಮುಂದಿನ 6-8 ವಾರಗಳಲ್ಲಿ ಪ್ರಾಯದ ಉಣ್ಣೆ ಗಳಾಗುತ್ತವೆ. ಮುಂದಿನ ವಸಂತ 
ಕಾಲದವರೆಗೂ ಸುಪ್ತವಾಗಿರುತ್ತವೆ. 
ಇದರ ಜೀವನಚರಿತ್ರೆ ಹೀಗಿರುತ್ತದೆ. ವರ್ಷವೆಲ್ಲ ನಿಂಫ್‌ಗಳು: ಉಣ್ಣೆಗ'ದ್ದು, 
ಆಸರೆಗಳನ್ನು ಹುಡುಕಿ, ಬೆಳವಣಿಗೆಯ ಮೊದಲರ್ಥಕಾಲದಲ್ಲಿ ರಕ್ತ ಹೀರುತ್ತದೆ. 
ಲಾರ್ವ ಬೇಸಿಗೆಯಲ್ಲಿ ಮಾತ್ರ ರಕ್ತಹೀರುತ್ತವೆ. ತಡವಾಗಿಟ್ಟ ಮೊಟ್ಟೆಗಳಿಂದ ಬಂದ 
ಲಾರ್ವ ಹಾಗೂ ಆಸರೆಗಳು ಸಿಕ್ಕದಿದ್ದ ಲಾರ್ವ, ಸತ್ತುಹೋಗುತ್ತವೆ. ನಿಂಫ್‌ ಮತ್ತು 
ಉಣ್ಣೆಗಳಿಗೆ ಆಸರೆ ಸಿಕ್ಕದಿದ್ದರೆ, ಇನ್ನೂ ಒಂದು ವರ್ಷ; ಉಣ್ಣೆಗಳು 35-4 ವರ್ಷ 
ವಾದರೂ ಕಾಯುತ್ತವೆ; ಆಗಲೂ ಆಸರೆ ಸಿಕ್ಕದಿದ್ದರೆ ಸತ್ತುಹೋಗುತ್ತವೆ. 


ಹತೋಟ : ಉಣ್ಣೆಯ ಜೀವನಚರಿತ್ರೆ ಜಟಿಲವಾದ್ದರಿಂದ ಹತೋಟಿ ಸುಲಭ 
ವಲ್ಲ. ಉಣ್ಣೆ ಗಳಿದ್ದ ಹುಲ್ಲುಗಾವಲು, ಕುರುಚಲುಗಳ ಮಧ್ಯೆ ಓಡಾಡಿದರೆ, ಪುನಃ 
ಪುನಃ ಮೈ ಯನ್ನು. ಅದರಲ್ಲೂ ತಲೆಯನ್ನು, ಚೆನ್ನಾಗಿ ಪರೀಕ್ಷಿಸಿ, ಉಣ್ಣೆ ಗಳು ಅಂಟಿ 
ದ್ದರೆ, ಒಂದೆರಡು ತೊಟ್ಟು 'ಕ್ಲೋರೊಫಾರಂ, ಪೆಟ್ರೋಲ್‌, ಅಥವಾ ಟರ್ಪೆಂಟೈನ್‌ 
ಹಾಕಬೇಕು ಅಥವಾ ಬಿಸಿ ಚಿಮ್ಮುಟದಿಂದ, ತಲೆ ಕಿತ್ತು ಉಳಿದಂತೆ ಉಣ್ಣೆಯನ್ನು 
ತೆಗೆಯಬೇಕು. ಬಟ್ಟೆಗಳನ್ನು ಬದಲಾಯಿಸಬೇಕು. ಅವು ಕಚ್ಚಿ ದ ಜಾಗದಲ್ಲಿ ಒಂದು 
ಸಣ್ಣ ಕಡ್ಡಿ ಯನ್ನು ಕಾರ್ಬಾಲಿಕ್‌ ಆಮ್ಲ, ಸಿಲ್ಕ ನೈಟ್ರೇ ಟ್‌, ಅಥವಾ ಟಿಂಕ್ಚ ರ್‌ ಆಫ್‌ 


ಪ 
ಐಖೊಡಿನ್‌ನಲ್ಲಿ" ಅದ್ದಿ, ಗಾಯದೊಳಕ್ಕೆ ಮುಟ್ಟಿಸಬೇಕು. 


ಇಂಡಲೋನ್‌, ಡೈಎಧಿಲ್‌ಟಾಲುಅಮೈಡ್‌, ಡೈಮೆಥಿಲ್‌ ಕಾರ್ಬೆಟ್‌ 
ಡೈಮೆಥಿಲ್‌ ಫ್ನಾಲೇಟ್‌ ಮತ್ತು ಬೆಂಜಿಲ್‌ ಬೆಂಜೊವೇಟ್‌'ಗಳು ನಿರೋಧಕಗಳು; 
ಯಾವುದಾದರೊಂದನ್ನು ಕಾಲುಚೀಲ, ಷರಾಯಿ ತೋಳುಗಳಿಗೆ ಹಚ್ಚಿ ಧೆರಿಸ 
ಬಹುದು. 

ವಸಂತಕಾಲದಲ್ಲಿ ಕುದುರೆ, ಕುರಿ, ದನಗಳಿಗೆ 10 ದಿನ ಳೆಗೊಮ್ಮೆ ಮೂರು 
ಸಲ ಶೇಕಡಾ 0.5 ಮ್ಯಾ ಲಥೈ ಯಾನ್‌ ಅಥವಾ ಟಾಕ್ಸ್‌ ಫೇನ್‌ ಅನ್ನು ಸಿಂಪರಿಸಬೇಕು 
ಅಥವಾ ಡಾಲ್ಫ್‌ ಪುಡಿಯನ್ನು ಧೂಳಿಸಬೇಕು ಹುಗೂ ಉಜ್ಜಬೇಕು. 


ಕಾಡು ದಂಶಕಗಳನ್ನು ವಿಷಮಿಶ್ರಿತ ಆಹಾರವನ್ನಿಟ್ಟು ನಾಶಮಾಡಬೇಕು. ಆ 
ಪ್ರದೇಶಕ್ಕೆ ಡಿಡಿಟ ಕ್ಲೊರ್ಡೇನ್‌ ಟಾಕ್ಸ್‌ಫೇನ" ಅಥವಾ ಡೀಲ್ಲಿನ್‌ ಅನ್ನು ಸಿಂಪರಿಸ 
ಬೇಕು ಅಫವಾ ಧೊಳಿಸಬೇಕು. 


346 ಜಾನುವಾರುಗಳಿಗೆ ಮನುಸ್ಕರಿಗೆ ಬೀಳುನ ಕೀಟಗಳು ಹಾಗೂ ಅವುಗಳ ಹತೋಓಟ 


ಆ) ಅಮೇರಿಕದ ನಾಯಿ ಉಣ್ಣೆ ಅಥವಾ ಮರ ಉಣ್ಣೆ 

ಡೆರ್ಮಸೆಂಟಿರ್‌ ವೇರಿಯಾಬಿಲಿಸ್‌ ಇಕ್ಸೋಡಿಡಿ ಅಕರೈನ ; ಅರಾಕ್ನಿಡ 

ಹಾನಿ: 1931ರ ಮೊದಲು ಈ ಉಣ್ಣೆ ಅರಣ್ಯದಲ್ಲಿ ತಿರುಗಾಡುವ ಜನ 
ರಿಗೂ, ನಾಯಿಗಳಿಗೂ, ಹಿಂಸೆ ಮಾತ್ರ ಮಾಡುವ ಪರೋಪಜೀವಿಯೆಂದು ಯೋಚಿಸ 
ಲಾಗಿತ್ತು. ಅಮೇರಿಕದ ಮಧ್ಯ ಮತ್ತು ಪೂರ್ವಭಾಗಗಳಲ್ಲಿ ೨ಕೆಟ್‌ಸಿಯ ರಿಕೆರ್ಜಸ್ಕೆ 
ಅಣುವಿನಿಂದಾಗುವ ರಾಕಿ ಪರ್ವತದ ಚುಕ್ಕೆ ಜ್ವರವನ್ನು ಹರಡುತ್ತದೆಂದು ತಿಳಿದು 
ಬಂದ ಮೇಲೆ, ಪ್ರುಮುಖ್ಯತೆಗೆ ಬಂತು. ಈ ಖಾಯಿಲೆಯಿಂದ ರೋಗಿಗಳೂ ಸಾವೂ 
ಕಡಮೆಯಾದರೂ, ಭಯಂಕರ ರೋಗ; ಜನರೂ ಹೆದರುತ್ತಿದ್ದರು. ಉಣ್ಣೆಯೇ 
ಅಸಹ್ಯಕರ ಕೀಟ, ಇದು ಟುಲರೀಮಿಯ ರೋಗವನ್ನೂ, ದನದ ಅನಪ್ಲಾಸ್ಮೊಸಿಸ್‌ 
ರೋಗವನ್ನೂ ಹರಡುತ್ತದೆ: ಅಲ್ಲದೆ ನಾಯಿ, ಕುದುರೆಗ"ಗೆ ತೊಂದರೆಪಡಿಸುವ 


ಪರೋಪಜೀವಿ. 


ಆಸರೆ ; ನಾಯಿ, ಮನುಷ್ಯ, ದನ, ಕುದುರೆ, ಹಂದಿ. ಕುರಿ, ಬೆಕ್ಕು, ಮೊಲ, 
ಸುಂಡ ಇನ್ನೂ ಇತರ ಸಾಕಿದ ಮತ್ತು ಕಾಡು ಪ್ರಾಣಿಗಳು. 
ವ್ಯಾಪ್ತಿ : ಅಮೇರಿಕದಲ್ಲಿ ರಾಕಿ ಪರ್ವತ ಪ್ರಾಂತಗಳನ್ನು ಬಿಟ್ಟು, ಉದ 
ಸಂಸ್ಥಾನಗಳು. ಇಲಿಗಳಿರುವ ಹುಲ್ಲುಗಾವಲು, ಕುರುಚಲು ಪ್ರದೇಶ. 
ಜೀವನ ಚರಿತ್ರೆ : ಅಮೇರಿಕದ ದಕ್ಷಿಣ ಸಂಸ್ಥಾನಗಳಲ್ಲಿ, ಉಣ್ಣೆಯ ಎಲ್ಲ 
ಹಂತಗಳು ವರ್ಷವೆಲ್ಲ ಇರುತ್ತವೆ; ಆದರೂ, ಚಳಿಗಾಲ ಮತ್ತು ನಡು ಬೇಸಿಗೆಯಲ್ಲಿ 
ತ್ರತ್ತಿ . ಉತ್ತರ ಸಂಸ್ಥಾನಗಳಲ್ಲಿ ಮೊಟ್ಟೆಗಳ ಹೊರತು ಉಳಿ 
ದೆಲ್ಲ ಹಂತಗಳು ಚ"ಗಾಲದಲ್ಲಿರುತ್ತವೆ, ಲಾರ್ವಿ ಮತ್ತು ನಿಂಫ್‌ಗಳು ಇಲಿಗಳ 
ಮೇಲೆ; ರಕ್ತ ಹೀರದಿದ್ದ ಉಣ್ಣೆ ಗಳು ಹುಲ್ಲು ಖಂತಾದವುಗಳ ತೆಂಡೆ 
ಯೊಳಗೆ; ಮನುಷ್ಯರನ್ನು ಆಕ್ರಮಿಸುವ ಹಂತ ಉಣ್ಣೆ; ವಸಂತಕಾಲ ಮತ್ತು ಬೇಸಿಗೆ 
ಯಲ್ಲಿ ಹೆಚ್ಚು. ಉಣ್ಣೆ ಹಂತ ಮಾತ್ರ ಮನುಷ್ಯ, ನಾಯಿ ಮತ್ತು ಸಾಕಿದ ಪ್ರಾಣಿ 
ಗಳನ್ನು ಆಕ್ರಮಿಸುತ್ತದೆ. ಅವು ಚಪ್ಪಟೆ. ಜೆಸ್ಟನಟ್‌ ಬೂದು, ನೀಲಿನರೆ. ಚರ್ಮ 
ಒರಟು, 8 ದೊಡ್ಡ ಕಾಲುಗಳು; ರಕ್ತಹೀರದಿದ್ದಾಗ ಕ್ಕಿ. ಅಂಗುಲ ಉದ್ದೆ; ಗಂಡಿನ: 
ಬೆನ್ನಿನ ಮೇಲೆ ಒಂದು ಗಟ್ಟಿಯಾದ ಬಿಳಿ ಗುರ್ತಿನ ಗುರಾಣಿ ಕವಚ. ಹೆಣ್ಣಿನಲ್ಲಿ ಅದು 
ಶರೀರದ ಅರ್ಧಕ್ಕೆ ಮಾತ್ರ; ರಕ್ತ ಕುಡಿದ ನಂತರ ಅದರ ಉದ್ದದ ಸ್ಥಿ ಭಾಗ ಭರ್ತಿ 
ರಕ್ತಹೀರಿದ ಹೆಣ್ಣು ] ಅಂಗುಲ ಉದ್ದ, ನೀಲಿನರೆ ಬಣ್ಣ. ಆಹಾರ ಸಿಕ್ಕದಿದ್ದರೈ 
ಅವು ತನುವು ಜಾಗಗಳಲ್ಲಿ 3 ವರ್ಷಗಳವರೆಗೂ ಜೀವಿಸಿರುತ್ತವೆ. ಆದರೂ ಸಾಧಾರಣ 
ವಾಗಿ 3 ವಾರಗಳಿಂದ 3 ತಿಂಗಳೊಳಗೆ ಸತ್ತುಹೋಗುತ್ತವೆ. ಹೆಣ್ಣು ಆಸರೆಯ 


ನಲ ಇ 
೪ 
ನಿಧಾನ 


4 


ಕೋಗವಾಹಕ ಕೀಟಿಗಳು ' 347 


ಮೇಲೆ ಒಂದೇ ಜಾಗದಲ್ಲಿ 5-13 ದಿನಗಳು ಇರಬಹುದು. 4-6 ನೇ ದಿನ ಗಂಡು 
ಸಿಕ್ಕಬಹುದು. ಆಗ ಅವು ಒ ವ್ಹಿ ಗೂಡುತ್ತವೆ, ಹೆಣ್ಣು ರಕ್ತವನ್ನು ಭರ್ತಿ ಹೀರಿ, 
ಕೆಳಕ್ಕೆ ಬೀಳುತ್ತದೆ. 2 ವಾರಗಳಿಂದ | ತಿಂಗಳೊಳಗೆ 4000-6500 ಗುಂಡಾದ 
ಭೂದು ಮೊಟ್ಟೆಗಳನ್ನು ತನ್ನ ಮುಂದೆ, ಒಂದು ಉದ್ದವಾದ ಗುಂಪಿನಲ್ಲಿ ಒಂದು 
ಮರೆಯಾದ ಜಾಗದಲ್ಲಿಡುತ್ತದೆ. ಆಮೇಲೆ ಕೆಲವು ದಿನಗಳಿಂದ ಕೆಲವು ವಾರಗಳೊಳಗೆ 
ಸತ್ತುಹೋಗುತ್ತದೆ. ಮೊಟ್ಟೆಗಳು 1-9 ತಿಂಗಳಲ್ಲಿ ಒಡೆಯುತ್ತವೆ. 

ಲಾರ್ವ ಸಣ್ಣ, 6 ಕಾಲುಗಳು. ಹಳದಿ ನರೆ, ಸ ಅಂಗುಲ ಉದ್ದ: ಹುಲ್ಲಿನ 
ಗರಿ ಮತ್ತು ಬೇರೆ ಎಲೆಗಳನ್ನು ಹತ್ತಿ, ಅದನ್ನು ಉಜ್ಜಿಕೊಂಡುಹೋಗುವ ಆಸರೆ 
ಪ್ರಾಣಿ ಸಿಕ್ಕಿದ್ದರೆ, ಅಂಟಿಕೊಂಡು 3-12 ದಿನಗಳಲ್ಲಿ ರಕ್ತಹೀರಿ ಬೆಳೆಯುತ್ತದೆ. 
ಆಸರೆ ಸಿಕ್ಕದಿದ್ದರೆ ತನುವು ಜಾಗದಲ್ಲಿ ಒಂದು ವರ್ಷ ಅಥವಾ ಇನ್ನೂ ಹೆಚ್ಚುಕಾಲ 
ಉಳಿದಿರುತ್ತದೆ. ರಕ್ತಹೀರಿದ ಮೇಲೆ ಕೆಳಕ್ಕೆ ಬಿದ್ದು. ಭೂಮಿಯ ಮೇಲೆ 1-30 
ವಾರಗಳ ನಂತರ, ಪೊರೆಬಿಟ್ಟು 8 ಕಾಲುಗಳ ನಿಂಫ್‌ ಆಗುತ್ತದೆ. 

ನಿಂಫ್‌ ರಕ್ತ ಹೀರುವ ಮೊದಲು ೆ ಅಂಗುಲ ಉದ್ದ. 4 ದಿನಗಳಿಂದ 1 
ವರ್ಷ ಅಥವಾ ಇನ್ನೂ ಹೆಚ್ಚು ಕಾಲದೊಳಗೆ ಆಸರೆ ಸಿಕ್ಕಿದರೆ,ಅಂಟಿಕೊಂಡು,3-10 
ದಿನಗಳು ರಕ್ತಹೀರಿ, ಕೆಳಕ್ಕೆ ಬೀಳುತ್ತವೆ. 20-200 ದಿನಗಳೊಳಗೆ ಕೊನೆಯ ಸಲ 
ಸೊರೆಬಿಟ್ಟು ಪ್ರಾಯದ ಉಣ್ಣೆಯಾಗುತ್ತವೆ. ಆಸರೆ ಸಿಕ್ಕದಿದ್ದರೆ ನಿಂಫ್‌ಗಳು 
ಒಂದು ವರ್ಷಕ್ಕಿಂತ ಹೆಚ್ಚಾಗಿ ಬದುಕಿರುತ್ತವೆ. 

ಒಂದು ಜೀವನಚರಿತ್ರೆಯಕಾಲ 2-3 ವರ್ಷಗಳಾಗಬಹುದು. 

ಹತೋಟಿ : ತನುವು ಜಾಗಗಳಲ್ಲಿ ಹುಲ್ಲು, ಕುರುಚಲು ಇರುವ ಕಡೆ ತಿರುಗಾಡ 
ಬಾರದು. ಪ್ರಶಿದಿನ ಒಂದೆರಡು ಸಲ, ಮೈಯನ್ನು ಪರೀಕ್ಷಿಸಿಕೊಂಡು ಉಣ್ಣೆಗಳು 
ಅಂಟಿಕೊಂಡಿದ್ದರೆ, ಕೂಡಲೆ ತೆಗೆದು, ಗಾಯಕ್ಕೆ ಟಿಂಕ್ಚರ್‌ ಐಯೊಡಿನ್‌ ಹಚ್ಚಬೇಕು. 
ಉಣ್ಣೆಯ ರಕ್ತವನ್ನು ಕಣ್ಣಿಗೆ ಬೀಳಿಸಿಕೊಳ್ಳಬಾರದು; ಚರ್ಮದ ಮೇಲಿನ ಗೀರು 
ಗಳಿಗೆ ರಕ್ತಬೀಳಬಾರದು. ಉಣ್ಣೆಗಳಿರುವ ಜಾಗಕ್ಕೆ ನಾಯಿಗಳನ್ನು ಬಿಡಬಾರದು. 
ಅವುಗಳ ಮೈಗೆ ಡಾಲ್ಫ್‌ ಪುಡಿಯನ್ನಾಗಲೀ ಶೇಕಡಾ 4-5 ರೋಟೆನಾನ್‌ ಅಥವಾ 
ಪೈರಿತ್ರಂ ಪುಡಿಯನ್ನಾಗಲಿ ಧೂಳಿಸಬೇಕು ಹುಗೂ ಉಜ್ಜಬೇಕು. 

ಉಣ್ಣೆ ಗಳಿರುವ ಜಾಗಗಳಿಗೆ ಶೇಕಡಾ 5 ಡೈಯಾಜಿನಾನ್‌ ಅಥವಾ ಶೇಕಡಾ 5 
ಡಿಡಿಟಿ ಅಥವಾ ಇನ್ನಾವುದಾದರೂ ಕೀಟನಾಶಕವನ್ನು ಸಿಂಪರಿಸಬೇಕು. 
ಎಲುಚೀಲ. ಷರಾಯಿಗಳಿಗೆ ಇಂಡಲೋನ್‌, ಡೈಎಥಿಲ್‌ ಟಾಲುವಮೈಡ್‌, 
ಕೈಮೆಥಿಲ್‌ ಕಾರ್ಜೀಟ್‌, ಬೆಂಜಿಲ್‌ ಬೆಂಜೊವೇಟ್‌ ನಿರೋಧಕಗಳಲ್ಲೊಂದನ್ನು 


ಲೇಪಿಸಬೇಕು. 


as 


348 ಜಾನುವಾರುಗಳಿಗೆ, ವನುಷ್ಕರಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟ ` 


ಹುಲ್ಲು ಪೊದೆಗಳನ್ನು ನೆಲದ ಮಟ್ಟಕ್ಕೆ ಕತ್ತರಿಸಬೇಕು. ಇಲಿಗಳಿಗೆ ವಿಷಮಿಶ್ರಿತ 
ಆಹಾರವನ್ನು ಹಾಕಬೇಕು. ಬಿಲಗಳಿಗೆ ಸೈನೊಗ್ಯಾಸ್‌ ಪಂಪ್‌ ಮಾಡಿ, ಒದ್ದೆ ಮಣ್ಣಿ 
ನಿಂದ ಮುಚ್ಚಬೇಕು. 

ಕಾಲುಗಳಿಗೆ ಬೂಟ್‌ಗಳನ್ನು ಧರಿಸಬೇಕು. ಕೈಗಳನ್ನು, ಕತ್ತನ್ನು ಮುಚ್ಚಿ 
ಕೊಳ ಬೇಕು. 

ಉಣ್ಣೆ ಗಳ ಹತೋಟಿ 

ಉಣ್ಣೆ ಗಳು ಅರಾಕ್ನಿಡ್‌ಗಳು. ಅವುಗಳ ಜೀವನಚರಿತ್ರೆಯಲ್ಲಿ * ಹಂತಗಳು 
ಮೊಟ್ಟೆ, ಲಾರ್ವ. ನಿಂಫ್‌ ಮತ್ತು ಉಣ್ಣೆ. ಶರೀರ ಎರಡು ಭಾಗ- ಮೊದಲನೆಯದು 
ತಲೆ ಅಥವಾ ಕ್ಯೂಖಟುಲಮ್‌; ಎರಡನೆಯದು ಎದೆ ಹೊಟ್ಟೆ ಸಂಯೋಗ. ಪ್ರಾಯದ 
ಉಣ್ಣೆಗೆ 4 ಜೊತೆ ಕಾಲುಗಳು. ಲಾರ್ವಿಗಳಿಗೆ 3 ಜೊತೆ ಮಾತ್ರ; ಗಾತ್ರದಲ್ಲಿ ಬಹಳ 
ವ್ಯತ್ಯಾಸ, ಭರ್ತಿ ರಕ್ತ ಹೀರಿದ ಹೆಣ್ಣು 15ಸೆಂಮೂ ಉದ್ದಕ್ಕೆ ೦ತ ಹೆಚ್ಚಿಲ್ಲ ಆಹಾ 
ರಕ್ತ ಮತ್ತು ದುಗ್ಧರಸ ಎಲ್ಲ ಹಂತಗಳಲ್ಲೂ ಗಂಡು ಹೆಣ್ಣುಗಳೆರಡೂ ರಕ್ತಹೀರುತ್ತವೆ. 
ಅವು ರಕ್ತ ಹೀರುವುದನ್ನನುಸರಿಸಿ 1, 2, 3 ಅಥವಾ ಹಲವು ಆಸರೆಗಳಿರುತ್ತವೆ. 

ಉಣ್ಣೆ ಕಚ್ಚಿದಾಗ ಚರ್ಮದ ಮೇಲೆ ಉರಿ, ನವೆ, ಗಾಯಗಳಾಗಿ, ಆಗಾಗ್ಗೆ 
ದೇಹದೊಳಗೂ ವ್ಯತ್ಯಾಸವಾಗುತ್ತದೆ. ರಿಲಾಫ್ಸಿಂಗ್‌ (ಮರುಕಳಿಸುವ ಜ್ವರ). ಕ್ಯಾಸ 
ನೂರು ಅರಣ್ಯದ ರೋಗ. ಟಿಕ್‌ ಟೈಫಸ್‌ ರೋಗಾಣುಗಳನ್ನು ಹರಡುತ್ತವೆ. ರಕ್ತ 
ಹೀರಿದ ಉಣ್ಣೆಯ ನಂಜು ಜೊಲ್ಲಿನಿಂದ, ಉಣ್ಣೆ- ಪಾರ್ಶ್ವವಾಯು ಬರಬಹುದು, 

ಉಣ್ಣೆ ಗಳು ಎರಡು ಗುಂಪು : ಅ) ಇಕ್ಲೊಡಿಡಿ ಅಥವಾ ಗಟ್ಟಿ ಉಣ್ಣೆಗಳು. 
ಆ) ಆರ್ಗಾಸಿಡಿ ಅಥವಾ ಮೃದು ಉಣ್ಣೆಗಳು ಗಟ್ಟಿ ಉಣ್ಣೆಗಳಿಗೆ ತಲೆ ಮುಂದಿನ 
ತುದಿಯಲ್ಲಿ ಸ್ಕ್ಯೂಟಂ ಇದೆ. ಮೃದು ಉಣ್ಣೆಗಳಿಗೆ ತಲೆ ಕೆಳಭಾಗದಲ್ಲಿ "ಸ್ಕೂ ಟಂ 
ಇಲ್ಲ. 
ಇ) ಇಕ್ಸೊಡಿಡ್‌ ಉಣ್ಣೆಗಳು 
` ಇವು ಮನುಷ್ಯರ ರೋಗಗಳನ್ನು ಹರಡುತ್ತವೆ. ಭಾರತದಲ್ಲಿ (ಕರ್ನಾಟಕದ 
ಶಿವಮೊಗ್ಗ ಜಿಲ್ಲೆಯ ಸಾಗರು ಕ್ಯಾಸನೂರು ಅರಣ್ಯದ ರೋಗವನ್ನು ಹೀಮೊ ಪೈಸಾ 
ಬಿಸ್‌ ಸ್ಪೈನಿಜೆರ ಮತ್ತು ಇತರ ಹೀಮೊಫೈಸಾಲಿಸ್‌ ಬಗೆಗಳು ಹರಡುತ್ತವೆ. ಟಿಕ್‌ 
ಟೈಫಸ್‌ ರೋಗವನ್ನು ರ್ಲಿಪಿಕೆಫಾಲಸ್‌ ಸಾಂಗ್ವಿನಿಯೆಸ್‌, ಹೀನೊಫೈಸಾಲಿಸ್‌ ಲೀಚಿ 
ಮತ್ತು ಇಕ್ಟೋಡಿಸ್‌ ಸಿನ ಹರಡುತ್ತವೆ. 

ಹತೋಟಿ ; ಮನೆಯೊಳಗಿನ ಚಿಕಿತ್ಸೆ: ಮನೆಯೊಳಕ್ಕೆ ಬರತಕ್ಕ ಬೂದು ಬಣ್ಣದ 
ಮಯಿ ಉಣ್ಣೆ ( -ರ್ತಿಫಿಕೆಫಾಲಸ್‌ ಸಾಂಗ್ಲಿನಿಯಸ್‌) ಯ ಹತೋಟಿಗೆ, ನೆಲ, ಗೋಡೆ, 


ಕೋಗವಾಹಕ ಕೀಟಿಗಳು 349 


ಕೆಳಭಾಗ, ತಳದ ಹಲಗೆ, ಕಿಟಕಿ ಚೌಕಟ್ಟು ಇತರ ಮನೆಯೊಳಗಿನ ಬಿರುಕು. ರಂಧ್ರ 
ಚಿತ್ರ ಮತ್ತು ಪೀಠೋಪಕರಣಗಳ ಹಿಂಭಾಗಕ್ಕೆ ಹಾಗೊ ನಾಯಿಮನೆಗಳಿಗೆ, ಕೀಟ 
ನಾಶಕವನ್ನು ಹಾಕಬೇಕು. 

1), ಶೇಕಡಾ 20 ಬೇಗಾನ್‌ (ಪ್ಟೊಪಾ ಕ್ಸರ್‌) ಇ. ಸಿ. ಶೇಕಡಾ ಶಿ ಅನ್ನು 
( ಉಪಯೋಗಿಸಲು ಸಿದ್ಧ) (೬೨5 ಮಿಲಿ ಅ ಮ್ನ ಅರ್ಧ ಲೀಟರ" ನೀರಿನಲ್ಲಿ ಬೆರೆಸಿ 
ದರೆ ಶೇಕಡಾ 5) ಸಿಂಪರಿಸಬೇಕು. 

1) ನಾಯಿಗಳಿಗೂ, ಇತರ ಬೇಕಾದ ಕಡೆಗಳಿಗೂ ಡಾಲ್ಫ್‌ ಪುಡಿಯನ್ನು 
ಧೂಳಿಸಬೇಕು. 

ಹೊರಗಡೆ ಚಿಕಿತ್ಸೆ : ಅರಣ್ಯ. ಹೊಲ, ಶಿಬಿರ. ಮುಂತಾದ, ಉ 
ಜಾಗಗಳಿಗೆ ಶೇಕಡಾ 2.) ಬೇಗಾನ ಇ.ಸಿ, ಶೇಕಡಾ ರನ್ನು ಸಿಂಪರಿಸಬೇ 
ಈ) ಆರ್ಗಾ(ಸಿಡ್‌ ಉಣ್ಣೆಗಳು 

ಈರ್ನಿಥೊಡೋರಸ್‌ ಬಗೆಗಳು. ರಿಲಾಪ್ಸಿಂಗ್‌ ಜ್ವ ರವನ್ನು ಹರಡುತ್ತವೆ. ಇವು 

ುನೆಯೊಳಗಿನ ಉಣ್ಣೆ ಗಳು, ವಾಸದ ಮನೆಯೊಳಗೂ. ಸುತ್ತಮುತ್ತ ಇರುತ್ತವೆ. 


ಸೇರುವ 


ಣೆ 
ಣ 
ಕು 


ಹತೋಟಿ : ಮನೆಯೊಳಗೆ 1) ಶೇಕಡಾ 20 ಬೇಗಾನ್‌ ಇ.ಸಿ. (ಉಪ 
ಯೋಗಕ್ಕೆ ಸಿದ್ಧ) ಶೇಕಡಾ 5ನ್ನು ಸಿಂಪರಿಸಬೇಕು. 

2) ಬೇಕಾದ ಕಡೆ ಡಾಲ್ಬ್‌ ಪುಡಿಯನ್ನು ಧೂಳಿಸಬೇಕು. ನೆಲ, ಗೋಡೆ ಕೆಳ 
ಭಾಗಗಳಿಗೆ ಧೂಳಿಸಬೆೇಕು. 

111) ನುಶಿಗಳು 

ನುಶಿಗಳೂ ಸಹ ಅರಾಕ್ನಿಡಗಳು, ಜೀವನಚರಿತ್ರೆ ಜಟಿಲ ಮತ್ತು ವ್ಯತ್ಯಾಸ 
ಗೊಳ್ಳುತ್ತದೆ. 

4 ಮುಖ್ಯ ಹಂತಗಳು : ಮೊಟ್ಟೆ, 6 ಕಾಲುಗಳ ಲಾರ್ವ,8 ಕಾಲುಗಳ ನಿಂಘ" 
ಮತ್ತು 8 ಕಾಲುಗಳ ಪ್ರಾಯದ ನುಶಿ. ಶರೀರ ಎರಡು ಭಾಗ; ಸಂಧಿಗಳಿಲ್ಲದ 
ಹೊಟ್ಟೆ, ಶಿರೋವಕ್ಷಕ್ಕೆ ಅಗಲವಾಗಿ ಸೇರಿದೆ. ಪ್ರತ್ಯೇಕತೆ ಕುಣುವುದಿಲ್ಲ. ಕೆಲವು 
ಬಗೆಗಳನ್ನು ಬಿಟ್ಟರೆ ಉಳಿದವೆಲ್ಲ ಬಲು ಸಣ್ಣೆ; ಅಂದರೆ ಬರೀ ಕಣ್ಣಿಗೆ ಸ್ವಲ್ಪ ಮಾತ್ರ 
ಕಾಣಿಸುತ್ತವೆ. 

ನುಶಿಗಳು ಉಣ್ಣೆ ಮತ್ತು ಜೇಡರಗಳ ಸಂಬಂಧಿ. ಕೀಟಗಳಲ್ಲಿ ಅರಾಕ್ನಿಡ 
ವರ್ಗದ ಅಕರೈನ ತರಗತಿಗೆ ಸೇರಿವೆ (ದೊಡ್ಡವು ಉಣ್ಣೆ ಗಳು. ಸಣ್ಣವು ನುಶಿಗಳು). 

ನುಶಿಗಳು ಮನುಷ್ಯರನ್ನು ಕಚ್ಚುತ್ತವ ಪೆ. ಚರ್ಮದ ಮೇಲೆ ಉರಿಯಾಗಿ 
ತೊಂದರೆಯಾಗುತ್ತದೆ. ಇದು 'ಶಿಕರಿಯೊಸಿರ್ಸ, ಕಜ್ಜಿ ನುಶಿಗಳು ಚರ್ಮದೊಳ 


350 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ಗಿರುತ್ತವೆ. ಕೆಲವು ಆಹಾರದೊಡನೆ ಹೊಟ್ಟಿಗೆ ಸೇರಿದಾಗ ಕರುಳಿನ ತೊಂದರೆ 
ಯಾಗುತ್ತದೆ. ಕೆಲವು "ಸ್ಮ ಬ್‌ ಟೈಫಸ್‌” ರೋಗಾಣವನ್ನು ಹರಡುತ್ತವೆ ಮನು 
ಷ್ಠರನ್ನು ಹಿಂಸಿಸುವ ನುಶಿಗಳಲ್ಲಿ, ಚಿಗ್ಗರ, ಜಿಗ್ಗರ್‌ (ಚಿಗೊ ಚಿಕ್ಕಟವಲ್ಲ,) ಸುಗಿ 
ಅ ಸಾನ್‌ “6 ಸು? ಗ 


ನುಶಿ, ಹೇನಿನಂಥ ನುಶಿ, ಹಿಟ್ಟು, ಮೈದ ನುಶಿಗಳು ಸೇರಿವೆ. 


ಚಿಗ್ಗರ್‌, ಜಿಗ್ಗರ್‌ ಅಥವಾ "ಕೆಂಪು ತಿಗಣಿ 


ಲಿಪ್ಟೊಟ್ರುಂಬಿಡಿಯಂ ಆಕಮುಸಿ 

(= ಬ್ರಾಂಬಿಕ್ಯೂಲ ಅಕಮುಷಿ) 

ಶೆ. ಡೆಲಿಯನ್ಸೆ (ಎ ಟ್ರಾಂಬಿಕ್ಕುಲ ಡೆಲಿಯನ್ನೆ) 
ಯುಬ್ರಾ ೦ಬಿಕ್ಕುಲ ಆಲ್‌ ಫ್ರೈಡ್‌ಡುಗೆಸಿ 

[= ಟಂಚಿಕ್ಕು 6 ಇರಟಾನ್ಸ್‌) 

ಯು, ಸ್ಟ್ಸೆಂಡೆನ್ಸ್‌ 

ಯು. ಬಟಾಟಾಸ್‌ 

ನಿಯೊಟ್ಟಾಂಬಿಕ್ಕುಲ ಬಗೆಗಳು 


ee ದದ yp ದ ದರದ 
po 
Wy 
೫ 
[9] 
ಲ 
ಣು 
ಹ 
ಲ 
[&) 
ಟಿ 
ತ್ರೆ 


ಈ ಕುಲದ ನುಶಿಗಳು ಲಾರ್ವ ಹಂತದಲ್ಲಿ ಮಾತ್ರ ಪರೋಪಜೀವಿಗಳು, 
ಉಳಿದ ಹಂತಗಳಲ್ಲಿ ಸ್ವತಂತ್ರವಾಗಿರುತ್ತವೆ. ಅನೇಕ ಆಸರೆಗಳು, ಆದರೂ ಇಲ್ಲಿ, 
ಹೆಗ್ಗಣಗಳಿಗೆ ಹೆಚ್ಚು ತಗಲುವುದು. 


ಹುಲ್ಲು, ಕುರುಚಲು ಪೊದೆಗಳಲ್ಲಿ ಕೆಲವು ಗಂಟೆಗಳ ಕಾಲ ಶಿರುಗಾಡಿದರೆ. 
ಚರ್ಮದ ಮೇಲೆ ಅಲ್ಲಲ್ಲೆ ಉರಿಯಾಗುತ್ತದೆ. ಅದರಲ್ಲೂ ಬಟ್ಟೆ, ಚರ್ಮಕ್ಕೆ ಅಂಟಿ 
ಕೊಂಡ ಕಡೆ, ಕೆಂಪು ಬೊಬ್ಬೆ. ಗಳಾಗಿ ಒಂದು ವಾರವಾದರೂ ಕೆರೆಯುವಂತಾಗುತ್ತ ದೆ. 


ಅವರಿಗೆ ಜ ಜ್ಯ ರ ಬಂದು ಬಹಳ ನಿಶ್ಶ ಕಿಯಾಗಿ ತೀವ್ರವಾಗಿ ಅನುಭವಿಸುತ್ತಾರೆ ಇದು 
ಕುರುಚಲು ಸ್‌ ಅಥವಾ ಟ್ಲಿಟ್ಟುಗುಮುಖ. ಜ್ವರ. ಇದರ ರೋಗಾಣು 
ರಿಕೆಟ್ಟಿಯ ಟ್ಲುಟ್ಟುಗುಮುಷಿ ಜಪಾನ್‌, ಮಲಯ, ದಕ್ಷಿಣ ಪೆಸಿಫಿಕ್‌ ದ್ವೀಪಗಳು 
ಮೊದಲಾದ ಕಡೆಗಳಲ್ಲಿದೆ, ಹರಡುವ ನುಶಿಗಳು. ಲೆಶ್ಪೊಟ್ಟುಂಬಿಡಿಯಂ (ಎ ಟ್ರಾಂಬಿ 
ಕುಲ) ಅಕಮುಸಿ ಮತ್ತು ಲೆ (ಟ್ರಾಂಬಿಕ್ಕು ಅ) ಡೆಲಿಯೆನ್ನೆ, ಯುಟ್ರುಂಬಿಕ್ಕುಲ ಬಗೆಗಳು 
ನಿಯೊಟ್ರಾಂಜಿಕ್ಕುಲ ಬಗೆಗಳು, ಮನುಷ ರನ್ನು ಅಕ್ರಮಿಸಿದರೂ, ಯಾವ ರೋಗ 
ವನ್ನೂ ಹರಡುವುದಿಲ್ಲ 
ಆಸರೆ: ಮನುಷ್ಯ, ಸಾಕುಪ್ರಾಣಿಗಳು. ಕೋಳಿ; ಕೆಲವು ಸೆಲದ ಪಕ್ಷಿಗಳು, 
ಹಲವು ಹಾವುಗಳು, ಭೂಮಿ ಆಮೆಗಳು, ಕಪ್ಪೆ, ಕಲ್ಲುಕಪ್ಪೆ, ಅಳಿಲು, ಮೊಲ 
ಮತ್ತು ಇತರ ದಂಶಕಗಳು, 


ಕೋಗವಾಹಕ ಕೀಟಿಗಳು 351 


ವ್ಯಾಪಿ, : ಚಿಗ್ಗರ್‌ ವ್ಯಾಪ್ತಿ ವಿಚಿತ್ರ. ಒಂದೊಂದು ಕಡೆ ವಿಶೇಷ. ಪಕ್ಕದಲ್ಲೇ 
ಕಡಮೆ ಅಥವಾ ಇಲ್ಲ. " 
ಜೀವನಚರಿತ್ರೆ : ಕುರುಚಲು-ಟೈಫಸ್‌ ರೋಗಕ್ಕೆ ಕಾರಣ. 6 ಕಾಲುಗಳುಳ್ಳ 
ಸಣ್ಣ ನುಶಿ ಮರಿಗಳು (ಲಾರ್ವಿ), 21% ಅಂಗುಲಕ್ಕಿಂತ ಕಡಮೆ ವ್ಯಾಸ. ಬರೀಕಣ್ಣಿಗೆ 
ಕಾಣಿಸುವುದಿಲ್ಲ. ಎ.ಇ. ಮಿಲ್ಲರ್‌ ಪ್ರಕಾರ, ಒಂದು ಬಗೆ ಚಿಗ್ಗರ್‌ ಯುಟಾಂಬ್ರಿಕ್ಯುಲ 
ಆಲ್‌ಫೆಡ್‌ಡುಗೆಸಿ ಪ್ರಾಯದ ನುಶಿ ಹಂತದಲ್ಲಿ, ಚಳಿಗಾಲವನ್ನು ಭೂಮಿಯ ಕೆಳಗೆ 
3-1 ಅಂಗುಲ ಆಳದಲ್ಲಿ ಮಣ್ಣಿನ ಗೂಡಿನಲ್ಲಿ ಕಳೆಯುತ್ತದೆ. ವಸಂತ ಕಾಲದಲ್ಲಿ 
ಮೇಲಕ್ಕೆ ಬಂದು ಮೊಟ್ಟೆಗಳನ್ನಿ ಡುತ್ತದೆ. ಮೊಟ್ಟೆಗಳಿಂದ ಬಂದ 6 ಕಾಲುಗಳ ಮರಿ 
ಗಳು ಸಾಧಾರಣವಾಗಿ ಭೂಮಿ. ಆಮೆ ಅಥವಾ ಹಾವುಗಳ ಮೇಲೆ, ಪೊರೆಯ ಕೆಳ 
ಗಿರುತ್ತವೆ. ಮೊಲಗಳ ಮೇಲೂ ಇರುತ್ತವೆ 


[ಣೂ 


(ಮಿಲ್ಲರ್‌ ಎ. ಇ) ಈ ಲಾರ್ವ ಮಾತ್ರ ಮನುಷ್ಯರನ್ನು ಆಕ್ರಮಿಸುತ್ತವೆ. 
(ಈವಿಂಗ್‌ ಎಚ್‌, ಇ.) ಅವು ಗುಂಡು ಗೋಳಾಕಾರ, ಕಿತ್ತಳೆ- ಹಳದಿ; ಕಣ್ಣುಗಳಿಲ್ಲ. 
ವೇಗವಾಗಿ ಓಡುತ್ತವೆ. ಹುಲ್ಲು. ಕುರುಚಲುಗಳ ಮಧ್ಯೆ ತಿರುಇಡಿದರೆ, ಈ ಮರಿ 
ಚಿಗ್ಗರ್‌ಗಳು ಮೈಮೇಲೆಲ್ಲ ಹರಿದಾಡುತ್ತವೆ. ಅವು ನಿಶ್ಚಲವಾಗಿ ಕಚ್ಚಿರಕ್ತಹೀರುವ 
ವರೆಗೂ ಗೊತ್ತಾಗುವುದಿಲ್ಲ. ಯಾವುದೋ ವಿಷವನ್ನು ಒಳಕ್ಕೆ ಸೇರಿಸುವುದರಿಂದ, 
ಉರಿ, ನವೆಯುಂಟಾಗುತ್ತದೆ. ಅವು ಚರ್ಮವನ್ನು ಕೊರೆದು, ಒಳಕ್ಕೆ ಸೇರಿ ಸತ್ತು 
ಹೋಗುತ್ತವೆಂದೂ, ಕೊರೆಯದೆ, ಬಾಯಿ, ಭಾಗಗಳನ್ನು ಮಾತ್ರ ಚುಚ್ಚುತ್ತದೆಂದೂ, 
ವಾದವಿದೆ. ಚೆನ್ನಾಗಿ ರಕ್ತಹೀರಿದ ಮೇಲೆ ಕೆಳಕ್ಕೆ ಬಿದ್ದುಹೋಗುತ್ತವೆ. ಮಣ್ಣಿನೊಳಗೆ 
ಪೊರೆಬಿಟ್ಟು ನಿಂಫ"ಗಳಾಗಿ, 2-3 ವಾರಗಳು ಸುಪ್ತವಾಗಿರುತ್ತವೆ. ಪುನ; ಪೊರೆ 
ಬಿಟ್ಟು, ಪ್ರಾಯದ ನುಶಿಗಳಾಗಿ, ವಸಂತಕಾಲದವರೆಗೂ ಮಣ್ಣಿನ ಗೂಡು 
ಗಳಲ್ಲಿರುತ್ತವೆ. 


ವರ್ಷಕ್ಕೆ ಒಂದೇ ವಂಶ ನುಶಿಗಳು 10 ತಿಂಗಳಿರುತ್ತವೆ. ರಕ್ತಹೀರುವುದಿಲ್ಲ. 
ಬೇರೆ ಸಂಧಿ ಪದಿಗಳ ಹಿಕ್ಕೆ ಅಥವಾ ಕೊಳೆಯುತ್ತಿರುವ ಮರಗಳನ್ನು ತಿನ್ನುತ್ತವೆ. 


ಹಕೋಟಿ : ನುಶಿಗಳಿರುವ ಕಡೆಗಳಲ್ಲಿ ತಿರುಗಾಡಬೇಕಾದರೆ, ಷರಾಯಿ 
ತೋಳುಗಳಿಗೂ, ಕಾಲುಚೀಲಗಳಿಗೂ, ಡೈಮೆಥಿಲ್‌ ಫ್ತಾಲೇಟ್‌ ಅಥವಾ ಡೈ 
ಬ್ಯೂಟಿಲ್‌ ಫ್ತಾಲೇಟ್‌, ಅಥವಾ ಬೆಂಜಿಲ್‌ ಬೆಂಜೊವೇಟ್‌ನ್ನು ಹಚ್ಚಬೇಕು. ಅವು 
ಗಳಲ್ಲೊಂದನ್ನು ಕೈ. ಕತ್ತು ಮುಂತಾದ ತೆರದಿರುವ ಭಾಗಗಳಿಗೆ ಲೇಪಿಸಬೇಕು. 
ಗಾಯಗಳಿಗೆ, ಅಮೋನಿಯ ಅಥವಾ ಸಾಲಿಸಿಲಿಕ್‌ ಆಮ್ಲ ಆಲ್ಕೊಹಾಲಿನಲ್ಲಿ, ಸ್ವಲ್ಪ 
ಆಲಿವ್‌ ಎಣ್ಣೆಯೊಡನೆ ಹಚ್ಚಬೇಕು. 


352 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ಹುಲ್ಲು, ಕುರುಚಲಿಗೆ ಬೇಗಾನ್‌ ಶೇಕಡಾ 25 ಇ.ಸಿ. 5ನ್ನು ಸಿಂಪರಿಸಬೇಕು. 
ಡಾಲ್ಫ್‌ ಪುಡಿಯನ್ನು ಧೂಳಿಸಬಹುದು. ` 


ಆ) ಸುಗ್ಗಿನುಶಿ 
ಪೈನೊಟಸ್‌ (= ಪೆಡಿಕ್ಯುಲಾಯಿಡಿಸ್‌) ವೆಂಬ್ರ್ರಕೋಸಸ್‌ 
ಪೆಡಿಕ್ಯುಲಾಯ್ಕಿ ಡಿ ಅಕರ್ಗೆನ : ಅರಾಕ್ಷಿಡ 
| a ಭ್‌ ಈ 
ಹಾನಿ : ಕಣದಲ್ಲಿ ಗೋಧಿ ಮುಂತಾದ ಕಾಳನ್ನು ಬಡಿಯುತಿ ತ್ರಿದ್ದಾಗ, ಹ 
ಹುರುಳಿ ಮುಂತಾದ್ದನ್ನು ಬಿಡಿಸುತ್ತಿದ್ದಾಗ ಹುಲ್ಲು ತುಂಬಿದ ಹಾಸಿಗೆ ಮೇಲೆ ಮ 
ಗಿದ್ದಾಗ ಈ ನುಶಿಗಳು ಮೈಗೆ ಹತ್ತಿ, ಚಿಗ್ಗರ್‌ ನುಶಿಗಳಂತೆ, ಕಚ್ಚಿ ರಕ್ತಹೀರುತ್ತವೆ 


(ಚ 


(೧ 


ಶಬ 
ಒಂದು ದಿನದಲ್ಲೇ ಮೈಮೇಲೆಲ್ಲ, ಗುಳ್ಳೆಗಳು ತುಂಬಿ, ನವೆಯಾಗುತ್ತ ದೆ. ವಾಂತಿ 
ಯಾಗಬಹುದು: ತಲೆನೋವು, ಜ್ವರ ಬರುತ್ತದೆ, 

ಆಸರೆ : ಮನುಷ್ಯ ಮತ್ತು ಕೀಟಗಳು ಮಾತ್ರ ಗೊತ್ತಾಗಿವೆ. 

ವ್ಯಾಪ್ತಿ : ಧಾನ್ಯ ಬೆಳೆಯುವ ದೇಶಗಳಲ್ಲಿ ಹರಡಿವೆ. 

ಜೀವನ ಚರಿತ್ರೆ: ಈ ನುಶಿ ಸಾಮಾನ್ಯವಾಗಿ ಬೇರೆ ಕೀಟಗಳ ಮೇಲೆ ಪರ 
ಭಕ್ಷಕ, ದಾಸ್ತಾನಿನ ಮೂತಿ ಹುಳುಗಳು. ಬತ್ತದ ಹೂಜಿ, ಗೋಧಿ ಕಾಂಡದ 
ಗಂಟುಕೀಟ. ಮುಖ್ಯವಾದ ಬಲಿಗಳು. ಚಿಗ್ಗರ್‌ಗಳಂತೆ ಇವು ಸೂಕ್ಷ್ಮ. ಹೆಣ್ಣು 
ಗಂಡಿನೊಡಗೂಡಿದ ಮೇಲೈ, ಬೆಳೆಯುತ್ತಿ ರುವ” ಮರಿಗಳು. “ಹೊಟ್ಟೆ' ಯಕ್ಷಿರುವುದ 
ರಿಂದ್ಕ ಜತ್ತೆ. ಮೊದಲು 3 ಅಂಗುಲ ಉದ್ದವಿದ್ದ ದ್ದು ಸ; ಅಂಗುಲ 
ವಾಗುತ್ತದೆ. ತಾಯಿಯ ಹೊಟ್ಟೆ ಯೊಳಗೆ ಮೊಟ್ಟೆ ಗಳೊಡೆದು, ಮರಿಗಳಾಗಿ ಎ 
ನಿಂಘ್‌ಗಳು ಪ್ರಾಯದ ನುಶಿಗಳಾಗುತ್ತ ಆಮೇಲೆ ಜರಾಯುಜವಾಗಿ ಮುಶಿಗಳು 
ಹುಟ್ಟುತ್ತವೆ. ಕೂಡಲೆ ಗಂಡು "ತಣು ಗಳೊಡಗೂಡಿ, ಒಂದು ವಾರದೊಳಗೆ 
ಲೈಂ ಂಗಿಕವಾಗಿ. ಪ್ರಾಯಕ್ಕೆ ಬಂದ ಎರಡನೆ ಯ ವಂಶವಾಗುತ್ತವೆ. ಪ್ರತಿ ಹೆಣ್ಣು 
200-300, ಪ್ರಾಯದ ನುಶಿಗಳನ್ನು ಉತ್ಪತ್ತಿ ಮಾಡಬಲ್ಲದು. ಚಿಗ್ಗರ್‌ಗಳಂತಬ್ಲದೆ 
ಪ್ರಾಯದ ನುಶಿಗಳು ಮಾತ್ರ ಪರಭಕ್ಷಕಗಳು ಮತ್ತು ಮನುಷ್ಯರನ್ನು ಆಕ್ರ ಮಿಸುತ್ತವಿ: 

ಹತೋಟ : ಚಿಗ್ಗರ್‌ ನುಶಿಗಳ ಹತೋಟಿಗೆ ಮಾಡುವ ಕ್ರಮಗಳು ಇದಕ್ಕೂ 
ಅನ್ವಯಿಸುತ್ತವೆ. ಹುಲ್ಲು ಕೊಳೆ, ಬಿತ್ತನೆಗಳೊಡನೆ ಕೆಲಸ ಮಾಡುವಾಗ ಬಟ್ಟೆಗೆ 
ಗಂಧಕದ ಪುಡಿಯನ್ನು ಧೂಳಿಸಿಕೊಂಡು. ಮೈ ಕೈಗಳಿಗೆ ಜಿಡ್ಡು ಮುಲಾಮನ್ನು ಲೇಪಿಸಿ 
ಕೊಂಡು ಕೆಲಸವಾದ ಮೇಲೆ, ಬಟ್ಟೆಗಳನ್ನು ಬದಲಾಯಿಸಿ, ಸಾಬೂನನ್ನು ಉಜ್ಜಿ 
ಕೊಂಡು ಸಾ ನ ಮಾಡಬೇಕು: 

ನವೆಯಾದ ಕಡೆ ತಣ್ಣ ಗಿರುವ ಮುಲಾಮನ್ನು ಲೇಪಿಸಬೇಕು. 


ರೋಗವಾಹಕ ಕೀಟಗಳು 353 


ಆ) ಹಿಟ್ಟು, ಮೈದ ಮತ್ತು "ಚೀಸ್‌? ನುಶಿಗಳು 

ಟೈರೊಗ್ಗಿಸಿಡಿ : ಅಕರೈನ 

ಚಿಗ್ಗರ್‌ ಮತ್ತು ಸುಗ್ಗಿ ನುಶಿಗಳಿಂದಾಗುವ ತೊಂದರೆಯಂತೆಯೇ. ಹಿಟ್ಟು, 
ಮೈದ, ಸಕ್ಕರೆ. ಒಣಹಣ್ಣು, ಕೊಬ್ಬರಿ, ಚೀರ್ಸ್‌, ಹಂದಿಮಾಂಸ ಇತ್ಯಾದಿ ವಸ್ತು 
ಗಳೊಡನೆ ಕೆಲಸ ಮಾಡುವವರಿಗೂ ತೊಂದರೆಯಾಗುತ್ತದೆ. ಅದನ್ನು “ಕರಪಾಣಿ? 
ಎನ್ನುತ್ತಾರೆ. ಇದರ ಕಾರಣವೇನೆಂದರೆ, ಆ ವಸ್ತುಗಳಲ್ಲಿದ್ದು ಅದನ್ನು ಶಿನ್ನುವ 
ನುಶಿಗಳು, ಕೆಲಸಗಾರರ ಮೈಗೆ ಹತ್ತಿ. ತಮ್ಮ ಮೂತಿಯನ್ನು ಚುಚ್ಚುತ್ತವೆ. ಚೀಸ್‌ 
ನುಶಿಗಳು ಆಗಾಗ, ಜನರ ಹೊಟ್ಟೆಗೂ ಸೇರ್ಮಿ ಜೀರ್ಣಾಂಗಕ್ಕೆ ತೊಂದರೆಯುಂಟು 
ಮಾಡುತ್ತವೆ. ನುಶಿಗಳ ಹಿಕ್ಕೆ ಮತ್ತು ಒಣಗಿದ ಮೈಪುಡಿಗಳಿಂದ, ಚರ್ಮದ ನವೆ. 
ಮತ್ತು "ಅಲರ್ಜಿ' ತೊಂದರೆಗಳಾಗುತ್ತವೆ. 

ಅನುಕೂಲ ಸ್ಥಿತಿಗಳಲ್ಲಿ ನುಶಿಗಳು ಬೇಗ ಬೆಳೆಯುತ್ತವೆ. ಗಮನಾರ್ಹವಾದ, 
ತಿನ್ನದೆ ಇರುವ ಹಂತವೊಂದಿದೆ. ಅವನ್ನು "ಹೈಪೊಪಸ್‌' ಎನ್ನುತ್ತಾರೆ. ಆಗಾಗ 
ಈ ಹಂತ ನಿಂಫ್‌ ಮತ್ತು ಪ್ರಾಯದ ನುಶಿಗಳ ಮಧ್ಯೆ ಬರುತ್ತದೆ. ಆ ಹಂತದಲ್ಲಿ 
ಬಾಯಿ ಭಾಗಗಳಿರುವುದಿಲ್ಲ; ಶರೀರದ ಕೆಳಗೆ ಒಂದು ಸಣ್ಣ ಸೇದಿಗೆ ಇದೆ. ಆದರಿಂದ, 
ನುಶಿಗಳಿರುವ ಕಡೆ ಇರುವ ಕೀಟಗಳಿಗೆ ಅಂಟಿಕೊಳ್ಳುತ್ತವೆ. ಬಹುಶಃ ಇಲಿಗಳಿಗೆ ಅಂಟಿ 
ಕೊಂಡು, ದೂರ ಸಾಗಿ, ಹೊಸ ಆಕ್ರಮಣವನ್ನು ಪ್ರಾರಂಭಿಸಬಹುದು. 

ಹತೋಟ ; ಕೆಲಸಗಾರರಿಗೆ "ಕರಪಾಣಿ'ಯಾದರೆ, ನುಶಿಗಳ ಮೂಲವನ್ನು 
ಗೊತ್ತು ಪಡಿಸಿ, ಶುಚಿಗೊಳಿಸಬೇಕು: ಅಶಿಶಾಖ ಧೂಪನಗಳನ್ನು ಬಳಸ್ಮಿದಾಸ್ತಾನ್ಕು 
ಉಗ್ರಾಣವನ್ನು ಶುಚಿಮಾಡಬೇಕು. 
ಇ) ಕಜ್ಜಿನುಶಿ 

ಸಾರ್ಕೊಸ್ಟಿಸ್‌ ಸ್ಕ್ಯಾಬಿಯಿ ಸಾರ್ಕೋಪ್ಪಿಡಿ ಅಕರೈನ : ಆರಾಕ್ನಿಡ್ರ 

ಹಾಸಿ ; ಜನರ ಕಜ್ಜಿ ನುಶಿ: ಇದೇ ಕುದುರೆ ನಾಯಿಗಳ "ಮೇಂಜ್‌' ನುಶಿ 
ಇದರಲ್ಲಿ ಹಲವು ಪ್ರಬೇಧಗಳಿವೆ. ಒಂದೊಂದೂ ಒಂದು ನಿರ್ದಿಷ್ಟ ಆಸರೆ ಪ್ರಾಣಿಗೆ 
ಹೊಂದಿಕೊಂಡಿವೆ. ಇದಕ್ಕೂ ಇತರ ನುಶಿಗಳಿಗೂ ವೃತ್ಯಾಸವಿದೆ. ಇದು ತನ್ನ 
ಪೂರ್ತಿ ಜೀವನಚರಿತ್ರೆಯನ್ನು ಆಸರೆ ಮೇಲೆಯೇ ಕಳೆಯುತ್ತದೆ. 

ಚರ್ಮದ ಮೇಲೆ ನುಶ್ರಿ ಮೂತಿಯನ್ನು ಚುಚ್ಚಿ, ಒಂದು ಉರಿಯುವ ದ್ರವ 
ವನ್ನು ಸ್ರವಿಸುವುದರಿಂದ ನವೆಯಾಗುತ್ತದೆ, ಮರಿಗಳು ಚುಚ್ಚುವ ಕಡೆ ಸಣ್ಣ 
ಗುಳ್ಳೆಗಳು ಕಾಣಿಸುತ್ತವೆ. ದ್ವಿತೀಯವಾಗಿ ಸೈಪ್ಟೊಕಾಕ್ಫೆ ಇತ್ಯಾದಿ ಬ್ಯಾಕ್ಟೀರಿಯ 
ಆಕ್ರೆಮಿಸುತ್ತವೆ. ಕಜ್ಜಿ ಬಂದ ಜನರ ಸಂಪರ್ಕದಿಂದ, ವಸ್ತುಗಳಿಂದ, ಗರ್ಭವತ್ತಾದ 


ಹೆಣ್ಣು ನುಶಿಗಳು ಹರಡುತ್ತವೆ 


354 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ಚರ್ಮದ ಕೆಳಗೆ, ಹೆಣ್ಣು ನುಶಿಗಳು ಚುಚ್ಚಿ ಮೊಟ್ಟೆಗಳನ್ನಿಡುತ್ತವೆ. ಅವು 
ಒಳಗಿದ್ದು, ಸಣ್ಣದಾಗಿದ್ದ ರಿಂದ ಕಜ್ಜಿಯ ಕಾರಣ ನೂರಾರು ವರ್ಷಗಳು ತಿಳಿದಿರ 
ಲಿಲ್ಲ; ಅಕ್ರಮ ಮ ಜೀವನ, ವ್ಯಭಿಚಾರ ಅಥವಾ ಕೆಟ್ಟ ರಕ್ತ ಕಾರಣಗಳೆಂದು ತಪ್ಪು 
ತಿಳಿದಿದ್ದರು. ಚಿಕಿತ್ಸೆ ತಿಳಿದಿರಲಿಲ್ಲ ಇದ್ದರಿಂದ ನುಶಿಗಳು ಬಲಿಪ್ರಾಣಿಯ ಮೇಲೆ 
ಹಲವು ವಂ ಶಗಳವರೆಗೂ ಹೆಚ್ಚುತ್ತಿದ್ದ ಪ್ಪ ಹಾಗಾಗಿ, ವಾಸಿಯಾಗದ ಕಜ್ಜಿ ಯನ್ನು 
"7 ವರ್ಷಗಳ ಕಜ್ಜಿ? ಎನ ಸತ್ತಿದ್ದರು. 





ಚಿತ್ರ 3-26: ಕಜ್ಜಿ ನುಶಿ-ಸಾರ್ಕೊಸ್ಟಿ ಸ್‌ ಸ್ಕಾ ಬೀ 
ಹೆಣ ಣ್ಣುನುಶಿ ೪,4 ಮಿಮಿ ಗಂಡು 0,25 ಮಿಮಿ ಉದ್ದೆ. 4 ಜೊತೆ ಮೋಟು 
ಮೊಂಡು ಕಾಲುಗಳು, ಗಂಡಿನ 3ನೆ ಜೊತೆಯ, ಹೆಣ್ಣಿನ 3-4 ಹ! ತು ನದಿಯಲ್ಲಿ 


ಸ್‌ 


ಶರೀರದಷ್ಟೇ ಉದ್ದಮದ ಬಿರುಗೂದಲಿದೆ. ಉಳಿದ ಕಾಲುಗಳ ತುದಿಯಲ್ಲಿ ಸಣ್ಣ 
ತೊಟ್ಟುಳ್ಳ ಸೇದಿಗೆಗಳಿವೆ. ಚರ್ಮ ಮಬ್ಬು; ಅರೆಸ ಹಾಗೆ ಗೀರುಗಳು: ಸುಕ್ಕುಗಳಿವೆ. 
ಮೇಲ್ಮಡೆ ತಟ್ಟುಮೊಳೆಯಂತಹ ಮುಳ್ಳುಗಳವೆ ಇವು ವಿಂಗಡಣೆಗೆ ಅನು 


ಣಿ 
ಕೂಲ. ನುಶಿಗಳಿಗ ಕಣ್ಣುಗಳಿಲ್ಲ. ಶ್ವಾಸನಾಳಗಳಿಲ್ಲ. ಗಂಡಿನೊಡಗೂಡಿ ಗರ್ಭವತಾ 


ಲ 


ಹೆಣ್ಣು ಚರ್ಮದ ಮೇಲ್ಪದರವನ್ನು ಕೊರೆದು, ಸ ಅಂಗುಲ ವ್ಯಾಸದ 1! ಅಂಗುಲ 
ಅಳವಾದ ಸುರಂಗವನ್ನು ಮಾಡಿ, ಅದರ ಪಕ್ಕಕ್ಕೆ 21 ಮೊಟ್ಟೆಗಳನ್ನು ಅಂಟಿಸುತ್ತದೆ 


ರೋಗವಾಹಕ ಕೀಟಗಳು 355 


ಪ್ರತಿದಿನ 1-3 ಮೊಟ್ಟೆಗಳಂತೆ ಇಡುತ್ತದೆ. 4-5 ವಾರ ಮೊಟ್ಟಿಗಳನ್ನಿಡುವ ಕಾಲ 
4-5 ದಿನಗಳಲ್ಲಿ ಮೊಟ್ಟೆಗಳೊಡೆದು 6- ಕಾಲುಗಳ ಲಾರ್ವಗಳಾಗುತ್ತವೆ. ಅವು 
ಸುರಂಗವನ್ನು ಇನ್ನಷ್ಟು ಆಳಮಾಡಿ, ಕೂದಲು ಬುಡಕ್ಕೆ ಸೇರುತ್ತವೆ. 2-3 ದಿನಗಳ 
ನಂತರ ಪೊರೆಬಿಟ್ಟು 8 ಕಾಲುಗಳೆ ನಿಂಫ್‌ಗಳಾಗಿ. 3 ಸಲ ಪೊರೆಬಿಟ್ಟು ನುಶಿ 
ಗಳಾಗುತ್ತವೆ 

ಸುರುಗದೊಳೆಗೆ ಗಂಡು ಹೆಣ್ಣುಗಳು ಒಂದುಗೂಡಿ, ಹೆಣ್ಣು ಮೊಟ್ಟೆಗಳನ್ನಿಡಲು 
ಪ್ರಾರಂಭಿಸುತ್ತದೆ ಗಂಡು ಸತ್ತುಹೋಗುತ್ತದೆ. ಜೀವನಚರಿತ್ರೆಯ ಅವಧಿ 


₹ 
5 
ಜ್‌ 

[3] 


ುಂದ ನುಶಿಗೆ 8-15 ದಿನಗಳು ಬೇಕಾಗುತ್ತದೆ. 


ನುಶಿಗಳು ಒಂದೆರಡು ತಿಂಗಳು ಜೀವಿಸಿರುತ್ತವೆ. ನುಶಿಗಳ ಯಾತನೆ ಹಾಗೂ 
ಕಚ್ಚುವಿಕೆಯಿಂದ, ಬಹಳ ನವೆಯಾಗುತ್ತದೆ. ಸುರಂಗಗಳು ಬಹಳ ಆಳವಾಗಿರದೆ. 
ಚರ್ಮಕ್ಕೆ ಸಮಾಂತರವಾಗಿರುತ್ತವೆ. ಬೆರಳುಗಳ ಮಧ್ಯೆ. ಮಂಡಿಯ ಹಿಂಭಾಗದಲ್ಲಿ, 
ಬಾಹ್ಯ ಜನನಾಂಗಗಳ ಮೇಲೆ, ಕೆಲವು ವೇಳೆ, ತಲೆಯನ್ನು ಬಿಟ್ಟು, ಶರೀರದ ಎಲ್ಲ 
ಕಡೆ, ಚರ್ಮದ ಕೆಳಗೆ ಸುರಂಗಗಳು, ಸೂಕ್ಷ್ಮವಾದ ನರೆ ಬಣ್ಣದ ದಾರಗಳಂತೆ 


ಕಾಣುತ್ತವೆ. 


ಈ) ಮನುಷ್ಯರನ್ನು ಆಕ್ರಮಿಸುವ ಇತರ ನುಶಿಗಳು 


ಕೂದಲು ಬುಡದ ನುಶಿ ಡಿನೊಡಿಕ್ಸ್‌ 'ಾಲಿಕ್ಕುಲೋರಂ ಡಿಮೊಡೆಸಿಡಿ 
ಹುಲ್ಲು ಧಾನ್ಯದ ನುಶಿ-ಸೆಡಿಕ್ಯುಲಾಯ್ಡಿಸ್‌ ವೆಂಟ್ರಿಕೋಸಸ್‌ ಪೆಡಿಕ್ಕುಲಾಯ್ದಿಡಿ, 
ಕೊಬ್ಬರಿ ನುಶಿ-ಟ್ಟಿ ರೊಗ್ಲಿಫಸ್‌ ಲಾಂಗಿಯೋರ್‌, ಟೈರೊಗ್ಗಿ ಫಿಡಿ; ನೀರಿನ ನಷೆ ನುಶಿ 
ಕೆಜೊಗ್ಗಿಫಸ್‌ ಪ್ಯಾರಸಿಟಕರ್ಸ ಟೈರೊಗ್ಗಿಫಿಡಿ 
ಜ್‌ ಲ ec 


ಆಸರೆ : ಮನುಷ್ಯ. ನಾಯಿ, ಮೊಲ, ಮತ್ತು ಫೆರೆಟ್‌. 


ಹತೋಟಿ : ಕಜ್ಜಿ ಬಂದವರ ಬಟ್ಟೆ.ಹಾಸಿಗೆ ಇತ್ಯಾದಿಗಳನ್ನು ಇತರರು ಉಪ 
ಯೋಗಿಸಬಾರದು. ಕಜ್ಜಿ ಬಂದವರು ಪ್ರತ್ಯೇಕವಾಗಿರಬೇಕು 


ಕಜ್ಜಿಯ ಔಷಧ: ಬೆಂಜಿಲ್‌ ಬೆಂಜೊವೇಟ್‌ 68 ಭಾಗ ತೂಕ) 
ಡಿಡಿಟಿ 8 ಭಾಗ 
ಬೆಂಜೊಕೇನ್‌ ( ಎಥಿಲ್‌ ಪಿ-ಅಮೈನೊ ಬೆಂಜೊ 
ವೇಟ್‌... 12 ಭಾಗ) 


ಸಾರ್ಬೈಟರ್ನ ಮನೂಲಿಯೇಟ್‌ ಪಾಲಿಆಕ್ಸಿಆಲ್ಯಲಿನ್‌ ಡೆರಿವೆಟಿವ್‌ ...14 ಭಾಗ, 


356 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 


ಈ ಮಿಶ್ರಣದ 1 ಭಾಗಕ್ಕೆ 5 ಭಾಗ ನೀರು ಬೆರಸಬೇಕು. ತಲೆಬಿಟ್ಟು ಮೈಗೆಲ್ಲ 
ಲೇಪನ ಮಾಡಬೇಕು. 24 ಗಂಟೆಗಳ ನಂತರ ಸ್ನಾನ ಮಾಡಿರಬೇಕು, ಬೇಕಾದರೆ L 
ವಾರದ ನಂತರ ಇನ್ನೊಂದು ಸಲ ಲೇಪನ ಮಾಡಬಹುದು. 

ರೋಗಿಯ ಬಟ್ಟೆ, ಹಾಸಿಗೆಗಳಿಗೆ ಧೂಪನ ಮಾಡಬೇಕು. 

ಶೇಕಡಾ 10ರ ಗಂಧಕ ಮುಲಾಮನ್ನು ಉಪಯೋಗಿಸಬಹುದು. 


iv. ಮನುಷ್ಯರ ಜೇನುಗಳು 
ಅ) ಮೈಹೇನು ಹಾಗೂ ತಲೆಹೇನುಗಳು 
ಪೆಡಿಕ್ಕುಲಸ್‌ ಹುಮಾನಸ್‌ ಹ್ಯುಮಾನರ್ಸ _ K 
ಪೆಡಿಕ್ಕುಲಸ್‌ ಹುಮಾನರ್ಸ ಕ್ಯಾಪಿಟರ್ಸ ಪೆಡಿಕ್ಕುಲಿಡಿ : ಆನೊಪ್ಲೂರ 
ಇನಿ : ಕೊಳಕು ಪ್ರದೇಶಗಳಲ್ಲಿ ವಾಸಮಾಡುವ ಜನರಮೇಲೆ ಹೇನುಗಳಿದ್ದು 
ಜನರ ಸಂಕಟ, ರೋಗಗಳಿಗೆ ಕಾರಣವಾಗಿವೆ. ಮೊದಲನೆ ಮತ್ತು ಎರಡನೆ ಮಹಾ 
ಯುದ್ಧಗಳಲ್ಲಿ ಹೈ ಹ್ಯುಮಾನೆಸ್‌ ಹ್ಯುಮಾನಸ್‌ (ಎಪ್ಟೆ ಹ್ಯಮಾನರ್ಸ ಕಾರ್ಪೊರಿಸ್‌) 
ಹರಡುವ ಟೈಫಸ್‌ ರೋಗದಿಂದ ಲಕ್ಷಾಂತರ ಜನ ಸಾವಿಗೀಡಾದರು, ಯಂದ್ರದ 
ಕಾಲದಲ್ಲಿ ಶಿಪಾಯಿಗಳಿಗೆ ಹೇನುಗಳಿಂದ ಬಹಳೆ ತೊಂದರೆ ಆಗುತ್ತದೆ. ಶಾಂತಿ ಕಾಲ 
ದಲ್ಲಿ ಜೈಲು, ಕೆಲಸಗಾರರ ಶಿಬಿರ, ಪಟ್ಟಣಗಳ ಕೊಳಚೆ ಪ್ರದೇಶಗಳಲ್ಲಿರುವ ಜನರ 
ಮೇಲಿರುತ್ತವೆ. ಇವೆಲ್ಲ ರಕ್ತ ಹೀರುತ್ತವೆ. ಕಚ್ಚಿದಾಗ ಗೊತ್ತಾಗುವುದಿಲ್ಲವಾದರೂ, 
ಆಮೇಲೆ ಚಿಕ್ಕಟ, ತಿಗಣಿಗಳು ಕಚ್ಚಿದಂತೆ ನದೆ, ಕೆರೆತಗಳಾಗುತ್ತವೆ. ಚರ್ಮದ ಮೇಲೆ 
ಹರಿದಾಡಿದಾಗ ಜಿಗುಪ್ಸೆಯಾಗುತ್ತದೆ. ಕೆರೆದುಕೊಳ್ಳಲೇ ಬೇಕಾಗುತ್ತದೆ; ಆಮೇಲೆ 
ಸ್ಟೈಪ್ಟೊಕಾಕ್ಕೆ ಬ್ಯಾಕ್ಟೀರಿಯ ಸೇರುತ್ತದೆ. ಚರ್ಮದ ಮೇಲೆ ಮಜ್ಜೆ. ಬಿಗಿ. ಜ್ವರ. 
ಸಿಡುಕು ಹಾಗೇ ನಿರಾರೆಗಳಿಗೆ ಕಾರಣ ಮುಖ್ಯವಾದ ಹಾನಿಯೆಂದರೆ, ಅವು ರೋಗ 
ಗಳನ್ನು ಹರಡುವುದು, ಕಠಿಣವಾದುದು. 

ರಿಕೆಟ್ಟಯ ಪ್ರೊನಣೆಕ್ಕೆ ಅಣುಕಾರಕ ಟೈಫಸ್‌ ಸಾಂಕ್ರಾಮಿಕ, ರಿಕೆಟ್ಸಿಯಗಳು 
ಹೇನಿನ ಹೊಟ್ಟಿಗೆ ಸರಿ ಹೆಚ್ಚುತ್ತ ; ಆಮೆ ಲೆ ಅವು ಅದರ ಕರುಳಿಗೆ ಸೇರಿ ತಮ್ಮ 
ಹಿಕ್ಕೆಗಳ ಮೂಲಕ, ಜನರಿಗೆ ಸ ಸೇರುತ್ತವೆ. ಕಚ್ಚಿದ ಕಡೆ, ಹೇನುಗಳನ್ನು ಕುಕ್ಕುವುದ 
ರಿಂದ ಮತ್ತು ಹೇನಿನ ರಸ, ಹಿಕ್ಕೆಗಳಿದ್ದ ಉಗುರುಗಳಿಂದ ಕೆರೆದಾಗ, ಟೈಫಸ್‌ ರೋಗ 
ಹರಡುತ್ತದೆ. ರೋಗಾಣುವಿದ್ದ, ಪೇನುಗ ಳು 8-12 ದಿನಗಳಲ್ಲಿ ಸತ್ತುಹೋಗು 
ತ್ತವೆ. ಸಾಂಕ್ರಾಮಿಕವಾದರೆ, ಜ್ವರ ಯಾವಾಗಲೂ ಇದ್ದು, ಚರ್ಮದ ಮೇ 


ಸೊ 


ಗುಳ್ಳೆಗಳಾಗುತ್ತವೆ. ಸುವು ಸಾಮಾನ್ಯವಾಗಿ ಶೇಕಡಾ 5-25 ಯುದ್ಧ ಸ್ಥಿತಿಯ 


ಶೇ ಕಡಾ 50-70 ಮೊದಲನೆ ಮಹಾಯುದ್ಧದಲ್ಲಿ ಯುರೋಪಿನಲ್ಲಿ ಸಾಂಕ್ರಾಮಿಕ 
ವಾಯಿತು; ರಷ್ಯದಲ್ಲಿ 2.300,000ಕ್ಕಿಂತ ಹೆಚ್ಚು ಜನರೂ ಮತ್ತು ಲ್ಲ 


165 6 





ರೋಗವಾಹಕ ಕೀಟಗಳು ' 157 


ಪೋಲೆಂಡ್‌. ಜರ್ಮನಿಗಳಲ್ಲಿ ಲಕ್ಷಾಂತರ ಜನರೂ ಸತ್ತರು. ಸೈಬೀರಿಯದಲ್ಲಿ ದಿನಕ್ಕೆ 
9000 ಸಾವಿನಂತೆ ಒಟ್ಟು 150,000 ಬಲಿಯಾದರು. ಎರಡನೆ ಮಹಾಯುದ್ಧ 
ದಲ್ಲಿ ಅಂಥಹದೆ ಸಾಂಕ್ರಾಮಿಕದಿಂದ 1941ರಲ್ಲಿ ನೇಪಲ್ಲ್‌ನಲ್ಲಿ 3,000,000 ಜನರ 
ಬಟ್ಟೆ ಬರೆಗಳಿಗೆ ಡಿಡಿಟಿ ಪುಡಿಯನ್ನು ಹಾಕಿ ಹೇನುಗಳನ್ನು ಆಳು ತಿಂಗಳವರೆಗೂ 
ಹತೋಟಿಗೊಳಿಸಿದ್ದರು. ರಿಕಟ್ಟಿಯ ಟ್ವಿಫಿಯಿಂದಾಗುವ ದಂಶಕೆ ಟೈಫಸ್‌ ದಂಶಕಗಳಿಗೆ 





ಚಿತ್ರ 3.27, ಮನುಷ್ಯರ ಮೈಹೇಸು- ಸೆಡಿಕ್ಕು ಲಸ್‌ ಹುಮಾನಸ್‌ ಹ್ಯುಮಾನಸ್‌ 

ಹರಡಿ, ಅವುಗಳಿಂದ ಚಿಕ್ಕಟಗಳ ಮೂಲಕ, ಬಹುಶಃ ಇಲಿ ನುಶಿ ಆರ್ಸ್ನಿಫೊನಿಸ್ಪಸ್‌ 
(= ಲೈಪೊನಿಸ್ನಸ್‌) ಬಾಕೋಟಿಯ ಮೂಲಕ ಜನರಿಗೆ ಹರಡುತ್ತದೆ... ಟೈಫಸ್‌ 
ಅಲ್ಲದೆ, ಮೈಹೇನುಗಳಿಂದ ಟ್ರೆಂಚ" ಜ್ವರವೂ ಹರಡುತ್ತದೆ. ಈ ರೋಗಕ್ಕೆ -ಕಾರಣ 
ರಿಕೆಟ್ಟಿಯ ಕ್ವಿಂಟಾನ, ಇದು ಹೇನಿನ ಹೊಟ್ಟೆಯ ನಳಿಕೆಯಲ್ಲಿ ಹೆಚ್ಚಿ ಹಿಕ್ಕೆಯ ಮೂಲಕ 
ಮನುಷ್ಯರಿಗೆ ಹೆರಡುತ್ತದೆ. ಮೈ ಮತ್ತು ತಲೆ ಹೇನುಗಳಿಂದ ಮರುಕಳಿಸುವ ಜ್ವರ - 
ಗಳೂ ಹರಡುತ್ತವೆ. ಈ ರೋಗಾಣುಗಳು ಸ್ಟೈರೊಕೀಟಗಳು. 

ಬೊರ್ರೆಲಿಯ ರೆಕ್ಕರೆಂಟಸ್‌ ಮತ್ತು ಬೊ. ಡಟ್ಟೋನಿ ಇತ್ಯಾದಿ ಈ ರೋಗಾಣು 
ಗಳು ಹೇನಿನ ರಕ್ತದುಗ್ವರಸಕ್ಕೆ ಸೇರಿ, ಹೇನಿಗೆಪೆಟ್ಟಾಗಿ ಈ ರಸವು ಕಳೆದಾಗ ಅವು ಹರಡು 


3658 ಜುನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹುಗೂ ಅವುಗಳ ಹತೋಟಿ 


ಉಷ್ಣಾಂಶ ಹೆಚ್ಚಾಗಿರುವುದರಿಂದ. ಜನರೂ ಕಡಮೆ ಬಟ್ಟೆಗಳನ್ನು ಹಾಕಿಕೊಳ್ಳುವುದ 
ದಿ 


ರಿಂದ ಮೈಹೇನು ಹೆಚ್ಚಾಗಿರುವು 





ಚಿತ್ರ 3-28 : ಮನುಷ್ಯರ ತಲೆ ಹೆಚು. ಪೆಡಿಕ್ಕುಲಸ್‌ ಹ್ಯು ಮಾನಸಿ ಕ್ಯಾಪಿ 
ಜೀವನಚರಿತ್ರೆ: ಮೈಹೇನಿಗೂ, ತಲೆಹೇನಿಗೂ, ಆಕಾರ, ರೂಪಿನಲ್ಲಿ ವ್ಯತ್ಯಾಸ 

ವಿಭ; ನಡತೆಯಲ್ಲಿ ಬಹಳ ವ್ಯತ್ತಾಸ ಇದೆ. ಇವೆರಡೂ ಬೇರೆ ಬೇರೆ ಪ್ರಭೇದಗಳು 
ಎನ್ನುತ್ತಾರೆ. ತಜ್ಞರ ಪರಿಶೀಲನೆಯ ಪ್ರಕಾರ, ಅವನ್ನು ಸಂಕರಗೊಳಿಸಿದಾಗ, ಗರ್ಭ 
ವತ್ತಾದ ಸಂತತಿಯಾಗುತ್ತದೆ. ರೂಪ ವ್ಯತ್ಯಾಸಗಳು ಯಾವಾಗಲೂ ಇರುವುದಿಲ್ಲ. 
ಅಲ್ಲದೆ ತಲೆಹೇನನ್ನು, ಮೈಹೇನಿನ ಸ್ಥಿತಿಗಳಲ್ಲಿ ಕೆಲವು ವಂಶಗಳು ಬೆಳೆಸಿದರೆ, ವ್ಯತ್ಕಾಸ 
ಗಳೇ ಇರುವುದಿಲ್ಲ; ಆದ್ದರಿಂದ, ಇವೆರಡೂ ಒಂದೇ ಬಗೆಯ ಪ್ರಭೇದಗಳೆನ್ನಬಹುದು. 


ಕೋಗವಾಹಕ ಕೀಟಗಳು 359 


ಮನುಷ್ಯರ ಮೈ ಹೇನು ನರೆ. ಚಪ್ಪಟಿ. ರಿಕ್ಕೆ ಗಳಿಲ್ಲ. 6 ಕಾಲುಗಳು: ಕಕ್ಕಿ 
ಅಂಗುಲ ಉದ್ದ ಅದರರ್ಧ ಅಗಲ; ಕುಡಿಮೀಸೆ ಮೋಟು: 5 ತುಂಡುಗಳು. ಸರಳ 
ಗಣ್ಣುಗಳು, ಕಾಲುಗಳು ಭಾರ. | 
ಕೂದಲಿಗೆ ಹಿಡಿದುಕೊಳ್ಳಲು, ತುದಿಯಲ್ಲಿ ಒಂದು ಹರಿತವಾದ, ಬಗ್ಗಿರುವ 
ಉಗುರು; ಚುಚ್ಚುವ ಬಾಯಿಭಾಗಗಳು ಕೆಚ್ಚದಿದ್ದಾಗ, ತಲೆಯ ಮುಂಭಾಗದೊ' 


ಕೈಳೆದುಕೊಂಡಿರುತ್ತವೆ. 
ಮೈಸೇನು ತಲೆಹೇನಿಗಿಂತ ದಸ್ಪ. ತೆಳು ಬಣ್ಣ. ಕುಡಿಮೀಸೆಗಳು ಸ್ವಲ್ಪ' 
ಉದ್ದ. "ಎಲುಗಳೂ ಸೆ ಸಲಿ ಉದ್ದ. ಕೃಶ, ಹೊಟ್ಟೆಸ ಸಂಧಿಗಳ ಮಧ್ಯೆ ಒತ್ತು, ತಲೆ 
ಗಿ 


ಹೇನಿನ ಒತ್ತಿಗಿಂತ ಕಡಮೆ: ಅಸ್ಪಷ್ಟ. 35 ವೃತ್ಯಾಸಗಳಿದ್ದರೂ, ಸಾಧಾರಣವಾ 
- ಬಟ ಕ್‌ ಎ 
ಹೇನಿದ್ದಾಗ ಸುವುದು ಕಷ್ಟ. 


ನಡತೆಗಳು ಬೇರೆ ಬೇರೆ. ತಲೆಹೇನು ತಲೆ ಚರ್ಮದ ಮೇಲೆ ಮತ್ತು ಕೂದಲು 
ಗಳ ನಡುವೆ ಇರುತ್ತದೆ. ಮೊಟ್ಟೆಗಳು ಕೂದಲಿಗೆ ಅಂಟಿರುತ್ತವೆ. ಹೇನಿನ ವೈಶಿಷ್ಟ ್ಯ 
ರಕ್ತ ಹೀರುತ್ತಿದ್ದಾಗಲೂ, ಬಟ್ಟಿಗೆ ಅಂಟೇ ಇರುತ್ತದೆ. ಮೊಟ್ಟೆಗಳು ಬಟ್ಟೆಯನ್ನು 
ಹೆ" ಲಿದಿರುವ ಕಡೆ ಅಂಟಿರುತ್ತವೆ, 

ಮೈಹೇನು ಬಟ್ಟೆಯಲ್ಲಿದ್ದು, ರಕ್ತಹೀರಲು ಚರ್ಮದ ಮೇಲಕ್ಕೆ ಹೋಗುತ್ತದೆ. 
ಎರಡು ಬಗೆ ಹೇನುಗಳೂ ಮನಸ್ಕರ ಮೇಲೆ ವರ್ಷವೆಲ್ಲ ಇದ್ದರೂ ಜನರು, ಬೆಳಕು 


ಗಾಳಿ ಇಲ್ಲದ ಸಣ್ಣ ಕೊಠಡಿಯಲ್ಲಿ ಗುಂಪು ಸೇರಿದಾಗ ಹೆಚ್ಚುತ್ತವೆ. ಯಾವ ಕಾಲ 
ದಲ್ಲಾದರೂ ಹೇನುಗಳ ಎಲ್ಲ ಹಂತಗಳಿರುತ್ತವೆ. 

ತಲೆಹೇನಿನ ಮೊಟ್ಟೆಗಳು ತಲೆ, ಕಿವಿ ಹಿಂದೆ, ಹೆಗ್ಗತ್ತಿನ ಕೂದಲುಗಳಿಗೆ ಅಂಟಿ 
ರುತ್ತವೆ. ಮೈಹೇನಿನ ವೆಣಟ್ಟೆಗಳು ಮಾತ್ರ ಬಟ್ಟೆಯ ದಾರಕ್ಕೆ ಅಂಟಿರುವುದು 
ಗಮನಾರ್ಹ. 

ಮೊಟ್ಟೆಗಳು ಉದ್ದ: ಗೋಳಾಕಾರ: [ಸಿ ಅಂಗುಲ ಉದ್ದ: ಒಂದು ತುದಿಯಲ್ಲಿ 
ಕಲ್ಲು ಹರಳಿನಂತಹ ಮುಚ್ಚಳ: ಬಿಳುಪು ಒಂದು ಮರದಲ್ಲಿ ಮೊಟ್ಟೆಗಳೊಡೆದು, ಮರಿ 
ಗಳು ಬಂದ ಕೂಡಲೆ ರಕ್ತಹೀರಲು ಪ್ರಾರಂಭಿಸುತ್ತವೆ. 1-4 ವಾರಗಳವರೆಗೂ; 
ಪ್ರತಿದಿನ, 2 6 ಸಲಕ್ಕಿಂತ ಹೆಚ್ಚಾಗಿ ರಕ್ತಹೀರಿ. 3 ಸಲ ಪೊರೆಬಿಟ್ಟು, ಪ್ರಾಯಕ್ಕೆ 
ಬರುತ್ತವೆ. ಹೇನುಗಳು ಸುಮಾರು ಒಂದು ತಿಂಗಳು ಜೀವಿಸಿರುತ್ತವೆ. ಹೆಣ್ಣು 
ಪ್ರತಿದಿನ 8-10 ಮೊಟ್ಟೆಗಳಂತೆ, ತಲೆಹೇನು 50-100: ಮೈಹೇನು 200. 300 
ಮೊಟ್ಟೆಗಳನ್ನಿ ಡುತ್ತವೆ. ಬಹಳಕಾಲ ಬಟ್ಟೆಯನ್ನು ಬದಲಾಯಿಸದಿದ್ದರೆ, ಒಬ್ಬ 
ಮನುಷ್ಯನ ಮೇಲೆ ಆಗಾಗೆ 1000-10,000 ಹೇನುಗಳವರೆಗೂ ಇರುತ್ತವೆ. ಆಸ 
ರೆಯ ಹೊರಗೆ ಒದ್ದೆ ಬಟ್ಟೆಯಲ್ಲಿ ಮೈಹೇನು ಅದರ ಮೊಟ್ಟೆಗಳಂತೆ ಹಾಗೂ ನಿಂಫ್‌ 


360 ಜಾನುವಾರುಗಳಿಗೆ, ಮನುಷ್ಯರಿಗೆ ಬೀಳುವ ಕೀಟಗಳು ಹಾಗೂ ಅವ್ರಗಳ ಹತೋಟಿ 


ಗಳು ಒಂದು ತಿಂಗಳು ಅಥವಾ ಇನ್ನೂ ಹೆಚ್ಚುಕಾಲ ಉಳಿದಿರುತ್ತವೆ. 

ಹತೋಟಿ : ಹೇನುಗಳು ಬಂದಮೇಲೆ ಹತೋಟಿ ಮಾಡುವುದಕ್ಕಿಂತ, ಮುಖ್ಯ 
ವಾಗಿ ಅವುಗಳ ನಿವಾರಣೆ ಮುಖ್ಯವಾಗಿದೆ. 

ಸಾರ್ವಜನಿಕ ಕಕ್ಕಸ್‌, ತಂಗುವ ಮನೆ, ರೈಲ್ವೆಗಾಡಿ ಮೊದಲಾದ್ದನ್ನು ಅತ್ಯಂತ 
ಶುಚಿಯಾಗಿಡಬೇಕು. ಕೊಳಕಿದ್ದರೆ, ಅವುಗಳೊಳಕ್ಕೆ ಹೋಗಬಾರದು. 

ತಲೆ. ಮೈಗೆ, ಅದರಲ್ಲೂ ಕೂದಲಿರುವ ಕಡೆಗಳಿಗೆ ಹೇನಿದ್ದಾಗ ಡಿಡಿ-ಬೆಂಜಿಲ್‌ 
ಬೆಂಜೊವೇಟ್‌ನ್ನು ನೀರಿನಲ್ಲಿ ಶೇಕಡಾ 5 ನೊರೆಯಾಗುವಂತೆ ಕರಗಿಸಿ. ಲೇಪಿಸಬೇಕು. 
ಅಥವಾ ಸಿಂಪರಿಸಬೇಕು. 24 ಗಂಟೆಗಳ ತರುವಾಯ ಸ್ನಾನ ಮಾಡಬೇಕು. 

ಹೇನಿದ್ದ ಬಟ್ಟೆಬರೆಗಳನ್ನು ಶೇಕಡಾ 1-2 ಡಿಡಿಟಿ ದ್ರಾವಣದಲ್ಲಿ ತೋಯಿಸ 
ಬೇಕು. 

ಅಥವಾ ಮೆಧಿಲ್‌ ಬ್ರೋಮೈಡ್‌ ಧೊಪನ ಮಾಡಬೇಕು. (1000 ಘನ ಅಡಿ 
ಗಳಿಗೆ 9-12 ಹೌಂಡುಗಳು) 

ಹೇನುಗಳಿದ್ದ ಕೊಠಡಿಗಳನ್ನು, ಆದಿಯಿಂದ ಅಥವಾ ಧೂಪನದಿಂದ ಶುಚಿ 
ಗೊಳಿಸಬೇಕು. 


ಆ) ಏಡಿಹೇನು ಅಥವಾ ಕಿಬ್ಬೊಟ್ಟೆ ಹೇನು 
ಥೈರಸ್ಮ್‌ ಫ್ಯೂ ಬಿಸ್‌ ಪೆಡಿಕ್ಯುಲಿಡಿ 2 ಅನೊಪ್ಲೂರ 

ಹಾನಿ : ಇದು ತಲೆಹೇನಿಗೂ, ಮೈಹೇನಿಗೂಹತ್ತಿರ ಸಂಬಂಧಿಯಾದರೂ,ರೂಪು 
ನಡತೆಗಳಲ್ಲಿ ಪ್ರತ್ಯೇಕ. ತೊಡೆಗಳ ಸಂದಿ. ಮತ್ತುಕಂಕುಳಗಳಲ್ಲಿ ಮಾತ್ರವೇ ಇದ್ದರೂ, 
ಅಪೂರ್ವವಾಗಿ. ಕಣ್ಣುರೆಪ್ಪೆ, ಹುಬ್ಬು ಮತ್ತು ಗೆಡ್ಡಗಳಲ್ಲೂ ಇರುತ್ತವೆ. ಆ ಜಾಗ 
ಗಳಲ್ಲಿ ಕೂದಲು ಒರಟು; ಮತ್ತು ಎರಡು ಕೂದಲುಗಳ ಮಧ್ಯಕ್ಕೆ ಸರಿಯಾಗಿ ಹೇನಿನ 
ಇಲುಗಳು ಅಗಲಿರುತ್ತವೆ; ತಲೆಯ ಕೂದಲ್ಲುನವಿರು ಮತ್ತುಬಹಳ ಹತ್ತಿರವಾಗಿರುವು 
ದರಿಂದ. ಇವು ತಲೆಯಲ್ಲಿರುವುದಿಲ್ಲ. ಕಿಬ್ಬೊಟ್ಟೆಯ ಮೇಲೆ. ಕೆಳಗೆ. ಅವು ರಕ್ತ 
ಹೀರುವ ಕಡೆ ಬಹಳ ನವೆಯಾಗಿ ಉರಿಯುವ ಗುರ್ತುಗಳಾಗುತ್ತವೆ. ಅಲ್ಲಿ ಕೆರೆದರೆ 
ಎಕ್ಸಿಮ(ಇಶುಬು)ವಾಗುತ್ತದೆ. ಅಲ್ಲದೆ ಚರ್ಮದ ಕೆಳಗೆ ವಿವಿಧ ಗಾತ್ರದ ನೀಲಿ 
ನರೆ ಗುರ್ತುಗಳು ವೈಶಿಷ್ಟ್ಯ ಮತ್ತು ಹೇನುಗಳು ಸೇರಿಸುವ ವಿಷದಿಂದ, ಜ್ವರ, ತಲೆ 
ನೋವು ಇತ್ಯಾದಿ ತೊಂದರೆಗಳಾಗಬಹುದು. ಇದು ಯಾವ ರೋಗವನ್ನು ಹರಡು 


ವುದು ತಿಳಿದಿಲ್ಲ. 
ಆಸರೆ : ಮನುಷ್ಯರು ಮತ್ತು ನಾಯಿ. 
ಜೀವನಚರಿತ್ರೆ : ಮೊಟ್ಟೆಗಳು. ಹೇನು ರಕ್ತಹೀರುವ ಕಡೆ ಕೂದಲುಗಳಿಗೆ 
ಅಂಚಿರುತ್ತವೆ. ಒಂದು ಹೆಣ್ಣು 30 ಮೊಟ್ಟೆಗಳವರೆಗೂ ಇಡುತ್ತದೆ. ಸಾಧಾರಣ 


ರೋಗವಾಹಕ ಕೀಟಿಗಳು ' 361 


ವಾಗಿ ಸುಮಾರು ಒಂದು ಡಜನ್‌. ಕಾವು | ವಾರ] ನಿಂಫ್‌ಗಳು 3 

ತ್ತವೆ, ಮೊಟ್ಟೆಯಿಂದ ಬಂದ 2-3 ವಾರಗಳಲ್ಲಿ ಪ್ರಾಯದ ಹೇನುಗಳಾಗುತ್ತವೆ. 
ಪೂರ್ತಿ ಬೆಳೆದ ಹೆಣ್ಣು ಸ್ವಸ್ಯ ಅಂಗುಲ ಉದ್ದ; ಅದರ 3 ಅಗಲ. ಗಂಡು ಹೆಣ್ಣಿನ 
ಅರ್ಧ. ಲುಗಳು ಪಕ್ಕಗಳಲ್ಲಿ ಅಗಲಿರುವುದರಿಂದ ಹೇನು ಇನ್ನೂ ಅಗಲವಿದ್ದಂತೆ 
ಕಾಣುತ್ತದೆ. ನರೆಬೂದು, ಕಾಲುಗಳು ಕಪ್ಪು. ಸುಮಾನ್ಯ ಆಕಾರ, ಒಂದು ಸಣ್ಣ 
ನರೆ ಗುರ್ತಿನಂತೆ. ಮನ ಇರದ ಕೆಳಗೆ ನೋಡಿದರೆ; ಒಂದು ಬಲು ಸಣ್ಣ ಏಡಿಯಂತೆ 





ಚಿತ್ರ 3-29 : ಏಡಿಹೇನು-ಥೈರಸ್‌ ಪ್ಯೂಬಿಸ್‌ 

ಕಾಣುತ್ತದೆ. ಕಾಲುಗಳು ಮೈಹೇನಿನ ಕಾಲುಗಳಂತೆ; ಆದರೆ ಮೊದಲನೆ ಜತೆ ಕಾಲು 
ಗಳಿಗೆ ಇತರ ಜತೆಗಳಲ್ಲಿ ತುದಿ ಉಗುರು ಮಡಿಸಿಕೊಳ್ಳುವಂತೆ ಅಂಗುಷ್ಟ ನಖವಿಲ. 
ಎದೆ ಅಗಲ; ಹೊಟ್ಟೆಯ ಪಕ್ಕಗಳಲ್ಲಿ ಮೋಟು: ಬೆರಳುಗಳಂಥ ರಚನೆಗಳಿವೆ; ಅವುಗಳ 
ತುದಿಯಲ್ಲಿ ಬಿರುಗೂದಲುಗಳಿವೆ. 

ಹಕೊಸಟಿ. ಕೊಳಕುದ ಸುರ್ವಜನಿಕ ಕಕ್ಕಸೃಸ್ನುನದಮನೆ, ಕೊತಡಿಗಳಿಗೆ ಹೋಗ 
ಬಾರದು. ಹೇನಿದ್ದ ಜನರನ್ನುಸೇರಬಾರದು. ಅ ಜಾಗಗಳಿಗೆ ಡಿಡಿಟಿ ಪುಡಿಯನ್ನು ಧೂಳಿಸ 
ಬೇಕು ಅಥವಾ ಪೊಲಿಥೈಯಾನ” ಶೆ'ಕಡಾ 0.1ನ್ನು ಸಿಂಪರಿಸಬೇಕು. ಕಿಬ್ಬೊಟ್ಟೆ, 
ಕಂಕುಳು ಮೊದಲಾದ ಒರಟು ಕೂದಲುಗಳಿರುವ ಜಾಗಕ್ಕೆ ಡಾಲ್ಬ್‌ ಪುಡಿಯನ್ನು 
ಧೂಳಿಸಬೇಕು ಉಜ್ಜಬೇಕು ಸ್ನಾನ ಮಾಡಬೇಕು ಅಥವಾ ಡಿಡಿಟಿ ಬೆಂಜಿಲ್‌ ಬೆಂಜೊ 


ಜ 


ವೇಟ್‌ನ್ನು ಹಚ್ಚಬೇಕು. 


362 ಜಾನುವಾರುಗಳಿಗೆ ಮನುಷ್ಯರಿಗೆ ಬೀಳುವ ಕೀಟಿಗಳು ಹಾಗೂ ಅವುಗಳ ಹತೋಟಿ 


3. ಆಂತರಿಕ ಸಟ ಪರೋಪಜೀವಿಗಳು 
ಹಾನಿ : ಉಷ್ಣವಲಯದಲ್ಲಿ ಜನರ ಮಾಂಸದಲ್ಲಿ ಹಲವು ಬಗೆ ಮ್ಯಾಗಟ್‌ 
ಗಳಿರುತ್ತವೆ. ಉದಾ: ಕಾಂಗೊನೆಲದ ಮ್ಯಾಗಟ್‌- ಆಪುಚ್‌ ಮೀರೊಮಿಯ * ಲೂಟ 
ಯೋಲು ಮಸ್ಕಿಡಿ : ಡಿಪ್ಟೀರ; ಟುಂಬುನೊಣ- ಕಾರ್ಡಿರೋಬಿಯ ಆಂತ್ರಪೊಫೇಗ 
ಮಸ್ಕಿಡಿ, ಡಿಪ್ಟೀರ, ಜನರ ಬಾಟ್‌ ನೊಣ ಡರ್ಮಟೋಬಿಯ ಹೊಪಿನಿಸ್‌ ಈಸ್ಟ್ರಿಡಿ 
ಡಿಪ್ಪಿ "ರ 'ಮೈ ಸ ಯಾಸಿಸ್‌' (ನೊಣಗಳ ರೋಗ) ಅಮೇರಿಕದಲ್ಲಿ ಅಪರೂಪ, 
ಆಗಾಗ ಮನುಷ್ಯರ ಶರೀರಕ್ಕೆ 109 ಬಗೆ ನೊಣಗಳ ಮ್ಯಾಗಟ್‌ಗಳು ಬೀಳು 
ವೆಂದು ತಿಳಿದಿದೆ. ಚರ್ಮವನ್ನು ಚುಚ್ಚಿ, ಗಾಯಗಳಲ್ಲಿ, ಬಾಯಿ, ಮೂಗುಗಳ 
ಬೂಲಕೆ ಕಣ್ಣುಗಳಲ್ಲಿ. ಅನ್ನ 4 ನಾಳದಲ್ಲಿ ಅನ ಸೂರ್ವವಾಗಿ, ಮೂತ್ರೆ ಜನನಾಂಗಗಳಲ್ಲಿ 
ಸೇರುತ್ತವೆ. 'ಬೂಟ್ಟಿ ಮರಿಗಳನ್ನು ಆಹಾರ ಹಾಗೂ ನೀರಿನ ಮೂಲಕ ನುಂಗುವುದ 
ರಿಂದ, ಇಲ್ಲವೆ ನೊಣಗಳು ಗಾಯಗಳಲ್ಲಿ ಶರೀರದ ರಂಧ್ರಗಳಲ್ಲಿ ಮ್ಯಾಗಟ್‌ಗ್ಗಳನ್ನಿಡು 
ವುದರಿಂದ, ಅವು ಆ ಜಾಗಗಳಿಗೆ ಸೇರುತ್ತವೆ. ಹೇಗೋ ಮ್ಯಾಗಟ್‌ಗಳು ಅಲ್ಲಿ ಸೇರಿ, 
ಪೂರ್ತಿ ಬೆಳೆಯಲು ಅನುಕೂಲಗಳಿರುತ್ತವೆ. ಪರಿಣಾಮ ತೀವ್ರ: ಆಗಾಗ ಅನುಚಿತ 
ಪ್ರಾಮುಖ್ಯತೆ. 
ದನಗಳ ಪೀಡೆ ಸಳ್ಳ್ರ್ರವರ್ಮ್ಮ ನೊಣ ಆಗಾಗ, ಮನುಷ್ಯರನ್ನು ಮೂಗು, 
ಗಾಯಗಳ ಮೂಲಕ, ಆಕ್ರಮಿಸಿ, ಭಯಂಕರ ಪರಿಣಾಮ ಉಂಟುಮಾಡುತ್ತದೆ. 
ವಲ್ಬುರ್ಟಿಯ ನಿಜಿಲ್‌ ಎಂಬ ನೊಣ ಚರ್ಮದ ಕೆಳಗಿದ್ದದ್ದು ತಿಳಿದಿದೆ. ಕುದುರೆ 
ಬಾಟ್‌ ಮತ್ತು ಎತ್ತಿನ ವಾರ್ಬಲ್‌, ಜನರ ಚರ್ಮದ ಕೆಳಗಿರುತ್ತವೆ. ಕುರಿಬಾಟ್‌, 
ಜನರ ಕಣ್ಣನ್ನು ಕೆಣರೆದು ಕುರುಡು ಮಾಡುತ್ತವೆ. ಸಣ್ಣ ನೊಣ ಫ್ಯಾನಿಯ 
ಸ್ಕಾನಿಕ್ಯುಲಾರಿಸ್‌, ಆಂಥೊಮೈಯಿಡಿ : ಡಿಪ್ಟೀರ, ಹೆಂಗಸ ರ ಮೂತ್ರ ನಾಳದಲ್ಲಿದ್ದು ದ್ದು 
ಗೊತ್ತಾಗಿದೆ. ಕರುಳಿನಲ್ಲಿ ಹಲವು ಮ್ಯಾಗಟ್‌ಗಳಿರುವುದನ್ನು ನೋಡಿದ್ದಾ ರೆ "ಅವು 
ಸಣ್ಣ ಮನೆನೊಣ; ಶಕ್ಕ ಸ್‌ ನೊಣ. ಫ್ಯಾಫಿಯ ಸ್ಥೆ ಲಾರಿಸ್‌ ಅಂಥೊಮ್ಮೆ ಯಿಡಿ ; ಡಿಪ್ಟೀರ 
ಪೋಮೆಸ್‌ ನೊಣ ಡೊ ಸೋಫಿಲ ಬಗೆಗಳು ಡ್ರೋಸೊಪಿಲಿಡಿ : ಡಿಪ್ಪಿ ರೆ, ಮನೆ 
ನೊಣ; ಹಲವು ಬಗೆ ಮಾಂಸದ ನೊಣಗಳು ಮತ್ತು ಇಲಿಬಾಲದ ಮ್ಲಾಗಟ್‌ಗಳು- 
ಸಿರ್ಫಿಡಿ ಕುಲದ (ಡಿಪ್ಬೀರ) ಹಲವು ಪಂಗಡಗಳು. `ಮೈಯಾಸಿಸ`' ಚಿನ್ಹೆಗಳು 
ವಾಕರಿಕೆ, ಮಂತಿ. ಹೊಟ್ಟೆನೋವು, ಆಮಶಂಕೆ, ಬೇಗ ಅಥವಾ ತಡವಾಗಿ, ಮಲದ 
ಮೂಲಕ ಮ್ಯಾಗಟ್‌ಗಳ ಹೊರಸಾಗಣೆ. 
ಹೆಕೋಟ : ಮಾಂಸ, ತರಕಾರಿಗಳನ್ನು ಬೇಯಿಸಿ ತಿನ್ನುವಾಗ, ಹಣ್ಣುಗಳನ್ನು 
ತಿನ್ನುವಾಗ ಎಚ್ಚರಿಕೆಬೇಕು. ಹಾಲಿನ ೩ ೩ೀಸೆಗಳನ್ನು ಚೆನ್ನಾಗಿ ತೊಳೆಯಬೇಕು. ಬಾಯಿ 
ಮೂಗು, ಇತರ 'ತೆರವುಗಳನ್ನು ಅದರಲ್ಲೂ ಮಕ್ಕಳು ಮತ್ತಿತರರು, ನೆಗಡಿ, ಬಾಯಿ, 


ರೋಗವಾಹಕ ಕೀಟಗಳು 363 


ದುರ್ವಾಸನೆ, ಅಶುಚಿಗಳಿಂದ ಅನುಭವಿಸುತ್ತಿದ್ದಾಗ ನೊಣ ಸೇರದಂತೆ ರಕ್ಷಿಸಿಕೊಳ್ಳ 
ಬೇಕು. 

ದನಗಳ ಸ್ಫ್ಯೂವರ್ಮ್‌ಗಳನ್ನು ಹತೋಟಿಗೊಳಿಸಬೇಕು. ಯಾವುದೇ ಬಗೆ 
ನೊಣದ ಮ್ಯಾಗಟ್‌ ಶರೀರದ ಯಾವ ಭಾಗದಲ್ಲಿದ್ದರೂ, ಕೂಡಲೇ ವೈದ್ಯರಿಂದ 
ಪರೀಕ್ಷಿಸಿಕೊಳ್ಳಬೇಕು. ಹಾನಿ, ಸಾವನ್ನು ತಪ್ಪಿಸಲು ಸೂಕ್ತ ಚಿಕಿತ್ಸೆಯನ್ನು ಪಡೆಯ 
ಬೇಕು. | 


364 ಜಾನುವಾರುಗಳಿಗೆ ಮನುಷ್ಯರಿಗೆ ಬೀಳುನ ಕೀಟಗಳು ಹಾಗೂ ಅವುಗಳ ಹತೋಟ 


ಜಾನುವಾರು *ೀಟಿಗಳ ಸಾಮಾನ್ಯ ನಿಂಗಡಣೆ 
ಜಾನುವಾರಗಳ ಪೀಡೆಗಳು 














ಕೀಟಗಳು ` ಅಕರೈನ 
] 
| 
ಉಣ್ಣೆ ಗಳು ನುಶಿಗಳು 
ಬಾಹ್ಯಪರೋಪಜೀವಿಗಳು” ಬಾಹ್ಯಾಪರೋಪ 
ಮತ್ತು ರೋಗವಾಹಕಗಳು ಜೀವಿಗಳು 
| | 
-  ಡಿಪ್ಬೀರ ಎಫೆನಿಷ್ಟಿರ ಅನೂಪ್ಲೂರ 
ನೊಣಗಳು ಚಿಕ್ಕಟಿಗಳು ಹೇನುಗೆಳು 
| ` | 
| ಗ್ಯ ೫ ~~ 
| 
| ಮಲ್ಲಾಫಗ ಸೈಫಂಕುಲೇಟ 
| ಭಿ 
ಕಚ್ಚುವ ಅಥವಾ ಪಕ್ಷಿ ರಕ್ತಹೀರುವ 
ಹೇನುಗಳು ಹೇನುಗಳು 
೨ ೨ 01017008. . 100. 10.6 ಐ. 42 
ರಕ್ತಹೀರುವ ಬಾಹ್ಮ ಪರೋಪ ಬಾಹ್ಯ ಆಂತರಿಕ 


ನೊಣಗಳು ಜೀನಿಗಳು ಮ್ಳ ಯಾಸಿಸ್‌ ಮೈಯಾಸಿಸ್‌ 


ಆಧಾರ ಗ್ರಂಥಗಳ ಸಟ್ಟ 


Bap Reddy, D., Plant Protection in 1೧ರೆ!೩. New Delhi: Allied 
Publishers, 1968. 


Cotton, R. T., Insect Pests of Stored Grain and Grain 


Products. Minnesota: : Burgess Publishing 
Company, 1943. K 





3. Hemsingh Pruthi., Pests of Stored Grain and their Control 
New Delhi: 1. C.A.R. 1950. 
4. Krishna Murthi B., and Seshagiri Rao, D. Some Important 
Insect Pests of Stored Grains and their 
Control. Ento-Series Bullettion No. 14, Banga- 
lore : Govt, Press. 1950. 
5. Metcalf, C. L. and Flint W. P., revised by Metcalf R.L. Destru 
ctive and Useful Insects. New York : Me- 
Graw-Hill Book Company, INC. 1962. 
6. Ramkrishna Iyer, T. V.. Hand Book of Economic Entomology 
for South India Madras: Govt. of Madras. 1963. 
7. Thirumal Rao, V., Ragheva Rao and Perraju, A., Economic 
Entomology Part ೫. BaputlaA.P: Depart- 
meot of Entomology, Agriculture College. 
8. Agricultural Entomotogy. New Delhi: IC, 
A.R. 1967. 
9. -— Insects, The Year Book of Agriculture, 
ashington D.C: 0 5 70 4. 1952, 
10.———————Public Heaich Pesticides Manual. Bombay 


2 Bayers (10618) Ltd. 1972, 


ಪಾರಿಭಾಷಿಕ ಶಬ್ದಕೋಶ 


ಅಡಗಿಸು Smother 
ಅಡುಬೆಣ್ಣಿ Plunger 
ಆಡಿಗಟ್ಟು Keel 
ಅಡ್ಡೆ Barbule 
ಅಂಡಜರಾಯುಜ 

ರೀತಿ Oviparous 
ಅಂಡನಾಳ Stringer 
ಅತಿಕಾವು Superheating 
ಅತಿಶೈತ್ಯ Refrigeration 
ಅನುಬಂಧ Appendage 
ಅನುವಾದ Adoptation 
ಅನಿಶೇಚಕ Parthenoge 

nesis 

ತಿನಿಲೀಕರಣ Sublimation 
ತಿಪರೋಪಜೀವಿ Non-parasitic 
ಶಿಸ್ತಿತ್ವ Existence 
೨ರ್ಸೆನಿಕ್‌ ಭಸ್ಮ White arsenic 
ಇಳಿಕೆ Formulation 
ಗೂದುಕುಖವೆ? ಔlast furnace 
ುದೆ Brisket 
»ಡಿಹೇನು Crab louse 


ಟ್ಟುಗೂಡುವುದು Mate 


ಚ್ಚು Indentation 
ಟು , Harsh 

ಪ್ಪುರಾಳ Coaltar pitch 
ಕಾಂಗ Flagellum 


ಕಲ್ಲಿದ್ದಲಿನ ಬೂದಿ ೦೩1 ash 

ಕೀಟ. ೦1೧೮೯ 
ಕಲ್ಲು ಹೊವು Lichen 
ಕಾಡಿನ ಪ್ಲೇಗ್‌ Sylvatic plague 
ಕಾಳು Grain 
ಕೀಟವಿಜ್ಞಾನಿ Entomologist 
ಕ್ರಿಮಿಶುದ್ಧೀಕರಣ Sterilisation 
ಕುಕ್ಕುಟಪಕ್ಷಿಗಳು Poultry birds 


ಕುಟ್ಟೆ ಹುಳು Powder post 
ಕುಹರ Follicle 

ಕುಳಿ Sinus 

ಕೆಳತುಟಿ Labium 
ಕೈಯಾಡಿಸುವಿಕೆ Handling 
ಕೊಬ್ಬು Tallow 
ಕೊರಕ Borer 
ಕೊರೆಕೊಂಬ $tylet 

ಕೋಶ Pupa 


ಕೋಶ ಗೂಡು Cocoon 
ಕೋಳಿ ಚಿಕ್ಕಟ Stick tight or 


- Southern 
chicken flea 
ಕೊಳಚೆ ಜ್ವರ Swampfever 
ಕಿರುಧಾನ್ಯ Lesser grain 
ಗಟ್ಟಿ Horny 
ಗಟ್ಟಿಚಿಪ್ಪು Elytra 


ಗಚ್ಚಿನಕಾಂಕ್ರೀಟು Gronolithic 


ಪಾರಿಭಾಹಿಕ ಶಬ್ದಕೋಶ 


ಗದೆಯಾಕಾರ Clavate 
ಗರಿ ಉದುರಿಸುವ Depluming 
ನುಶಿ mite 
ಗವಾಕ್ಷಿವಾತಾಯನ Ventilator 
ಗಂತಿ Papule 
ಗುಂಡುಸೂಚಿ ಹರಿ Pinstream 
ವಿನ ಸೂಸುಬಾಯಿ 7೦2216 


ಗಾಳಿ ಒತ್ತಡದ Compressed 
ಸಿಂಪರಣಾಯಂತ್ರ ೩೬ Sprayer 

ಗೆದ್ದಲು Termite 
ಘಾತಕ ತಿಗಣಿ Assasin bug 
ಚಯಾಪಚಯ 

ಕ್ರಿಯೆ Metabolism 
ಚಿಮ್ಮುಂಡೆ Cricket 
ಚಿಮ್ಮುಟ ಕಾ Pincer leg 
ಚಿಕ್ಕಟ Flea 
ಚೀಲ Capsule 
ಚೂರಿನಂತೆ Chunky 
ಜನನಗ್ರಂಥಿದ್ವಾರ Gonophore 
ಜಲ್ಲಿಗಾರೆ Concrete 

ರಿಸುವ ಎಣ್ಣೆ Lubricating oil 

ಜೀವಶಕ್ತಿ Viability 
ತಳಮನೆ Basement 
ತಿದಿ Bellow 
ತಿರುಪುಮೊಳೆ 

ಹುಳು Screw worm 
ತೆಳು Lighter 
ತೊಟ್ಟು Petiolel 
ದಟ್ಟಹೊಗೆ ಬೆಂಕಿ Smudge 
ದಾಸ್ತಾನು Storage 


367 


ದುಡಿತದ ಇರುವೆ Worker ant 


ದುಗ್ಧರಸ 
ವಾಹಕನಾಳ Ly mphatic 
ದುಂಬಿ Beetle 
ಧೂಪಕ Fumigate 
` ದಂತುರ 50೦೯7೩೬೦ 
'ದಂಶಕ Rodent 
ನವೆ Itch 
ನಳಿಕೆ Lumen 
ನೆರಡೆರೋಗ Anthrax 
ನೆಲಬಣ್ಣ Ground 
colour 
ನಿವಾರಣೆ Prevention 
ನಿರ್ಮಲೀಕರಣ Sanitation 
ನೀಲಿಕಾಮಾಲಿ Cya೩noasis 
ನಿರ್ವೀಯ 
ಗೊಳಿಸುವಿಕೆ Srlise 
ನುಶಿ Mite 
ಪತಂಗ Moth 
ಪರೋಪಜೀವಿ Parasitic 
ಪಾರದೀಪಕ ' Translucent 
ಪೀಡೆ Pest 
ಪೂತಿಜನ್ಯ Saprophyte 
ಪೊರೆಯುರ್ಚು Exuviae 
ಬಗೆ Cast 
ಬಾಹ್ಯ ಪ್ರಚೋದಿಕೆ Ectohormone 
ಬಿರುಗೂದಲು Setae 
ಬೀಜಕಣ Spore 
ಬೂಷ್ಟು Mould 
ಬೆಳ್ಳಿಮೀನು 


Silver fish 


368 
ುಸುಕು Pale 
ಮಶಕ Midge 
ಮರಕಳಿಸುವ ಜ್ವರ Relapsing 
fever 
ಮರಿ ಹುಳು Larva 
ಮರುಳು ನೊಣದ 
ಜ್ವರ Sand fly fever 
ಮಾಗಿಕಾಲ Fal} 
ಮಿತವ್ಯಯಕಾರಿ 80080821081 
ಮೂತಿಹುಳು Weevil 
ಮೆತ್ತೆ Pad 
ಮೇಲುಪಾಯ Plinth 
ರಸಮಿಶ್ರಿತ ತಎರ Tin mercury 
lamalg 
ರಕ್ಷಕವಸ್ತು Preservatiee 
ಲೀನಕಾರಿ Solvent 
ವರ್ಣತಂತು Chromosome 
ವಾಂಶಕ Genetic 
ವಿಕರ್ಷಕ Repellent 
ವಿಭಜಿಸುವಿಕೆ Decomposition 
ವಿಪರ್ಯಗೊಳಿಸುವಿಕೆ Inversion 
ವಿಶಾಲಧಾನ್ಮ Largergrain 
ರಕ್ತಸಾರ Serum 
ರೂಪಾಂತರ Metamor- 


phosis 


ಲಾಡಿಹುಳು 
ಲಾಯದ ನೊಣ 
ಸರ್ವವ್ಯಾಪಿ 
ಸಾ 


ಣಿ 
ಮಾನುಕುಳಿ 


ಹ 


ದ 


ಖೆ 

ತ್ಸ 
ue a 
ew 


ಮ 


ೂಳಿಸುವಿಕೆ 


ಸ 
ಬ 
ಜಟ 
ಚ 

£೩ 


PN 
ಸ್‌ 

ಣ 
pt 


ಗೋಂಕುನಿವಾರಕ 
೦ತತಿ 

ಧಿಪತಿ 

ರ್ಕ ನಿಷೇಧ 
ತಿಭಕ್ಷಕ 
೦ತರಿಸುವುದು 


pH ಓಜ AAA 2% 
[oe] 0 
ಔಟ 


gl 
pod 
ಡಂ 


ಹರಿನಳಿಗೆ 
ಹರಳಿನಾಕಾರ 


ಮ್ಮಡಿನೊಣ 
ಶನ ಮೆಟ್ಟಿ 


ಕ್ಷಾರ 


ದಾಸ್ತಾನು, ಮನೆ, ಜಾನುನಾರು ಮನುಷ್ಯರಿಗೆ ಬೀಳುವ ಕೀಟಿಗಳ ಹತೋಟಿ 


Tapworm 
Stable fly 
Omnipresent 
Conveyor 
5೧10016 
Density 
Dormant 
Anaesthetic 
Label 
Sucker 
[15176101801 
Progeny 
Axthropod 
Quarantine 
Canniblistic 
Translocation 
Scab’ 
Spout 
Orystalline 
form 
Heelfly 
Ni 
Alkali 


MUA ಲಾರಾ ಜಾ ಧಟಿ ಗರಿ ಎ 


me 
ಎ. ಲಾಲಾ ಹ ೧ಬ ov 


18, 
19, 
20. 
21, 


22. 
23. 
24, 
25. 
26, 
27, 
28, 


ಕೃಷಿ ವಿಶ್ವವಿದ್ಯಾನಿಲಯದ ಕನ್ನಡ ಪ್ರಕಟಣೆಗಳು 


ಸಾದಾ 
ಸುಭಿಕ್ಷತೆಗೆ ತೆರೆದ ಬಾಗಿಲು (ದ್ವಿತೀಯ ಮುದ್ರಣ) 2-50 
ಪೀಡೆ ನಿವರಹಣೆ (ದ್ವಿತೀಯ ಮುದ್ರಣ) 7-00 
ಕೀಟ ವಿಂಗಡಣೆ 15-00* 
ಕೀಟಹತೋಟಿ (ದ್ವಿತೀಯ ಮುದ್ರಣ) 12-50 
ಸಾಕು ಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ, ಭಾಗ-1! 6-25 
ತರಕಾರಿ ಬೇಸಾಯ 12-50 
ಕೃಷಿ ರಸಾಯನಶಾಸ್ತ್ರ ಶಬ್ದಾರ್ಥ ನಿರೂಪಣಾವಳಿ 5-00 
ಮಣ್ಣು ಮತ್ತು ನೀರು ಸಂರಕ್ಷಣಾ ಕೈಪಿಡಿ 15-00 
ರೈತರ ನೆಚ್ಚುಮೆಚ್ಚಿನ ದುರಗಳು 15-00 
ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ ಭಾಗ 2 11-25 
ಬೀಜಗಣಿತ ಪರಿಚಯ 15-00 
ಮಣ್ಣು ಮತ್ತು ನೀರು ನಿರ್ವಹಣೆ 15-00 
ಮಣ್ಣು । 11.25 
ಕೃಷಿ ಸಹಕಾರ 6-25 
- ಕಳೆಗಳು ಮತ್ತು ಕಳೆಗೆಳ ನಿಯಂತ್ರಣ 15.00 
ಗೋಸಂಪತ್ತು 6-25 
ಧಾನ್ಯದಾಸ್ತಾನುತತ್ವ ಮತ್ತು ಪದ್ಧತಿಗಳು ೫7350 
ಮಜ್ಜನ ಫಲವತ್ತತೆ ಹಾಗೂ ಉತ್ಪಾದಕತೆ ` 17-50 
ಪಶು ವೈದ್ಯಕೀಯ ವಿಜ್ಞಾನ 7-50 


ಹೊಲದ ಬೆಳೆಗಳಿಗೆ ಬೀಳುವ ಕೆಲವು ಕೀಟಿಗಳು 8-25 
ಟ್ರ್ಯಾಕ್ಟರು ಹಾಗೂ ಅವುಗಳನ್ನು ಸುಸ್ಥಿತಿಯಲ್ಲಿಡುವ 


ಕ್ರಮಗಳು 7-50 
ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ, ಭಾಗ-3) 10-00 
ಕೃಷಿ ವಿಸ್ತರಣ ಶಿಕ್ಷಣ ಪದ್ಧತಿಗಳು 11-25 
ಕಣಜದ ಪೀಡೆಗಳು ಮತ್ತು ಅವುಗಳ ಹತೋಟಿ 15-00 
ಸಸ್ಕವರ್ಗೀಕರಣ ಶಾಸ್ತ್ರ 15-00 
ಪೌಷ್ಟಿಕ ಆಹಾರ 9-00 
ಕಡಲ ಮೀನುಗಾರಿಕೆ 5-00 


ಧಾನ್ಯದ ಹಳಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 10-75 


* ಪ್ರತಿಗಳು ತೀರಿವೈ 


ಕ್ಯಾಲಿಕೊ 


6-255 
19-00 


19-00 
13-00 
20-00 


1900 
15.00* 


10-00* 


19-00* 
10-00 


11-25 
21-50% 
11-25 
12-00 


12-00 
15-00 


16-25 
19-00 
19-00 
14-00 
10-00 


32. 
33, 
34, 


38, 


39, 
40, 


41, 
42. 


43, 
44. 
45, 


46, 


47, 


ದಾಸ್ತಾನು, ಮನೆ, ಜಾನುವಾರು, ಮನುಷ್ಯರಿಗೆ ಬೀಳುವ ಕೀಟಗಳ ಹತೋಟ 


ಸಾದಾ 
ಕಬ್ಬಿನ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 

ಅವುಗಳ ಹತೋಟಿ 4-50 
ಶಿಶುವಿವೂರ (ದ್ವಿತೀಯ ಮುದ್ರಣ) 600 

ಬೇಳೆಕಾಳು ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟೆ 7-50 
ಕೃಷಿ ಎಂಜನಿಯರಿಂಗ್‌ ಪಠ್ಯಪುಸ್ತಕ ಸಮಾಕ್ಷಣೆ 9-50 
ಇಲಿಗಳು ಹಾಗೂ ಅವುಗಳ ನಿಯಂತ ಣ 9-50 


ತರಕಾರಿ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 13-50 


ಹಣ್ಣಿನ ಬೆಳೆಗಳಿಗೆ ಬೀಳುವ ಕೀಟಗೆಳು ಹಾಗೂ 
| ಅವುಗಳ ಹತೋಟಿ. 16-25 
ಕ್ಯಾನಿಂಗ್‌-ಆಹಾರ ಜೋಪಾಸನೆಯ ಒಂದು 

ಆಧುನಿಕ ವಿಧಾನ 16-25 
ಅಲಂಕಾರ ಸಸ್ಯಗಳಿಗೆ ಬೀಳುವ ಕೀಟಗಳು ಹಾಗೂ 

ಅವುಗಳ ಹತೋಟಿ 10-75 

ಜೀವಕೋಶಕ್ತಿಯಾಶಾಸ್ತ್ರ ಮತ್ತು ಜೀವ 

ರಸಾಯನಶಾಸ್ತ್ರ 20-00 


ಎಲುಬುಶಾಸ್ತ್ರ 11-25 
ಕಡಲೆಕಾಯಿ - 1000 
ಗಣಿತಶಾಸ್ತ್ರ, ಪ್ರವೇಶಿಕೆ, ಭಾಗ-1 25-00 


ತೆಂಗು, ಅಡಕೆ, ಇತರ ಗರಿಮರಿಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ €-00 
ಪ್ಲಾಂಟೇಶನ್‌” ಬೆಳೆಗಳಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟಿ 12-00 
ಭಾರತದಲ್ಲಿ ಕೋಳಿಸಾಕಣೆ 22-50 
ಕಲ್ಲು ನಾರು (ಭೂತಾಳೆ) ಗಿಡಗಳು 5-00 
ಎಣ್ಣೆಬೀಜ (ಕಾಳು)ಗಳ ಬೆಳೆಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟೆ 7-50 
ಹತ್ತಿ (ನೂಲು), ನಾರು ಬೆಳೆಗಳಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟಿ 10-00 


ಕ್ಯಾಲಿಕೊ 


14-00 
13-25 


21-25 


25-00 
16-25 
15-00 
” 30-00 


27-50 


ಕೃಷಿ ವಿಶ್ವವಿದ್ಯಾನಿಲಯದ ಕನ್ನಡ ಪ್ರಕಟಣೆಗಳು 


48, 


50. 


51. 


53. 


ಹಸುರೆಲೆ ಗೊಬ್ಬರ, ಮೇವು ಹಾಗೂ ಉಪ್ಪು ನೇರಿಳೆ 
ಬಿಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ 
ಹತೋಟಿ 5.00 
ಮಾದಕ (ಹೊಗೆಸೊಸ್ತು. ಗುಂಜ) ಮತ್ತು ಸಾಂಬಾರ 
(ಅರಿಶಿನ ಇತ್ಯಾದಿ) ಬೆಳೆಗಳಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟ 3-78 
ಕೃಷಿ ಉಪಯೋಗಿ ಕೆಲವು ವೃಕ್ಷಗಳಿಗೆ ಬೀಳುವ ಕೀಟ 
ಗಳು ಹಾಗೂ ಅವುಗಳ ಹತೋಟಿ. 4-50 


ಸಸ್ಯಸಾಮ್ರಾಜ್ಯ 25-00 
ವೂನುಗಾರಿಕೆ 10-00 


ಭಾರತೀಯ ಗ್ರಾಮೀಣ ಯುವಕ ರೈತ ಸಂಘಗಳ 
ಸಂಘಟನೆ 8-28 


ಗಣಿತಶಾಸ್ತ್ರ ಪ್ರವೇಶಿಕೆ. ಭಾಗ-2 20-00 
ಸಾವಯವ ರಸಾಯನಶಾಸ್ತ್ರ ಪ್ರವೇಶಿಕೆ 14-00 
ಪಶುರೋಗಗಳು ಮತ್ತು ಸಾರ್ವಜನಿಕ ಆರೋಗ್ಯ 12-50 
ಭಾರತದಲ್ಲಿ ಜೀನುಸಾಕಣೆ 90.00 
ಸಾಕುಪ್ರಾಣಿ ಮೂಲದ ಸೊಂಕುರೋಗಗಳು 7.50 
ದೊಡ್ಡ ರೋಗ ' 5-00 
ಮೂಲ ಅರ್ಥಶಾಸ್ತ್ರ 19-00 
ಜೇನುಸಾಕಣೆ 17.50 


ಕೃಷಿರಸಾಯನಶಾಶ್ತ್ರ ಪುರಿಭಾಷಿಕ ಶಬ್ದಕೋಶ 3-25 
ಮಣ್ಣುನಿರ್ವಹಣೆ,ಸಂರಕ್ಷಣೆ ಹಾಗು ಬೆಳೆ ಉತ್ಪಾದನೆ 20-00 
ಕೃಷಿ ಅನಿಲಯಂತ್ರ ಹಾಗೂ ಟ್ರಾಕ್ಕರುಗಳು 


ಸಹಕಾರಿ ಬೇಸಾಯ 18.00 
ಕೋಶ 20-00 
ತರಕಾರಿ ಬೆಳೆಗಳ ಕೀಟನಿಯಂತ್ರಣ 12-50 
ಸಾಕುಪ್ರಾಣಿಗಳ ಭ್ರೂಣಶಾಸ್ತ್ರ 20-00 
ಸಂಸ್ಕೃತಿಯ ರೂಪಿಕೆಗಳು 17-00 
ರೇಖಾತ್ಮಕ ಬೀಜಗಣಿತ 30-00 
ಹುಲಿ -ಭಾರತದ ರಾಷ್ಟ್ರೀಯ ಮೃಗ 20-00 
ನೀರಾವರಿ ತತ್ವ ಹಾಗೂ ಪದ್ಧತಿಗಳು 45-00 


‘ ಮಣ್ಣು ಶಿಲೀಂದ್ರ ಕೈಪಿಡಿ, 45-00 


371 


30-00] 
15.00 


13-25 
25-00 


19-00 
17-50 
25.00 
12.00 


24-00 
22-50 


25-00 
60-00 


23-00 
25-00 
19-00 
25.00 


22-00 
35-00 
24-00 
50-00 
50-00 


372 ದಾಸ್ತಾನು ಮನೆ ಜಾನುವಾರು, ಮನುಷ್ಯರಿಗೆ ಬೀಳುವ ಕೀಟಗಳ ಹತೋಟಿ 


74, ಪ್ರಾಣಿಗಳ ವರ್ತನೆ 17-00 22-00 
75. ಬೆಳೆಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 125-00 
76. ಸಸ್ಯತಳಿ ಅಭಿವೃದ್ಧಿ ವಿಧಾನಗಳು 60-10 
77, ಪ್ರಾಣಿಗಳ ಶರೀರಕ್ತಿ ಯುಶಾಸ್ತ್ರ 17-00 22-00 
7೫, ಆಹಾರ ಸೂಕ್ಷ್ಮಜೀವಿ ವಿಜ್ಞಾನದಲ್ಲಿ ಪ್ರಾಮುಖ್ಯತೆ 


ಸ 
ಗಳಿಸಿರುವ ಸೂಕ್ಷ್ಮಜಿ ಜೀವಿಗಳು (ಆಹಾರ ಸೂಕ್ಷ್ಮ 
ಜೀವಿ ವಿಜ್ಞಾನ ಭಾಗ! 8-50 
79, ಕೆಲವು ಸಸ್ಯಗಳ ವೈಜ್ಞಾನಿಕ, ಇಂಗ್ಲಿಷ ಹಾಗೂ 
ಕನ್ನಡ ಹೆಸರುಗಳು 15.00 20-00 
80, ಮೀನು ಮತ್ತು ಇತರ ಸಾಗರೋತ್ತನ್ನ ಸ್ಸ ಆಹಾರಗಳ 
ಶೀತ "ಜೋಪಾಸನೆ 20-00 25-00 


81. ಸಾಕುಪ್ರಾಣಿಗಳ ಕೀಲು ಮತ್ತು ಸ್ನುಯುಶಾಸ್ತ್ರ (ಅಚ್ಚಿ ನಲ್ಲಿದೆ) 
82, ಕುರಿಸಾಕಣೆ 8-00 “15-00 
88, ಜೋಳ 10-00 15-00 
84, ಹಂದಿ ಭ್ರೂಣಶಾಸ್ತ್ರ 35-00 40-00 
85. ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 25-00 30-00 


86. ದಾಸ್ತಾನು ಕೀಟಗಳು ಹಾಗೂ ಅವುಗಳ ಹತೋಟಿ 8-00 
87, ಮನೆ ಕೀಟಗಳು ಇತರ ಪೀಡೆಗಳು ಹಾಗೂ ಅವುಗಳ 
ಹತೋಟಿ 10-00 
88, ಜಾನುವಾರುಗಳಿಗೆ ಮತ್ತು ಮನುಷ್ಯರಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 1000 
8೧, ತೆಂಗಿನ ಬೇಸಾಯ 9-00 14-00 
9೧, ಆಹಾರ ರಕ್ಷಣೆ ಮತ್ತು ಕೆಡುವಿಕೆಯ ತತ್ವಗಳು 
(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ, ಭಾಗ-2) 11-00 
91. ಸೂಕ್ಷ್ಮಜೀವಿಶಾಸ್ತ್ರದ ಬೆಳವಣಿಗೆ ಹಾಗೂ ವಿಧಾನಗಳು 
(ಸೂಕ್ಷ್ಮಜೀವಿ ಜಗತ್ತು, ಭಾಗ-1) 17-00 
92, ಕೃಷಿಸಸೃಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ 2-00 
93, ಹಸುರು ಸಸ್ಯ ಬದ ಜೀವನ 12-00 19.00 
94, ಸೂಕ್ಷ್ಮಜೀ ವಿಗಳೆ ಚಯಾಪಚಯ (ಜೀವ ದ್ರವ್ಯ 
ಪರಿಣಾಮ) ಕಿ ಕ್ರಿಯೆಗಳು ರಚನೆ ಮತ್ತು ಕಾರ್ಯಸಂಬಂಧ 
(ಸೂಕ್ಷ್ಮಜೀವಿ ಜಗತ್ತು ಭಾಗ-9) (ಅಚ್ಚಿ ನಲ್ಲಿದೆ) 


ಕೃಷಿ ವಿಶ್ವ ಕ್ಟ ವಿದ್ಯಾನಿಲಯದ ಕನ್ನ ಡ ಪ್ರಕಟಜೆಗಳು 373 


95. 


96. 


97. 


98. 


99, 


100, 


101, 
102. 
103. 
104, 


ಸಾದಾ ಕ್ಯಾಲಿಕೊ 
ವಿವಿಧ ಆಹಾರಗಳು ಕಲುಪಿತವಾಗುವಿಕೆ ಮತ್ತು 
ರಕ್ಷಣೆ (ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ ಭಾಗ-3, 15-00 
ಸೂಕ್ಷ್ಮಜೀವಿಗಳಿಂದ ಉತ್ಪ ತ್ತಿ ಯಾದ ಕಿಣ್ವಗಳು ಮತ್ತು 
ಆಹಾರಗಳು (ಆಹಾರ ಸೂಕ್ಷ್ಮಜೀವಿವಿಜ್ಞಾನ ಭಾಗ-4 7-00 
ರೋಗಕ್ಕೆ ಸಂಬಂಧಪಟ್ಟಂತೆ ಆಹಾರಗಳು (ಆಹಾರ 


ಸೂಕ್ಷ ಕ್ಷೃಜೀವಿ ವಿಜ್ಞಾನ, ಭಾಗ-1) (ಅಚ್ಚಿ ನಲ್ಲಿದೆ) 
ಹಾರ ನೈರ್ಮಲ್ಯ, ಹತೋಟಿ ಮತ್ತು ಪರೀಕ್ಷೆ 

(ಆಹಾರ ಸೂಕ್ಷ್ಮ ಜೀವಿ ವಿಜ್ಞಾನ, ಭಾಗ-6) (ಅಚ್ಜೆನಲ್ಲಿದೆ) 
ವೈರಸ್‌ಗಳು (ಸೂಕ್ಷ್ಮಜೀವಿ ಜಗತ್ತು ಭಾಗ-3) (ಅಚ್ಚಿನಲ್ಲಿದೆ) 
ದಾಸ್ತಾನು, ಮನೆ, ಜಾನುವಾರು ಹಾಗೂ ಮನುಷ್ಯರಿಗೆ 

ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 35-00 
ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ (ಅಚ್ಚಿ ನಲ್ಲಿದೆ) 
ಹಣ್ಣು ಮತ್ತು ತರಕಾರಿ ಸಂರಕ್ಷಣೆ 35-00 40_00 
ಫಾರ್ಮ್‌ನಿರ್ವಹಣೆ ಅರ್ಥಶಾಸ್ತ್ರ ( ಅಚ್ಚಿ ನಲ್ಲಿದೆ) 


ಮತ್ಸ್ಯಶಾಸ್ತ್ರ (ಅಚ್ಚಿ ನಲ್ಲಿದೆ) 


